RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 7-೩ | ಬೆಂಗಲೂರು, ಮಂಗಳವಾರ, ಮಾರ್ಚ್‌ ಈ, ೨೦೧೩ (ಫಾಲ್ಡುಣ ೧೪, ಶತ ವರ್ಷ ೧೯೩೪) | ನಂ.೫೮೯ 
Part -IV-A Bangalore, Tuesday, March 5, 2013 (Phalguna 14, Shaka Varsha 1934) No. 549 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 19 ಶಾಸನ 2013, ಬೆಂಗಳೂರು, ದಿನಾಂಕ: 05.03.2013 


ಕರ್ನಾಟಕ ಧನವಿನಿಯೋಗ ವಿಧೇಯಕ, 2013ಕ್ಕೆ 2013ರ ಮಾರ್ಚ್‌ ತಿಂಗಳ ಎರಡನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು. 
ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 24 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು 
ಆದೇಶಿಸಲಾಗಿದೆ. 


2013ನೇ ಕರ್ನಾಟಕ ಅಧಿನಿಯಮ ಸಂಖ್ಯೆ 24 
(2013ರ ಮಾರ್ಚ್‌ ಐದನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2013 
(2013ರ ಮಾರ್ಚ್‌ ಎರಡನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 

2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಕೆಲವು ಅಧಿಕ ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡಲು ಒಂದು ಅಧಿನಿಯಮ. 

2012-13ನೇ ಹಣಕಾಸು ವರ್ಷದ ಸೇವೆಗಳಿಗಾಗಿ ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಆ ಪೈಕಿಯಿಂದ ಕೆಲವು ಮೊತ್ತಗಳ 
ಸಂದಾಯ ಮತ್ತು ವಿನಿಯೋಗಕ್ಕಾಗಿ ಅಧಿಕಾರ ನೀಡುವುದು ಯುಕ್ತವಾಗಿರುವುದರಿಂದ: 

ಇದು ಭಾರತ ಗಣರಾಜ್ಯದ ಅರವತ್ತನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಕೆಳಕಂಡಂತೆ ಅಧಿನಿಯಮಿತವಾಗಲಿ. 

1. ಸಂಕ್ಷಿಪ್ತ ಹೆಸರು: ಈ ಅಧಿನಿಯಮವನ್ನು ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2013 ಎಂದು ಕರೆಯತಕ್ಕದ್ದು. 

2. ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ 2012-13ನೇ ಹಣಕಾಸು ವರ್ಷಕ್ಕಾಗಿ 582232.46 ಲಕ್ಷ ರೂಪಾಯಿಗಳ ನೀಡಿಕೆ: ಅನುಸೂಚಿಯ 2ನೇ 
ಅಂಕಣದಲ್ಲಿ ನಿರ್ದಿಷ್ಟ ಪಡಿಸಲಾದ ಸೇವೆಗಳ ಸಂಬಂಧದಲ್ಲಿ 2012-13ನೇ ಹಣಕಾಸು ವರ್ಷದಲ್ಲಿ ಸಂದಾಯ ಮಾಡುವಾಗ ಒದಗಿಬರುವ ಹಲವಾರು 
ಖರ್ಚುಗಳನ್ನು ವಹಿಸುವುದಕ್ಕಾಗಿ ಅನುಸೂಚಿಯ 5ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾಗಿರುವ ಐದು ಸಾವಿರದ ಎ೦ಟು ನೂರಾ ಇಪ್ಪತ್ತೆರಡು ಕೋಟಿ 
ಮೂವತ್ತೆರಡು ಲಕ್ಷ ನಲವತ್ತಾರು ಸಾವಿರ ರೂಪಾಯಿಗಳು. ಮೀರದಷ್ಟು ಕರ್ನಾಟಕ ರಾಜ್ಯ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ 
ಮಾಡತಕ್ಕದ್ದು ಮತ್ತು ಉಪಯೋಗಿಸತಕ್ಕದ್ದು. 

ಬ fr) ಪದಿ 

3. ಧನವಿನಿಯೋಗ: ಈ ಅಧಿನಿಯಮದ ಮೂಲಕ, ಕರ್ನಾಟಕ ರಾಜ್ಯದ ಸಂಚಿತ ನಿಧಿಯಿಂದ ಮತ್ತು ಅದರೊಳಗಿಂದ ಸಂದಾಯ ಮಾಡಲು 


ಮತ್ತು ಉಪಯೋಗಿಸಲು ಅಧಿಕಾರ ನೀಡಲಾದ ಮೊತ್ತಗಳನ್ನು ಸದರಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಅನುಸೂಚಿಯಲ್ಲಿ ತಿಳಿಸಲಾದ ಸೇವೆಗಳು ಮತ್ತು 
ಉದ್ದೇಶಗಳಿಗಾಗಿ ವಿನಿಯೋಗಿಸತಕ್ಕದ್ದು. 


(೨೬೩೩) 


೨೬೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
































































































































ಅನುಸೂಚಿ 
(2 ಮತ್ತು 3ನೇ ಪ್ರಕರಣಗಳನ್ನು ನೋಡಿ) (ಇ, ಲಕ್ಷಗಳಲ್ಲಿ) 
ಮೀರದ ಮೊಬಲಗು 
ಬೇಡಿಕೆ ಸ 
ಸಂಖ್ಯೆ ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ ಒಟ್ಟು 
ಪುರಸ್ಕೃತವಾದುದನ್ನು | ಪ್ರಭೃತವಾದುದನ್ನು 
1 2 3 4 5 
01 ಕೃಷಿ ಮತ್ತು ತೋಟಗಾರಿಕೆ ರಾಜಸ್ವ 2,490.19 ಸ 2,490.19 
02 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ರಾಜಸ್ವ 3,132.41 ಛ್‌ 3,132.41 
03 ಆರ್ಥಿಕ ರಾಜಸ್ವ 1,759.68 ಘು 1,759.68 
ಬಂಡವಾಳ 6,005.98 ೪ 6,005.98 
04 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ರಾಜಸ್ವ 3,275.59 90.71 3,366.30 
05 ಒಳಾಡಳಿತ ಮತ್ತು ಸಾರಿಗೆ ರಾಜಸ್ವ 19,702.93 ಭ್ರ 19,702.93 
ಬಂಡವಾಳ 48,55 (ಳು 48.55 
06 ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಸ್ವ 1.00 pS 1.00 
07 ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್‌ ರಾಜಸ್ವ 26,051.06 ವ 26,051.06 
ಬಂಡವಾಳ 20,683.00 ಸ 20,683.00 
08 ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ರಾಜಸ್ವ 6,558.97 ಭ್ಯ 6,558.97 
09 ಸಹಕಾರ ರಾಜಸ್ವ 3.00 ಚ 3.00 
10 ಸಮಾಜ ಕಲ್ಯಾಣ ರಾಜಸ್ವ 12,107.60 ಭೆ 12,107.60 
11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ರಾಜಸ್ವ 9,599.73 A 9,599.73 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ರಾಜಸ್ವ 457.42 ಲ 457.42 
ಸುಷಗಳು ಬಂಡವಾಳ 100.00 ಸ್‌ 100.00 
13 ಆಹಾರ ಮತ್ತು ನಾಗರೀಕ ಸರಬರಾಜು ರಾಜಸ್ವ 10,019.16 Re 10,019.16 
14 ಕಂದಾಯ ರಾಜಸ್ವ 1,12,812.66 ಳು 112,812.66 
15 ಮಾಹಿತಿ ತಂತ್ರಜ್ಞಾನ ರಾಜಸ್ವ 187.50 pS 187.50 
16 ವಸತಿ ರಾಜಸ್ವ 1,422.00 ಮ 1,422.00 
17 ಶಿಕ್ಷಣ ರಾಜಸ್ವ 27,033.72 ek 27,033.72 
ಬಂಡವಾಳ 1,180.00 ಕ 1,180.00 
18 ವಾಣಿಜ್ಯ ಮತ್ತು ಕೈಗಾರಿಕೆ ರಾಜಸ್ವ 5,953.47 ಜಃ 5,953.47 
ಬಂಡವಾಳ 5,622.62 ಟಾ 5,622.62 
19 ನಗರಾಭಿವೃದ್ಧಿ ರಾಜಸ್ವ 39,701.81 Ne 39,701.81 
20 ಲೋಕೋಪಯೋಗಿ ರಾಜಸ್ವ 30,755.48 ಇ 30,755.48 
ಬಂಡವಾಳ 56,427.00 ನ 56,427.00 
21 ಜಲಸಂಪನ್ಮೂಲ ರಾಜಸ್ವ 11,968.30 Ny 11,968.30 
ಬಂಡವಾಳ 6,029.00 ಕ 6,029.00 
22 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜಸ್ವ 3,560.96 Ne 3,560.96 
ಬಂಡವಾಳ 5,700.01 ಸ 5,700.01 
23 ಕಾರ್ಮಿಕ ರಾಜಸ್ವ 69.31 ಬ 69.31 
24 ಇಂಧನ ರಾಜಸ್ವ 75,000.00 ಹ 75,000.00 
ಬಂಡವಾಳ 75,000.00 ಸ 75,000.00 
25 ಕನ್ನಡ ಮತ್ತು ಸಂಸ್ಕೃತಿ ರಾಜಸ್ವ 980.00 RY 980.00 
26 ಯೋಜನೆ, ಸಾಂಖ್ಯಿಕ, ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜಸ್ವ 18.68 ಜ್ನ 18.68 


























ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೩೫ 



































pre ಮೀರದ ಮೊಬಲಗು 
ಆಡಿ 
ಸಂಖೆ ಸೇವೆಗಳು ಮತ್ತು ಉದ್ದೇಶಗಳು ವಿಧಾನಸಭೆಯಿಂದ | ಸಂಚಿತನಿಧಿಯಿಂದ ಒಟ್ಟು 
ಪುರಸ್ಕೃತವಾದುದನ್ನು | ಪ್ರಭೃತವಾದುದನ್ನು 
1 2 3 4 5 
27 ಕಾನೂನು ರಾಜಸ್ವ 497.38 ಭ್ಯ 497.38 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ರಾಜಸ್ವ 225.58 1 225.58 
ರಾಜಸ್ವ 4,05,345.59 90.71 | 4,05,436.30 
ಮೊತ್ತ 
ಬಂಡವಾಳ 1,76,796.16 .. | 176,796.16 
ಒಟ್ಟು ಮೊತ್ತ 5,82,141.75 90.71 | 5,82,232.46 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಕ.ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


Part -IV-A Bangalore, Tuesday, March 5, 2013 (Phalguna 14, Shaka Varsha 1934) No. 550 
ಸಹಕಾರ ಸಚಿವಾಲಯ 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ಕೆ ಪಿ.ಬಿ.ನಂ.5309 
ಅಧಿಸೂಚನೆ 
ಸಂಖ್ಯೆ:ಕೃಮಾಇ:02:ಚುನಾವಣೆ:2011, ಬೆಂಗಳೂರು, ದಿನಾಂಕ: 04-03-2013 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 102 ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ ಎಸ್‌. ಶ೦ಕರನಾರಾಯಣ ಆದ ನಾನು, ಈ ಕೆಳಕಂಡ 
ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಗೆ ಪ್ರತಿನಿಧಿಸುವ ಸದಸ್ಯರ ಹೆಸರುಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಿರುತ್ತೇನೆ. 











ಕ್ರಮ ಸಂಖ್ಯೆ ಜಿಲ್ಲೆಯ ಹೆಸರು ಸದಸ್ಯರ ಹೆಸರು 
1 ಬೆಂಗಳೂರು ನಗರ ಶ್ರೀ ಕೆ. ಶ್ರೀನಿವಾಸಮೂರ್ತಿ, ಅಧ್ಯಕ್ಷರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೆಂಗಳೂರು. 
2 ಚಿಕ್ಕಬಳ್ಳಾಪುರ ಶ್ರೀ ಎಸ್‌.ವಿ. ನಾರಾಯಣಸ್ವಾಮಿ, ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಚಿ೦ತಾಮಣಿ. 

















ಎಸ್‌. ಶಂಕರನಾರಾಯಣ 
ನಿರ್ದೇಶಕರು 


ಈ. ಪಾಪಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫-೩ ಬೆಂಗಚೂರು, ಗುರುವಾರ, ಮಾರ್ಚ್‌ ಶಿ, ೨೦೧೩ (ಫಾಲ್ತುಣ ೧೬, ಶತ ವರ್ಷ ೧೯೩೪) ನಂ. ೫8೨ 
Part -IV-A Bangalore, Thursday, March 7, 2013 (Phalguna 16, Shaka Varsha 1934) No. 552 
TRANSPORT SECRETARIAT 
NOTIFICATION 


No. SARIE 26 SAEPA 2013, Bangalore, Dated: 06-03-2013. 


In exercise of the powers conferred by section 200 of the Motor Vehicles Act, 1988 (Central Act 59 of 1988) and in 
supersession of the Notification NO:HD 40 TMR 1979, dated 03“ May 1980, the Government of Karnataka hereby specify 
the officer specified in column (2) of the table below to compound the offences specified in corresponding column's (3) and 
(4) for the amount specified in column (5) thereof: 




















೨೬೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
SL.No. Officers Offences Section/Rule Amount 
1 2 3 4 5 
71. Not below the rank of Asst Traffic 
Inspector in. 
Traffic Department and Asst. Security $ ೈ 
Travelling ಶಿ 10 times of the legal 
Inspector in Security Department or any ಸ Section 178 of the f 
ಕ without ticket or fare or Rs.500 which 
other Class-2 Officers MV Act 3 
pass ever is less. 
and above authorized by the Managing 
Director of BMTC, KSRTC, NWKRTC, 
NEKRTC. 
2. Not below the rank of Asst Traffic | A passenger 
Inspector in dr 
Traffic Department and Asst. Security person using Rule 94 of 
Inspector in stage the KMV Rules 
Security Department or carriage ಸ Rs.100/- 
any other Class-2 Officers occupying pl Section 177 
ಎ of the 
and above authorized by seat exclusively 
reserved MV Act. 
the Managing Director 
for female 
of BMTC, KSRTC, NWKRTC, NEKRTC. passengers 
3. Not below the rank of Asst. Traffic 
Inspector in Traffic department and Asst. 
; p Prohibition 
Secuity Inspector in 
Secutiy Department or sg Rule 420A 
ಬಟರ Offices or holding mobile | of the Rs.100/ - 
and above authorized by phone 141 
the Managing Director REGU 
of BMTC, KSRTC, NWKRTC, NEKRTC. 























Legal fare will be fare from the originating point to the point where traveler without ticket or pass was caught. 


ಭಾಗ -V-A 
Part -IV-A 


ವಿಶೇಷ ರಾಜ್ಯ ಪತಿಕೆ 


By order and in the name of the Governor of Karnataka 


ಸ್‌ 


R. PRABHUSHANKAR 


Desk Officer 


Transport Department 


ಖೆಂದಜೂರು, ದುರುವಾರ, ಮಾರ್ಚ್‌ ೭, ೨೦೧೩ (ಫಾಲ್ಸುಣ ೧೬, ಪಹ ವರ್ಷ ೧೯೩೪) 


Bangalore, Thursday, March 7, 2013 (Phalguna 16, Shaka Varsha 1934) 





ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 22 ಶಾಸನ 2013, ಬೆಂಗಳೂರು, ದಿನಾಂಕ: 07.03.2013 


ನಂ. ೫೫೩ 
No. 553 


The Karnataka Excise (Amendment) Bill, 2013ಕ್ಕೆ 2013ರ ಮಾರ್ಚ್‌ ಐದನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, 
ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ; 26 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು 


ಆದೇಶಿಸಲಾಗಿದೆ. 


KARNATAKA ACT NO 26 OF 2013 
(First Published in the Karnataka Gazette Extra-ordinary on the seventh day of March, 2013) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೩೭ 





THE KARNATAKA EXCISE (AMENDMENT) ACT, 2013 
(Received the assent of the Governor on the fifth day of March, 2013) 
An Act further to amend the Karnataka Excise Act, 1965. 


Whereas it is expedient further to amend the Karnataka Excise Act, 1965 (Karnataka Act 21 of 1966) for the 


purposes hereinafter appearing; 
Be it enacted by the Karnataka State Legislature in the Sixty fourth year of the Republic of India, as follows.- 
1. Short title and commencement.- (1) This Act may be called the Karnataka Excise(Amendment) Act, 2013. 
(2) It shall come into force at once. 


2. Amendment of section 24.- In the Karnataka Excise Act, 1965 (Karnataka Act 21 of 1966) (hereinafter 
referred to as the Principal Act) for section 24, the following shall be deemed to have been substituted with effect from the 


thirtieth day of June 2003, namely:- 


"24. Payment of fees for grant or renewal of lease or license.- (1) Instead of or in addition to any excise duty 
or countervailing duty leviable under sections 22 and 23, the State Government may, Levy and Collect such amount as 
license fee or privilege fee as may be, determined by notification by the State Government, subject to, such rules as may be 


prescribed in consideration of grant or renewal of a license or lease or both, by or under this Act. 


(2) In consideration of grant or renewal of Distributor license by or under this Act, the State Government shall 
levy privilege fee at such rate or amount as may be determined by notification subject to such rules as may be prescribed 


and the privilege fee may be collected in the notified manner at any time of the year: 


3. Power to remove difficulty.- If any difficulty arises in giving effect to the Provisions of the Principal Act, the 
State Government may, by notification in the Official Gazette, make such provisions as may appear it to be necessary or 


expedient for removing the said difficulty. 


Provided that no such order shall be made after the expiry of a period of two years from the date of 


commencement of the Karnataka Excise (Amendment) Act, 2013. 


4. Validation.- Notwithstanding anything contained in any judgment, decree or order of any Court, Tribunal or 
other authority to the contrary, anything done or any action taken or purporting to have been done or taken or 
proceedings held including any notification or orders issued for the levy, assessment and collection of any license fee, 
privilege fee, additional fee or amount in relation to such license or lease such levy, assessment and collection from any 
person for the purpose of Grant of license or renewal of any license or lease in pursuance of section 24 in any notification 
or order issued by the Government, with effect from the thirtieth day of June, 2003 shall be deemed to be valid and 
effective as if such levy, or collection or action or thing had been made, taken or done under the principal Act, as amended 


by this Act and accordingly,- 


(a) all acts, proceedings or things taken or done by any authority in connection with levy, or collection of such 
license fee, or privilege fee shall, for all purposes be deemed to be, and to have always been taken or done 


in accordance with law; 


(b) no suit or other proceedings shall be maintained or continued in any court or Tribunal or before any 


authority for the refund of any such license fee or privilege fee and 


(c) no court shall enforce any decree or order directing the refund of any license fee or privilege fee. 
By Order and in the name of the Governor of Karnataka 


G.K. BOREGOWDA 
Secretary to Government, 
Department of Parliamentary Affairs and Legislation 


೨೬೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1॥ ಖಬೆಂದಜೂರು, ಶುಕ್ರವಾರ, ಮಾರ್ಜ್‌ ೮, ೨೦೧೩ (ಫಾಲ್ಗುಣ ೧೭, ಶತ ವರ್ಷ ೧೯೩೪) ನಂ.೫೫೪ 
Part - ₹1 Bangalore, Friday, March 8, 2013 (Phalguna 17, Shaka Varsha 1934) No. 554 





ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ 
ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 


ವಿಷಯ: ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ-2013, ತುಮಕೂರು ನಗರಸಭೆ ಚುನಾವಣೆ ವಾರ್ಡ್‌ ನಂ.20 ಮತಗಟ್ಟೆ 
ಸಂಖ್ಯೆ 119ಕ್ಕೆ ಸಂಬಂಧಿಸಿದಂತೆ ಕೈಬಿಡತಕ್ಕವುಗಳ ಪಟ್ಟಿಯಲ್ಲಿರುವ ಮತದಾರರಿಗೆ ಮತದಾನ ಮಾಡಲು ಮತಗಟ್ಟೆಯ 
ಪಿಸೈಡಿಂಗ್‌ ಅಧಿಕಾರಿ ಅವಕಾಶ ಮಾಡಿಕೊಟ್ಟ ಕಾರಣ ಸದರಿ ಮತಗಟ್ಟಿಗೆ ಮರು ಮತದಾನ ನಡೆಸುವ ಬಗ್ಗೆ. 


ಓದಲಾಗಿದೆ: 1. ಆಯೋಗದ ಆದೇಶ ಸಂ.ರಾಚುಆ.18.ಇಯುಬಿ.2013 ದಿನಾ೦ಕ 14.2.2013. 

2. ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲೆ ರವರ ಪತ್ರ ಸಂ.ಚು(2)ವಿವ/154/2012-13 ದಿನಾಂಕ 7.3.2013. 

3. ಚುನಾವಣಾ ವೀಕ್ಷಕರ ಅಭಿಪ್ರಾಯ ದಿ.7.3.2013. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ರವರು ದಿನಾಂಕ 7.3.2013 ರಂದು ನಡೆದ 

ತುಮಕೂರು ನಗರಸಭೆ ಚುನಾವಣೆ ವಾರ್ಡ್‌ ನಂ.20 ಮತಗಟ್ಟೆ ಸಂಖ್ಯೆ 119ರ ಸಾರ್ವತ್ರಿಕ ಚುನಾವಣೆಯ ಮತದಾನದ ಸಂದರ್ಭದಲ್ಲಿ ಕೈಬಿಡತಕ್ಕ 
ಮತದಾರರ ಪಟ್ಟಿಯಲ್ಲಿದ್ದ ಮತದಾರರಿಗೆ ಮತಗಟ್ಟೆ ಪ್ರಿಸೈಡಿಂಗ್‌ ಅಧಿಕಾರಿಯವರು ಮತದಾನ ಮಾಡಲು ಅವಕಾಶ ನೀಡಿದ್ದು, ಅರ್ಹ ಮತದಾರರಿಗಿಂತ 
ಹೆಚ್ಚಿನ ಮತದಾನವಾಗಿದೆ ಎಂದು ತುಮಕೂರು ತಹಶೀಲ್ದಾರ್‌ ರವರು ಮತ್ತು ಚುನಾವಣಾ ವೀಕ್ಷಕರು ಹಾಗೂ ಸದರಿ ವಾರ್ಡ್‌ನ ಚುನಾವಣಾಧಿಕಾರಿ 
ಹಾಗೂ 119 ಮತಗಟ್ಟೆ ಸಂಖ್ಯೆಯ ಪ್ರಿಸೈಡಿಂಗ್‌ ಅಧಿಕಾರಿಗಳು ವರದಿ ಮಾಡಿರುವುದನ್ನು ಪರಿಗಣಿಸಿ ಜಿಲ್ಲಾಧಿಕಾರಿಗಳು ಉಲ್ಲೇಖ (2)ರ ಪತ್ರದಲ್ಲಿ ವರದಿ 
ಮಾಡಿರುತ್ತಾರೆ ಹಾಗೂ ತುಮಕೂರು ನಗರಸಭೆಯ ವಾರ್ಡ್‌ ನಂ.20ರ ಮತಗಟ್ಟೆ ಸಂಖ್ಯೆ 119ಕ್ಕೆ ಮರು ಮತದಾನ ನಡೆಸಲು ಅನುಮತಿ ನೀಡಲು 
ಕೋರಿರುತಾರೆ. 


ಮೇಲ್ಕಂಡಂತೆ ಜಿಲ್ಲಾಧಿಕಾರಿಗಳ, ಚುನಾವಣಾ ವೀಕ್ಷಕರ, ಚುನಾವಣಾಧಿಕಾರಿಗಳ ಮತಗಟ್ಟೆ ಅಧಿಕಾರಿಗಳ ಹೇಳಿಕೆ ಪರಿಶೀಲಿಸಲಾಗಿ ತುಮಕೂರು 
ನಗರಸಭೆಯ ವಾರ್ಡ್‌ ನಂ.20ರ ಮತಗಟ್ಟೆ ಸಂಖ್ಯೆ 119 ರಲ್ಲಿ ಅರ್ಹ ಮತದಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತದಾನ ಮಾಡಿರುವುದು 
ದೃಢಪಟ್ಟಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಮುನಿಸಿಪಾಲಿಟೀಸ್‌ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977ರ ನಿಯಮ 33 (1 (ಬಿ) ರ 
ಅಡಿಯಲ್ಲಿ ಕಾನೂನು ಮಾನ್ಯವಲ್ಲವೆಂದು ಹಾಗೂ ಶೂನ್ಯವೆಂದು ಘೋಷಿಸಿ ಮರುಮತದಾನವನ್ನು ನಡೆಸುವುದು ಅವಶ್ಯಕವಿರುತ್ತದೆ. ಅದರಂತೆ ಈ ಆದೇಶ. 


ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂ. ರಾಚುಆ. 44 ಆಯುಬಿ. 2013 ಬೆಂಗಳೂರು ದಿನಾಂಕ 8.3.2013 


ರಾಜ್ಯ ಚುನಾವಣಾ ಆಯೋಗವು ಭಾರತ ಸಂವಿಧಾನದ ಅನುಚ್ಛೇದ 243 ಜೆಡ್‌ ಎ ಮತ್ತು ಕರ್ನಾಟಕ ಮುನಿಸಿಪಾಲಿಟೀಸ್‌ (ಕೌನ್ನಿಲರ್‌ಗಳ 
ಚುನಾವಣೆ) ನಿಯಮಗಳು 1977ರ ನಿಯಮ 33 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ 
ತುಮಕೂರು ನಗರಸಭೆ ವಾರ್ಡ್‌ ನಂ.20 ರ ಮತಗಟ್ಟೆ ಸಂಖ್ಯೆ 119 ರಲ್ಲಿ ದಿನಾಂಕ 7.3.2013 ರಂದು ನಡೆದ ಮತದಾನವನ್ನು ಕಾನೂನು 
ಮಾನ್ಯವಲ್ಲವೆಂದು ಹಾಗೂ ಶೂನ್ಯವೆಂದು ಘೋಷಿಸಿ ಈಗಾಗಲೇ ಕ್ರಮ ಸಂ.(1)ರ ದಿನಾಂಕ 14.2.2013 ರ ಆದೇಶದಲ್ಲಿ ನಿಗದಿಪಡಿಸಿರುವಂತೆ ದಿನಾಂಕ 
9.3.2013 ರಂದು ತುಮಕೂರು ನಗರಸಭೆ ವಾರ್ಡ್‌ ನಂ. 20 ರ ಮತಗಟ್ಟೆ ಸಂಖ್ಯೆ 119ಕ್ಕೆ ಮರು ಮತದಾನವನ್ನು ನಡೆಸಲು ಆದೇಶಿಸಿದೆ. ಮೇಲ್ಕಂಡ ಮರು 
ಮತದಾನ ನಡೆಯುವ ವಾರ್ಡಿನ ಮತಗಟ್ಟೆಗೆ ಇ.ವಿ.ಎಂ. ಸಿದ್ಧಪಡಿಸಿಕೊಳ್ಳುವುದು ಹಾಗೂ ಗುರುತು ಮಾಡಿದ (ಮಾರ್ಕ್ಸ್‌ಕಾಪಿ) ಮತದಾರರ ಪಟ್ಟಿಗಳನ್ನು 
ತಯಾರಿಸಿಕೊಳ್ಳುವುದು. 


ಮರು ಮತದಾನವು ದಿನಾಂಕ 9.3.2013 ರ ಬೆಳಿಗ್ಗೆ 7-00 ಗಂಟೆಯಿಂದ 5-00 ಗಂಟೆಯವರೆಗೆ ನಡೆಯತಕ್ಕದ್ದು. ಈ ಮರು ಮತದಾನದ 
ಬಗ್ಗೆ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಹಾಗೂ ತಾಲ್ಲೂಕಿನ ಮುಖ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕರ ಮತ್ತು ಮತದಾರರ ಮಾಹಿತಿಗಾಗಿ ಪ್ರಕಟಿಸಲು (ಸರ್ಕಾರಕ್ಕೆ ವೆಚ್ಚ 
ಬಾರದಂತೆ) ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದು ಹಾಗೂ ರಾಜಕೀಯ ಪಕ್ಷಗಳಿಗೆ, ಕಣದಲ್ಲಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ತಿಳಿಸುವುದು. ಎಲ್ಲಾ ಮತದಾರರಿಗೆ 
ಮರು ಮತದಾನದ ದಿನಾಂಕ ಮತ್ತು ಸಮಯವನ್ನು ಟಾಂಟಾಂ ಹಾಕಿಸುವುದರ ಮೂಲಕ ವ್ಯಾಪಕ ಪ್ರಚಾರವನ್ನು ಮಾಡತಕ್ಕದ್ದು. 


ಮರು ಮತದಾನದ ವೇಳೆ ಮತದಾರರ ಎಡಗೈ ಮಧ್ಯದ ಬೆರಳಿಗೆ ಅಳಿಸಲಾಗದ ಶಾಯಿಯನ್ನು ಹಚ್ಚುವಂತೆ ಸಂಬಂಧಪಟ್ಟ ಮತಗಟ್ಟೆ 
ಅಧಿಕಾರಿಗಳಿಗೆ ಸೂಕ್ತ ಅಗತ್ಯ ನಿರ್ದೇಶನವನ್ನು ನೀಡುವುದು. ಈ ಬಗ್ಗೆ ಅಗತ್ಯ ಪೊಲೀಸ್‌ ಬಂದೋಬಸ್ತ್‌ ಅನ್ನು ಸಹ ಮಾಡಿಕೊಳ್ಳತಕ್ಕದ್ದು. 


ಆದೇಶಾನುಸಾರ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೩೯ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಬೆಂಗಜೂರು, ಶುಕ್ರವಾರ, ಮಾರ್ಚ್‌ ೮, ೨೦೧೩ (ಫಾಲ್ಗುಣ ೧೩, ಶಹ ವರ್ಷ ೧೯೩೪) ನಂ. ೫೫೫೭ 
Part - 18 Bangalore, Friday, March 8, 2013 (Phalguna 17, Shaka Varsha 1934) No. 555 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 


ಸಂಖ್ಯೆ: ಸಿಐ 72 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 07.03.2013 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, ಸೋಂಪುರ ಹೋಬಳಿ, ವಾಜರಹಳ್ಳಿ ಗ್ರಾಮದಲ್ಲಿನ ಹಲವಾರು ಸರ್ವೆ ನಂಬರ್‌ಗಳಲ್ಲಿ 
ಒಟ್ಟು 37-37 ಎಕರೆ ಜಮೀನನ್ನು ಕರ್ನಾಟಕ ಸರ್ಕಾರವು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ವಿಧಿ 
3(1) 1(3) ಮತ್ತು 28(1)ರ ಅಧಿಸೂಚನೆ ಸಂಖ್ಯೆ: ಸಿಐ 415 ಎಸ್‌ಪಿಕ್ಕೂ 2005, ದಿನಾಂಕ: 05.12.2005ರ ಪ್ರಕಾರ ಅನುಮೋದನೆಗೊಂಡು, ದಿನಾಂಕ: 
15.12.2005ರ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆ ಭಾಗ-3ರ ಪುಟ ಸಂಖ್ಯೆ: 1ರಿಂದ 6ರವರೆಗೆ ಪ್ರಕಟಿಸಲಾಗಿದೆ. 


ಮೇಲ್ಕಂಡ ಅಧಿಸೂಚನೆಯಲ್ಲಿ ಅಧಿಸೂಚಿತವಾಗಿರುವ ಸರ್ವೆ ನಂಬರ್‌ಗಳ ಪೈಕಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು, 
ಸೋಂಪುರ ಹೋಬಳಿ, ವಾಜರಹಳ್ಳಿ ಗ್ರಾಮದ ಸರ್ವೆ ನಂ: 102/9ರಲ್ಲಿನ 0-09 ಗುಂಟೆ ವಿಸ್ತೀರ್ಣದ ಜಮೀನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ 
(ಬಿ.ಎಂ.ಟಿ.ಸಿ)ರವರ ಯೋಜನೆಗೆ ಅಗತ್ಯವಿಲ್ಲವೆಂದು ತಿಳಿಸಿದ್ದರ ಮೇರೆಗೆ, ದಿನಾಂಕ: 29.03.2010ರಂದು ನಡೆದ 299ನೇ ಮಂಡಳಿ ಸಭೆಯಲ್ಲಿ 
ನಿರ್ಣಯಿಸಿರುವಂತೆ, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ.ಐ.ಎ.ಡಿ. ಕಾಯ್ದೆ 
ಕಲಂ 3(1 1(3) ಮತ್ತು 2861ರ ಅಧಿಸೂಚನೆಯಿಂದ ಸದರಿ ವಿಸ್ತೀರ್ಣದ ಜಮೀನನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫-೩ ಬೆಂಗಚೂರು, ಶುಕ್ರವಾರ, ಮಾರ್ಚ್‌ ೮, ೨೦೧೩ (ಫಾಲ್ಡುಣ ೧೩, ಶತ ವರ್ಷ ೧೯೩೪) ನಂ. ೫೬ 
Part -IV-A Bangalore, Friday, March 8, 2013 (Phalguna 17, Shaka Varsha 1934) No. 556 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 17 ಶಾಸನ 2013, ಬೆಂಗಳೂರು, ದಿನಾಂಕ: 08.03.2013 


The Karnataka Taxation Laws (Amendment) Bill, 2013ಕ್ಕೆ 2013ರ ಮಾರ್ಚ್‌ ತಿಂಗಳ ಐದನೇ ದಿನಾಂಕದಂದು ರಾಜ್ಯಪಾಲರ 
ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ27 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO 27 OF 2013 
(First Published in the Karnataka Gazette Extra-ordinary on the Eighth day of March, 2013) 
THE KARNATAKA TAXATION LAWS (AMENDMENT) ACT, 2013 
(Received the assent of the Governor on the fifth day of March, 2013) 
An Act further to amend certain taxation laws in force in the State of Karnataka. 
Whereas it is expedient further to amend certain taxation laws for the purposes hereinafter appearing; 
Be it enacted by the Karnataka State Legislature in the Sixty Fourth Year of the Republic of India, as follows.- 


1. Short title and commencement.- (1) This Act may be called the Karnataka Taxation Laws (Amendment) Act, 
2013. 


(2) It shall come into force with effect from the First day of April, 2013. 


2. Amendment of Karnataka Act 35 of 1976.- In the Karnataka Tax on Professions, Trades, Callings and 
Employments Act, 1976 (Karnataka Act 35 of 1976), in section 16, in sub-section (1), the proviso shall be omitted. 


೨೬೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





3. Amendment of Karnataka Act 27 of 1979.- In the Karnataka Tax on Entry of Goods Act, 1979 (Karnataka 
Act 27 of 1979),- 


(1) in section 3, in sub-section (7), for the words “two lakh rupees”, the words “five lakh rupees” shall be 


substituted; 
(2) in section 4, in sub-section (1), in clause (b), for the words “two lakhs rupees”, the words “five lakh rupees” 
shall be substituted. 


By Order and in the name of the Governor of Karnataka 


G.K. BOREGOWDA 
Secretary to Government, 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫-೩ ಬೆಂಗಚೂರು, ಶುಕ್ರವಾರ, ಮಾರ್ಚ್‌ ೮, ೨೦೧೩ (ಫಾಲ್ತುಣ ೧೭, ಶತ ವರ್ಷ ೧೯೩೪) ನಂ. ಕೀೀ2 
Part -IV-A Bangalore, Friday, March 8, 2013 (Phalguna 17, Shaka Varsha 1934) No. 557 
LABOUR SECRETARIAT 
NOTIFICATION 


NO. LD 53 LET 2013, Bangalore, dated: 08.03.2013 


In Notification No.LD 201 LET 2012, dated:24.09.2012 in which excemption has been accorded to IT/IT enabled 
services/ Software establishment from the provisions of Industrial Employment (Standing Order) Act, 1946, till 31.03.2013, 
subject to the condition that the Employers of the above establishments coming under the purview of the Industrial 
Employment (Standing Orders) Act, 1946 shall submit their Draft Standing Orders for the certification of Labour 
Commissioner before 31.12.2012. Now, this time limit is hereby extended up to 31.03.2013. 


By order and in the name of the Governor of Karnataka, 
U.N. NAGENDRA 


Under Secretary to Government 
Labour Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಖೆಂದಜೂರು, ಶುಕ್ರವಾರ, ಮಾರ್ಜ್‌ ೮, ೨೦೧೩ (ಫಾಲ್ಗುಣ ೧೭, ಶತ ವರ್ಷ ೧೯೩೪) ವಂ. ೫8೮ 
Part -1 Bangalore, Friday, March 8, 2013 (Phalguna 17, Shaka Varsha 1934) No. 558 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ: 2012-13ನೇ ಸಾಲಿಗೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು (8೩: Council) ಬೆ೦ಗಳೂರು, ಇವರಿಗೆ ರೂ. 9.80 ಲಕ್ಷ 
ಅನುದಾನ ಮಂಜೂರಾತಿ: ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 210 ಎಲ್‌ಸಿಎಲ್‌ 2002 ದಿನಾಂಕ 10/07/2003. 


2. ಅಸಿಸ್ಟೆಂಟ್‌ ರಿಜಿಸ್ಟಾರ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ: ಹೆಚ್‌ಸಿಬಿ/230/ಬಾರ್‌ 
ಕೌನ್ಸಿಲ್‌ 1983 ದಿನಾ೦ಕ:04/03/2013. 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮಾಂಕ (1ರ ದಿನಾಂಕ: 10-07-2003ರ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ (Bar Council 
ರೂ. 9.80 ಲಕ್ಷಗಳನ್ನು ನಿಗಧಿಗೊಳಿಸಿ ವಕೀಲರುಗಳ ಸಂಘಗಳಿಗೆ ಸಹಾಯಾನುದಾನ ನಿಯಮಾವಳಿಗಳಿಗೆ ತಿದ್ದುಪಡಿ (Amendmen) ತರಲಾಗಿದೆ. 
ಮೇಲೆ ಓದಲಾದ ಕ್ರಮಾಂಕ (2)ರ ದಿನಾಂಕ: 29-09-2011ರ ಪತ್ರದಲ್ಲಿ ಅಸಿಸ್ಟೆಂಟ್‌ ರಿಜಿಸ್ಟಾರ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ, 
ಬೆಂಗಳೂರು ಇವರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ (Bar Counci) 2012-13ನೇ ಸಾಲಿಗೆ ಕಿರಿಯ ವಕೀಲರುಗಳಿಗೆ ಕಾನೂನು 


ಕಮ್ಮಟ:ಕಾರ್ಯಾಗಾರ, ವಿಚಾರ ಸಂಕಿರಣ ಹಾಗೂ ಕಾನೂನು ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸಲು ಸಹಾಯಾನುದಾನವನ್ನು ಬಿಡುಗಡೆ ಮಾಡುವಂತೆ 
ಕೋರಿರುತಾರೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೪೧ 





ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಪ್ರಸಕ್ತ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2014-00-800-4-00-059ರಡಿ ರೂ. 20.00 
ಲಕ್ಷಗಳ ಆಯವ್ಯಯ ಅವಕಾಶವಿದ್ದು ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಅಧಿಸೂಚನೆ ದಿನಾಂಕ: 10-07-2003ರ ತಿದ್ದುಪಡಿಯಲ್ಲಿ ಸದರಿ ಉದ್ದೇಶಕ್ಕಾಗಿ 
ನಿಗದಿಗೊಳಿಸಿರುವಂತೆ ರೂ. 9.80 ಲಕ್ಷಗಳನ್ನು ಬಿಡುಗಡೆ ಮಾಡಲು ತೀರ್ಮಾನಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಲಾ 72 ಎಲ್‌ಸಿಎಲ್‌ 2013, ಬೆಂಗಳೂರು ದಿನಾಂಕ 08/03/2013 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ (Bar Council) 2012-13ನೇ ಸಾಲಿಗೆ ರೂ. 9.80 
ಲಕ್ಷಗಳ (ರೂಪಾಯಿ ಒಂಬತ್ತು ಲಕ್ಷದ ಎಂಬತ್ತು ಸಾವಿರ ಮಾತ್ರ ಸಹಾಯಾನುದಾನವನ್ನು ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. ಸದರಿ 
ಮೊತ್ತವನ್ನು ಮೇಲಿನ ಉದ್ದೇಶಗಳಿಗಾಗಿ ಮಾತ್ರ ವಿನಿಯೋಗಿಸತಕ್ಕದ್ದು. 


2012-13ನೇ ಸಾಲಿನಲ್ಲಿ ಬಿಡುಗಡೆ ಮಾಡಲಾಗುವ ಮೊತ್ತಕ್ಕೆ ಬಳಕೆಯ ಪ್ರಮಾಣ ಪತ್ರವನ್ನು (Utilization Certificate) ಅಡ್ವೊಕೇಟ್‌ ಜನರಲ್‌ 
(ಸಕ್ಷಮ ಪ್ರಾಧಿಕಾರ)ರವರ ಮೇಲು ರುಜುವಿನೊಂದಿಗೆ ಸಲ್ಲಿಸುವ ಷರತ್ತಿಗೊಳಪಟ್ಟಿದೆ. ಈ ಸಹಾಯಾನುದಾನವನ್ನು ಲೆಕ್ಕ ಶೀರ್ಷಿಕೆ 2014-00-800- 
4-00-ನ್ಯಾಯಾಲಯದ ನೌಕರರಿಗಾಗಿ ತರಬೇತಿ ಸಂಸ್ಥೆ ಉಪ ಶೀರ್ಷಿಕೆ 059-ಇತರೆ ಖರ್ಚು ಇದರಡಿಯ ಯೋಜನೇತರ ಬಾಬ್ಬಿನಲ್ಲಿ ಒದಗಿಸಲಾದ 
ಹಣದಿಂದ ಭರಿಸತಕ್ಕದ್ದು. 
ಇದನ್ನು ಆಂತರಿಕ ಆರ್ಥಿಕ ಸಲಹೆಗಾರರು, ವಸತಿ, ನಗರಾಭಿವೃದ್ಧಿ, ಮತ್ತು ಕಾನೂನು ಇಲಾಖೆಯವರ ಟಿಪ್ಪಣಿ ಸಂಖ್ಯೆ: ವನಇ 105 ಆಂಅಬಿ 
2013 ದಿನಾಂಕ:08-03-2013ರ ಸಹಮತಿ ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಕಾಯೋಜಿಸಿರುವ ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಎಲ್‌. ಮಡಿವಾಳ 


ಸರ್ಕಾರದ ಅಧೀನ ಕಾರ್ಯದರ್ಶಿಗಳು(ಆಡಳಿತ-2) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಬೆ೦ದಚೂರು, ಹೋಮವಾರ, ಮಾರ್ಚ್‌ ೧೧, ೨೦೧೩ (ಫಾಲ್ಗುಣ ೨೦, ಶಹ ವರ್ಷ ೧೯೩೪) | ನಂ.೫೯ 
Part -IV-A Bangalore, Monday, March 11, 2013 (Phalguna 20, Shaka Varsha 1934) No. 559 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 20 ಶಾಸನ 2013, ಬೆಂಗಳೂರು, ದಿನಾಂಕ: 11.03.2013 


ದಿ ಕರ್ನಾಟಕ ಮೋಟಾರ್‌ ವೆಹಿಕಲ್ಸ್‌ ಟ್ಯಾಕ್ಷೇಷನ್‌ (ಅಮೆಂಡ್‌ಮೆಂಟ್‌) ಬಿಲ್‌, 2013ಕ್ಕೆ 2013ರ ಮಾರ್ಚ್‌ ಐದನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 30 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO 30 OF 2013 
(First Published in the Karnataka Gazette Extra-ordinary on the eleventh day of March, 2013) 
THE KARNATAKA MOTOR VEHICLES TAXATION (AMENDMENT) ACT, 2013 
(Received the assent of the Governor on the fifth day of March 2013) 
An Act further to amend the Karnataka Motor Vehicles Taxation Act, 1957. 


Whereas it is expedient further to amend the Karnataka Motor Vehicles Taxation Act, 1957 (Karnataka Act 35 of 
1957) for the purposes hereinafter appearing; 


Be it enacted by the Karnataka State Legislature in the Sixty Fourth Year of the Republic of India as follows:- 


1. Short title and commencement:- (1) This Act may be called the Karnataka Motor Vehicles Taxation 
(Amendment) Act, 2013 


(2) It shall come into force with effect from the first day of April, 2013. 
2. Amendment of section 4.- In the Karnataka Motor Vehicles Taxation Act, 1957 (Karnataka Act 35 of 1957) 
in section 4 , in sub-section (3), third proviso shall be omitted. 


By Order and in the name of the Governor of Karnataka 


G.K. BOREGOWDA 
Secretary to Government, 
Department of Parliamentary Affairs and Legislation 


೨೬೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-&೩ | ಬೆಂಗಜೂರು, ಹೋಮವಾರ, ಮಾರ್ಚ್‌ ೧೧, ೨೦೧೩ (ಫಾಲ್ಗುಣ ೨೦, ಶಹ ವರ್ಷ ೧೯೩೪)| ನಂ.೫೬೦ 
Part -IV-A Bangalore, Monday, March 11, 2013 (Phalguna 20, Shaka Varsha 1934) No. 560 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 29 ಶಾಸನ 2013, ಬೆಂಗಳೂರು, ದಿನಾಂಕ: 11.03.2013 


ದಿ ಕರ್ನಾಟಕ ಸ್ಟ್ಯಾಂಪ್‌ (ಅಮೆಂಡ್‌ಮೆಂಟ್‌) ಬಿಲ್‌, 2013ಕ್ಕೆ 2013ರ ಮಾರ್ಚ್‌ ಐದನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು. 
ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 29 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು 
ಆದೇಶಿಸಲಾಗಿದೆ. 





KARNATAKA ACT NO 29 OF 2013 
(First Published in the Karnataka Gazette Extra-ordinary on the eleventh day of March, 2013) 
THE KARNATAKA STAMP (AMENDMENT) BILL, 2013 
(Received the assent of the Governor on the fifth day of March, 2013) 
An Act further to amend the Karnataka Stamp Act, 1957. 


Whereas it is expedient further to amend the Karnataka Stamp Act, 1957 (Karnataka Act 34 of 1957), for the 


purposes hereinafter appearing ; 
Be it enacted by the Karnataka State Legislature in the sixty-fourth year of the Republic of India as follows :- 
1. Short title and commencement.- (1) This Act may be called the Karnataka Stamp (Amendment) Act, 2013. 
(2) It shall come into force with effect from the first day of April 2013. 
2. Amendment of Schedule.- In the Karnataka Stamp Act, 1957 (Karnataka Act 34 of 1957), in the schedule,- 
(1) In article 5, in clause (0, in column 3, the following proviso shall be inserted at the end, namely,- 


"Provided that, if the proper stamp duty is paid under clause (ea) of Article 41 on the Power of Attorney, 
executed between the same parties in respect of the same property, the stamp duty payable on such 


agreement shall not exceed rupees two hundred" ; 
(10 Inarticle, 41 in clause (ea), in column 3, the following proviso shall be inserted at the end, namely, - 


"Provided that, if the proper stamp duty is paid under clause (f) of Article 5 on the Agreement, executed 
between the same parties in respect of the same property, the stamp duty payable on such Power of 


Attorney shall not exceed rupees two hundred." 
By Order and in the name of the Governor of Karnataka 
G.K. BOREGOWDA 


Secretary to Government, 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಖೆಂಗಜೂರು, ಹೋಮವಾರ, ಮಾರ್ಜ್‌ ೧೧, ೨೦೧೩ (ಫಾಲ್ತುಣ ೨೦, ಪಹ ವರ್ಷ ೧೯೩೪)| ನಂ.೫೬೧ 
Part -IV-A Bangalore, Monday, March 11, 2013 (Phalguna 20, Shaka Varsha 1934) No. 561 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 





ಸಂಖ್ಯೆ: ಸಂವ್ಯಶಾಇ 62 ಶಾಸನ 2012, ಬೆಂಗಳೂರು, ದಿನಾಂಕ: 11.03.2013 


THE BANGALORE WATER SUPPLY AND SEWERAGE (AMENDMENT) BILL, 2013 - ಇದಕ್ಕೆ 2013ರ ಮಾರ್ಚ್‌ ಮಾಹೆಯ 
ಐದನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 28 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೪೩ 





KARNATAKA ACT NO. 28 OF 2013 
(First published in the Karnataka Gazette Extra-ordinary on the eleventh day of March, 2013) 
THE BANGALORE WATER SUPPLY AND SEWERAGE (AMENDMENT) ACT, 2013 
(Received the assent of the Governor on the fifth day of March, 2013) 
An Act further to amend the Bangalore Water Supply and Sewerage Act, 1964. 


Whereas, it is expedient further to amend the Bangalore Water Supply and Sewerage Act, 1964 (Karnataka Act 36 
of 1964), for the purposes hereinafter appearing; 


Be it enacted by the Karnataka State Legislature in the sixty-fourth year of the Republic of India as follows:- 


1. Short title and commencement.- (1) This Act may be called the Bangalore Water Supply and Sewerage 
(Amendment) Act, 2013. 


(2) It shall come into force at once. 


2. Substitution of section 109A.- In the Bangalore Water Supply and Sewerage Act, 1964 (Karnataka Act 36 of 
1964), for section 109A, the following shall be substituted, namely:- 


“109A. Penalty of pro-rata charges for unauthorized connections.- Whoever un-authorisedly obtains water 
supply or sanitary connections or both by any means from the water supply pipelines of the Board or sanitary connections 
to the sewerage system of the Board in contravention of the provisions of this Act and regulations made thereunder shall, 
in addition to any other penalty and pro-rata charges payable, be liable to pay upto 50% of the pro-rata charges payable, 
as determined by the Board, subject to such conditions as may be specified in the regulations for such connection." 


By Order and in the name of the Governor of Karnataka 


G.K. BOREGOWDA 
Secretary to Government, 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -1೪-A | ಬೆಂಗಜೂರು, ಹೋಮವಾರ, ಮಾರ್ಜ್‌ ೧೧, ೨೦೧೩ (ಫಾಲ್ತುಣ ೨೦, ಶಹ ವರ್ಷ ೧೯೩೪)| ನಂ.೫೬೨ 
Part -IV-A Bangalore, Monday, March 11, 2013 (Phalguna 20, Shaka Varsha 1934) No. 562 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 68 ಶಾಸನ 2012, ಬೆಂಗಳೂರು, ದಿನಾಂಕ: 11.03.2013 





The Karnataka Electricity (Taxation on Consumption) (Amendment) Bill, 2013ಕ್ಕೆ 2013ರ ಮಾರ್ಚ್‌ ತಿಂಗಳ ಐದನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 31 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


KARNATAKA ACT NO 31 OF 2013 
(First Published in the Karnataka Gazette Extra-ordinary on the eleventh day of March, 2013) 
THE KARNATAKA ELECTRICITY (TAXATION ON CONSUMPTION) (AMENDMENT) ACT, 2013 
(Received the assent of the Governor on the fifth day of March, 2013) 


An Act further to amend the Karnataka Electricity (Taxation on Consumption) Act, 1959. 


Whereas it is expedient further to amend the Karnataka Electricity (Taxation on Consumption) Act, 1959 
(Karnataka Act 14 of 1959), for the purposes hereinafter appearing; 


Be it enacted by the Karnataka State Legislature in the Sixty-Fourth Year of the Republic of India as follows:- 


1. Short title and commencement.- (1) This Act may be called the Karnataka Electricity (Taxation on 
Consumption) (Amendment) Act, 2013. 


(2) It shall come into force at once. 


2. Amendment of the title, long title and preamble.- In the Karnataka Electricity (Taxation on Consumption) 
Act, 1959 (Karnataka Act 14 of 1959) (hereinafter referred to as the principal Act),- 


೨೬೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





() in the title, after the word "consumption", the words "or sale” shall be inserted; 

(1) in the long title and preamble after the word "consumption", the words "or sale" shall be inserted. 

3. Amendment of section 1.- In section 1 of the principal Act, after the word "consumption", the words "or sale” 
shall be inserted. 

4. Amendment of section 2.- In section 2 of the principal Act,- 

(1) clause (1) shall be renumbered as clause (10) thereof and for clause (10) as so renumbered, the following shall 
be substituted, namely:- 


“(1C) “consumer” includes a local Authority, company or any other person to whom electricity is 
supplied by a licensee or by any other person on payment of charges or otherwise, and a licensee or other person 
who consumes electricity generated by himself, but does not include a licensee to whom electricity is supplied for 


supply to others, and the word “consume” with its grammatical variations shall be construed accordingly; 


Explanation.- Where a licensee to whom electricity is supplied for supply to others, himself consumes 


any part of the electricity he shall be deemed to be a consumer in respect of electricity so consumed;” 
(11) before clause (10) so renumbered, the following shall be inserted, namely:- 


“(1) ‘Auxiliary consumption’ means electricity consumed by any electrical apparatus situated in a 
generating station, for generating electricity, including Captive Generating Plant, Co-Generating Plant or any 


other generating plant excluding any building used for housing the operating staff of a generating station; 


(1A) ‘Captive consumption’ means electricity consumed for own use to the extent of not less than fifty 
one percent of the electricity generated by a Captive Generating plant situated within the State of Karnataka 


determined on an annual basis. 


Provided that in respect of an association the own consumption of members to the extent of fifty one 
percent of the electricity generated shall be proportionate to their ownership share in the power plant, within a 


variation of ten percent determined on an annual basis. 


but does not include, - 


(a) the electricity consumed in any building used for housing the operating staff; and 
(b) the auxiliary consumption; and 
(೧) losses sustained in transformation and transmission.” 


(1B) ‘Chief Electrical Inspector to Government’ means the Chief Electrical Inspector to Government 
appointed by the State Government under sub section (1) of Section 162 of the Electricity Act, 2003 (Central Act 
36 of 2003) who is the head of the Department of Electrical Inspectorate;” 


(iii) for clause (2), the following shall be substituted, namely:- 

“(2) ‘electricity’ means electrical energy,- 
(8) generated, consumed, transmitted, supplied or traded for any purposes; or 
(0) used for any purpose except the transmission of message. 


(2A) ‘electricity charges’ means, the electricity consumption charges payable by the consumer at the 


prescribed rates on the units of electricity supplied to such consumer; 


(2B) ‘Inspecting Officer’ means any officer appointed by the State Government as Inspecting Officer 


under section 6 of this Act". 
(iv) in clause (3),- 
(a) for sub-clause (a), the following shall be substituted, namely:- 


"(a) any person who has been granted or deemed to have been granted a license under section 
14 of the Electricity Act, 2003 (Central Act 36 of 2003) and includes any person who had obtained 
sanction in accordance with section 14 of the Karnataka Electricity Reforms Act, 1999 (Karnataka Act 
25 of 1999);" 


(b) sub-clause (b) shall be omitted. 
(೧) in sub-clause (೧) for the word "energy" the word "electricity" shall be substituted. 


(1) after clause (3), the following shall be inserted, namely:- 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೪೫ 





"(3A) ‘non-licensee’ means any person not being a licensee who generates electricity either for his own 
consumption or for supply to any other person for a charge or otherwise, where license is not required as per the 
provisions of the Electricity Act, 2003 (Central Act 36 of 2003), rules and regulations made thereunder" 


(vi) after clause (4), the following shall be inserted, namely:- 

"(4a) ‘supply’ in relation to electricity includes sale of electricity to a licensee or consumer. 
Provided that sale does not include where electricity supplied to licensee for supply to others" 
(vii) after clause (5), the following shall be inserted, namely:- 


"(6) ‘unit means one kilowatt hour of electricity being measured by means of energy meter or trivector 


meter or any of the methods adopted to measure electricity." 
ಕ. Amendment of section 3.- In section 3 of the principal Act,- 
() for sub-section (1), the following shall be substituted, namely:- 


"(1) Subject to the provisions of this Act, there shall be levied and paid to the State Government 
electricity tax on advolorem basis at six percent on the charges payable on electricity sold to or consumed by, any 
consumers (excluding arrears) when electricity is supplied by licensee or non-licensee through licensee or 


otherwise; 


Provided that when the consumer consumes electricity at concessional rate or free of charge the 


consumer shall be liable to pay on the rate of charges of electricity levied by the licenses to other consumers. 
except,- 


(0) the consumers under agricultural (irrigation pump sets upto and inclusive of ten horse 


power); 


(ii) Bhagya Jyothi and kutira jyothi categories upto the extent of free consumption allowed by 


the State Government from time to time; and 
(iii) the consumers covered under sub-section (2).” 
(11) for sub-section (2), the following shall be substituted, namely:- 


"(2) Subject to the provisions of this Act, there shall be levied and paid to the State Government by every 
non licensee electricity tax on all the units of electricity consumed by himself at such rates specified by the State 


Government, by notification, from time to time but not exceeding the rates specified below, namely:- 
(a) electricity tax not exceeding 50 paise per unit on captive consumption; 


(b) electricity tax not exceeding 25 paise per unit on auxiliary consumption in a generating station whether 
Captive Generating Plant or cogeneration plant or otherwise, for the auxiliary loads exceeding 50 Kilo 
Watts.” 


6. Amendment of section 4.- In section 4 of the principal Act,- 
(1) for sub-section (1), the following shall be substituted, namely:- 


"(1) Every licensee shall collect and pay to the State Government at the time and in the manner 


prescribed, the electricity tax payable under this Act,- 


(a) on the electricity charges included in the bill issued by him to the consumer. The tax so payable 
shall be a first charge on the amounts recoverable by the supplier for the electricity supplied by him 
and shall be a debt due by him to the State Government: 


Provided that where the licensee has been unable to recover the amounts due to him for the 


electricity supplied by him he shall not be liable to pay tax in respect of the electricity so supplied; 
(b) on the units of electricity supplied to consumers by non licensee through the licensee.” 
(ii) for sub-section (3), the following shall be substituted, namely:- 


“(3) Every person who consumes electricity generated by himself, and or who supplies 
electricity free of charge or otherwise to any other person through his own system, shall pay, or 
collect and pay, as the case may be, to the State Government, at the time and in the manner 
prescribed, the electricity tax payable under section 3.” 

(iii) in sub-section (4),- 


(a) the words "free of charge” shall be omitted. 


೨೬೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(b) for the words "sub-section (1) of section 24 of the Indian Electricity Act, 1910", the words "“"sub- 
section (1) of section 56 of the Electricity Act, 2003 (Central Act 36 of 2003)" shall be substituted. 


7. Amendment of section 7.- In section 7 of the principal Act,- 
(a) in clause (ii) the words “free of charge” shall be omitted; 
(b) after clause (1), the following shall be inserted, namely:- 


“(iii the amount received or recovered towards the arrears of tax or revenue due to government shall be 
adjusted first towards penalty, balance if any towards the outstanding interest on the tax or revenue. After 


such adjustment the balance amount be adjusted towards tax or revenue;” 


8. Amendment of section 9.- In section 9 of the principal Act, in sub-section (1), for the words “an Inspector”, 
the words “an Inspecting officer” shall be substituted and for the words “five hundred”, the words “five thousand” shall be 


substituted. 
9. Insertion of sections 9A and 9B.- After section 9 of the principal Act, the following shall be inserted, namely:- 
“9A. Appeal.- (1) Any person aggrieved by an order,- 


(1 passed by any Inspecting Officer under the provisions of this Act, may appeal to the Chief Electrical 


Inspector to Government; and 


(10) passed by the Chief Electrical Inspector to Government under the provisions of this Act, may appeal to 


the State Government. 


(2) The appeal shall be, in the prescribed form within such period, shall be verified in the prescribed manner, and 
shall be accompanied by a charges equal to five percent of the amount of the assessment objected to and challan for 
having remitted not less than twenty five percent of the electricity tax to be paid against assessment order under appeal. 

9B. Protection of action taken in good faith: No suit, prosecution or other proceeding shall lie against the 
State Government or any officer of the State Government or any public servant for anything done or in good faith 


purporting to be done or any action taken under this Act or the rules made there under.” 


By Order and in the name of the Governor of Karnataka 
G.K. BOREGOWDA 


Secretary to Government, 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ -1೪-ಸ | ಖೆಂಗಜೂರು, ಮಂಗಕವಾರ, ಮಾರ್ಜ್‌ ೧೨, ೨೦೧೩ (ಫಾಲ್ತುಣ ೨೧, ಪಹ ವರ್ಷ ೧೯೩೪)| ನಂ.೫೬೩ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 563 





ಕಂದಾಯ ಸಚಿವಾಲಯ 
ಅಧಿಸೂಚನೆ 


ನಂ. ಕಂಇ 37 ಭೂದಾಪು 2013, ಬೆಂಗಳೂರು, ದಿನಾಂಕ:12.03.2013 


ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964ರ ಕಲಂ 4 ರಲ್ಲಿ ಪ್ರದತ್ತವಾದ (ಕರ್ನಾಟಕ ಕಾಯ್ದೆ 1964 
ಅಧಿನಿಯಮ 12) ಅಧಿಕಾರವನ್ನು ಚಲಾಯಿಸಿ ಶಿವಮೊಗ್ಗ ತಾಲ್ಲೂಕು ಹಾರನಹಳ್ಳಿ ಹೋಬಳಿಯನ್ನು ವಿಭಜಿಸಿ ಹೊಸದಾಗಿ ಅನುಬಂಧ-2 ರಲ್ಲಿ ಕಾಣಿಸಿದಂತೆ 
ಆಯನೂರು ಹೋಬಳಿಯನ್ನು ಸೃಷ್ಟಿಸಲು ಪ್ರಸ್ತಾಪಿಸಲಾಗಿದೆ. 

ಈ ಪ್ರಸ್ತಾವನೆಯನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ 1 ತಿಂಗಳ ನಂತರ ಪರಿಶೀಲನೆಗೆ ತೆಗೆದುಕೊಳ್ಳಲಾಗುವುದೆಂದು ಇದರಿಂದ 
ಬಾಧಿತರಾಗುವ ಎಲ್ಲಾ ಸಾರ್ವಜನಿಕರ ಗಮನಕ್ಕೆ ಕರ್ನಾಟಕ ಭೂಕಂದಾಯ ಕಾಯ್ದೆ ಕಲಂ 6 ರಡಿಯಲ್ಲಿ ತರಲಾಗಿದೆ. 


ಈ ಪ್ರಸ್ತಾವನೆಗೆ ಸಲಹೆಗಳು ಅಥವಾ ಆಕ್ಷೇಪಣೆಗಳು ಇದ್ದಲ್ಲಿ ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ ಹೊರಡಿಸಿದ ಒಂದು ತಿಂಗಳ ಒಳಗಾಗಿ 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ರವರಿಗೆ ಸಲ್ಲಿಸಬಹುದಾಗಿರುತ್ತದೆ. ಈ ಅವಧಿಯಲ್ಲಿ ಸಲ್ಲಿಸಲಾಗುವ ಸಲಹೆಗಳು ಆಕ್ಷೇಪಣೆಗಳನ್ನು ರಾಜ್ಯ ಸರ್ಕಾರವು 
ಪರಿಶೀಲನೆಗೆ ತೆಗೆದುಕೊಳ್ಳುತ್ತದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೪೭ 





ಅನುಬಂಧ-1 


ಅನುಬಂಧದ ಅಂಕಣ 4 ರಲ್ಲಿನ ಗ್ರಾಮಗಳನ್ನು ಅನುಬ೦ಧ-2 ರಲ್ಲಿರುವ ಹೋಬಳಿಯಿಂದ ಕೈಬಿಡಲು ಪ್ರಸ್ತಾಪಿಸಲಾಗಿದೆ. 





[a 
ಕ್ರಸ 


© 


ಹೋಬಳಿಯ ಹೆಸರು 


ಗ್ರಾಮಲೆಕ್ಕಿಗರ ವೃತ್ತದ ಹೆಸರು 


ಕೈಬಿಡಬೇಕಾದ ಗ್ರಾಮಗಳ ಹೆಸರು 





1 


ಹಾರನಹಳ್ಳಿ 


1ಆಯನೂರು 


1) ಆಯನೂರು 





2) ಕೋಹಳ್ಳಿ 





3) ಹೊಸೂರು 





4) ದೊಡ್ಡದಾನವಂದಿ 





5) ಶೆಡ್ಡಿಕೊಪ್ಪ 





6) ಯಲವಳ್ಳಿ 





7) ಪುಗಟೆಕೊಪ್ಪ 





8) ವೀರಗಾರನ ಬೈರನಕೊಪ್ಪ 





9) ಡಗಳಿಮನೆ 





10) ಸಿದ್ದಾಪುರ 








2.ಸಿರಿಗೆರೆ 


1) ಸಿರಿಗೆರೆ 





2) ಬಿಲ್ವಡೇರಕೊಪ್ಪ 





3) ಇಟ್ಟಿಗೆಹಳ್ಳಿ 





4) ಚಿಟ್ಟಹಾಳು 





5) ಮಳಲಕೊಪ್ಪ 





6) ದೊಡ್ಡಮತ್ತಿ 





7) ಮಂಜರಿಕೊಪ್ಪ 





8) ಮಲೆಶಂಕರ 





9) ಮಲೆಶಂಕರ ಎಸ್‌ ಎಫ್‌ 








3. ತಮಡಿಹಳ್ಳಿ 
ಟ್ರ ಳ್ಳ 


1) ತಮ್ಮಡಿಹಳ್ಳಿ 





2) ತಾವರೆಕೊಪ್ಪ 





3) ಕಾಚಿಕೊಪ್ಪ 





4) ಬಿಲ್ಲುಣಿ 





5) ಚಿಕ್ಕಮಕ್ಷಿ 





6) ಗಾವಟಿತೆವರು 





7) ಆಡಿನಕೊಟ್ಟಿಗೆ 





8) ಕೂಡಿ 








4. ವೀರಣ್ಣನಬೆನವಳ್ಳಿ 


1 ವೀರಣ್ಣನಬೆನವಳ್ಳಿ 





2) ಮೈಸವಳ್ಳಿ 





3) ಸೋಮಗೊಪ್ಪ 





4) ಚನ್ನಹಳ್ಳಿ 





5) ಆನೆಸರ 








5.ಮಂಡಗಟ್ಟ 


1) ಅಡಗಡಿ 

















2) ಸೂಡೂರು 








೨೬೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 





ಅನುಬಂಧ-2 


ಅನುಬಂಧ ಅಂಕಣ-2 ರಲ್ಲಿನ ಹೊಸದಾಗಿ ರಚಿತವಾಗುವ ಹೋಬಳಿಗೆ ಅಂಕಣ 4 ರಲ್ಲಿರುವ ಗ್ರಾಮಗಳನ್ನು ಸೇರ್ಪಡೆಗೊಳಿಸಲು ಪ್ರಸ್ತಾಪಿಸಲಾಗಿದೆ. 





ಕ 
ಕಸಂ 


ಹೋಬಳಿಯ ಹೆಸರು 


ಗ್ರಾಮಲೆಕ್ಕಿಗರ ವೃತ್ತದ ಹೆಸರು 


ಸೇರ್ಪಡೆಗೊಳಿಸಬೇಕಾದ ಗ್ರಾಮಗಳ ಹೆಸರು 





1 


ಆಯನೂರು 


1ಆಯನೂರು 


1) ಆಯನೂರು 





2) ಕೋಹಳ್ಳಿ 





3) ಹೊಸೂರು 





4) ದೊಡ್ಡದಾನವಂದಿ 





5) ಶೆಡ್ಡಿಕೊಪ್ಪ 





6) ಯಲವಳ್ಳಿ 





7) ಪುಗಟೆಕೊಪ್ಪ 





8) ವೀರಗಾರನ ಬೈರನಕೊಪ್ಪ 





9) ಡಗಳಿಮನೆ 





10) ಸಿದ್ದಾಪುರ 








2.ಸಿರಿಗೆರೆ 


1) ಸಿರಿಗೆರೆ 





2) ಬಿಲ್ವಡೇರಕೊಪ್ಪ 





3) ಇಟ್ಟಿಗೆಹಳ್ಳಿ 





4) ಚಿಟ್ಟಿಹಾಳು 





5) ಮಳಲಕೊಪ್ಪ 





6) ದೊಡ್ಡಮತ್ತಿ 





7) ಮಂಜರಿಕೊಪ್ಪ 





8) ಮಲೆಶಂಕರ 





9) ಮಲೆಶಂಕರ ಎಸ್‌ ಎಫ್‌ 








3. ತಮಡಿಹಳ್ಳಿ 
ಳ್ಳ 


1) ತಮ್ಮಡಿಹಳ್ಳಿ 





2) ತಾವರೆಕೊಪ್ಪ 





3) ಕಾಚಿಕೊಪ್ಪ 





4) ಬಿಲ್ಲುಣಿ 





5) ಚಿಕ್ಕಮಕ್ಷಿ 





6) ಗಾವಟಿತೆವರು 





7) ಆಡಿನಕೊಟ್ಟಿಗೆ 





8) ಕೂಡಿ 





4. ವೀರಣ್ಣನಬೆನವಳ್ಳಿ 


1 ವೀರಣ್ಣನಬೆನವಳ್ಳಿ 





2) ಮೈಸವಳ್ಳಿ 





3) ಸೋಮಗೊಪ್ಪ 





4) ಚನ್ನಹಳ್ಳಿ 





5) ಆನೆಸರ 








5.ಮಂಡಗಟ್ಟ 


1) ಅಡಗಡಿ 

















2) ಸೂಡೂರು 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೪೯ 





ಪ್ರಸ್ತಾಪಿತ ಪ್ರಸ್ತಾವನೆಯು ಕರ್ನಾಟಕ ಸರ್ಕಾರವು ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 4 ರಡಿ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ ಜಾರಿಗೆ ಬರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಶಂಭುಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಮಾಪನ) 
REVENUE SECRETARIAT 
NOTIFICATION 
No. RD 37 BHUDAPU 2013. Bangalore, Dated: 12.03.2013. 


Whereas, the Government of Karnataka, in exercise of the powers conferred by Section 4 of the Karnataka Land 
Revenue Act, 1964 (Karnataka Act 12 of 1964) proposes to issue a notification to alter the limits of Haranahalli Hobli with 


its villages to constitute new Hobli as specified in the Schedule. 


Now, therefore, in exercise of the powers conferred by section 6 of the said Act, notice is hereby given for the 
information of all the persons likely to be affected thereby that the proposal will be taken into consideration on or after one 


month from the date of publication of the notification in the official Gazette. 


Any objection or suggestion which may be received by the state Government from any person with respect to the said 
proposal before the date specified above will be considered by the State Government. Objections or suggestions may be 


addressed to the Deputy Commissioner, Shimoga District. 
SCHEDULE - 1 


The villages specified in Column 4 shall be excluded from the limits shown against them in Column 2 below. 














sk Name of the Hobli ಬ ಭನ CDi Name of Villages to be excluded 
1 Haranahalli l1.Ayanur 1) Ayanur 
2) Kohalli 
3) Hosuru 





4) Doddadanavandi 
5) Sheddikoppa 








6) Yalavalli 





7) Pugatekoppa 





8) Veeragarana Bhairanakoppa 





9) Dagalimane 





10) Siddapura 








2. Sirigere 1) Sirigere 





2) Bilvaderakoppa 





3) Ittigehalli 
4) Chittihal 








5) Malalagoppa 
6) Doddamathli 








7) Manjarikoppa 





8) Maleshankara 





9) Maleshankara S.F 





3.Thammadihalli 1) Thammadihalli 





2) Tavarekoppa 


























೨೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಚ Name of the 110011 Namie of ¥ilage Afcopntent Name of Villages to be excluded 
No. Circles 





3) Kachikoppa 





4) Bilguni 





5) Chikkamathli 





6) Gavatethevaru 





7) Aadinakottige 





8) Koodi 








4. Veerannana Benavalli 


1) Veerannana Benavalli 





2) Mysavalli 





3) Somagoppa 





4) Channahalli 





5) Aanesara 








5. Mandagatta 


1) Aadagadi 

















2) Suduru 








SCHEDULE - II 


There shall be constituted a new hobli as specified in Column 2 comprising of the Villages shown against them 


in Column 4 below, 





Sl. 


Name of the Hobli 
No. 


Name of Village Accountant 
Circles 


Name of Villages to be included 





1 Ayanur 


l1.Ayanur 


1) Ayanur 





2) Kohalli 





3) Hosuru 





4) Doddadanavandi 





5) Sheddikoppa 





6) Yalavalli 





7) Pugatekoppa 





) 
) 
) 
) 


8) Veeragarana Bhairanakoppa 





9) Dagalimane 





10) Siddapura 








2. Sirigere 


1) Sirigere 





2) Bilvaderakoppa 





3) Ittigehalli 





4) Chittihal 





5) Malalagoppa 





6) Doddamathli 





7) Manjarikoppa 





8) Maleshankara 





9) Maleshankara S.F 








3.Thammadihalli 


1) Thammadihalli 




















2) Tavarekoppa 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೫೧ 








Sl. Name of the Hobli Name of Village Accountant 


No. Circles Name of Villages to be included 





3) Kachikoppa 





4) Bilguni 
5) Chikkamathli 








6) Gavatethevaru 
7) Aadinakottige 
8) Koodi 














4. Veerannana Benavalli 1) Veerannana Benavalli 





2) Mysavalli 





3) Somagoppa 
4) Channahalli 








5) Aanesara 








5. Mandagatta 1) Aadagadi 
2) Suduru 























The proposal specified above shall come into effect from such date as the State Government may specify by the 
Notification proposed to be issued under Section 4 of the Karnataka Land Revenue Act, 1964 (Karnataka Act No. 12 of 


1964). 
By Order and in the name of the Governor of Karnataka. 


SHAMBHULINGAIAH 
Under Secretary to Government 


Revenue Department (SSLR) 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1ಳ-A೩ | ಬೆಂಗಜೂರು, ಮಂಗಳವಾರ, ಮಾರ್ಚ್‌ ೧೨, ೨೦೧೩ (ಫಾಲ್ದುಣ ೨೧, ಶತ ವರ್ಷ ೧೯೩೪)| ನಂ.೫೬೪ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 564 





MINORITY WELFARE, HAJ & WAKF SECRETARIAT 


NOTIFICATION 
No: MWD 45 WES 2013, Bangalore, Date: 12-03-2013 


The resignation tendered by the following member of the Karnataka State Board of Wakfs, Bangalore, under the 


category mentioned against his name is hereby accepted as per Section 19 of the Wakf Act 1995, with immediate effect. 





Sl. No Name of the Member Category 





1. Sri. H.S. Ismathulla Khan An Officer of the State Government 

















By Order and in the name of the Governor of Karnataka 


ABBAS SHARIEFF 
Under Secretary to Government 
Minority Welfare, Haj & 
Wakf Department 


೨೬೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ನ ಪತಿಕೆ 
ಗು ಸ್‌) 
ಭಾರ -1 ಬೆ೦ಗಳೂರು, ಮಂಗಆವಾರ, ಮಾರ್ಚ್‌ ೧೨, ೨೦೧೩ (ಫಾಲ್ದುಣ ೨೧, ಪಕ ವರ್ಷ ೧೯೩೪)| ನಂ.೫೬8 
No. 565 





Part -1 Bangalore, Tuesday, March 12, 2013 (Phalguna 21, Shaka Varsha 1934) 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ: ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಕರ್ನಾಟಕ ರಾಜ್ಯ ವಕ್ಫ್‌ ಮಹಿಳಾ ಅಭಿವೃದ್ಧಿ ಪ್ರತಿಷ್ಠಾನವನ್ನು ಪುನರ್‌ ರಚಿಸುವ 
ಬಗ್ಗೆ ಆದೇಶ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: RD 39 WGA 1991, ದಿನಾಂಕ: 27-03-1992 


2) ಸರ್ಕಾರದ ಆದೇಶ ಸಂಖ್ಯೆ: RD 72 WFW 2001, ದಿನಾ೦ಕ: 19-02-2001 


3) ಸರ್ಕಾರದ ಆದೇಶ ಸಂಖ್ಯೆ: ಸಕಇ:343:ಡಬ್ಲ್ಯೂಎಫ್‌ಡಬ್ಲ್ಯೂ:2004, ದಿನಾಂಕ: 28-0-2005 

4) ಸರ್ಕಾರದ ಆದೇಶ ಸಂಖ್ಯೆ: ಸಕಇ:59:ಡಬ್ಲ್ಯೂಎಫ್‌ಡಬ್ಲ್ಯೂ:2009, ದಿನಾಂಕ: 25-02-2009 

5) ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಸ್ವೀಕೃತವಾದ ಟಿಪ್ಪಣಿ ಸಂಖ್ಯೆಸಿಎಂ/ಜೆಎಸ್‌/326/ನಾನಿ/2013, ದಿನಾಂಕ: 
02-03-2013 


ಪ್ರಸ್ತಾವನೆ: 
ಕರ್ನಾಟಕ ರಾಜ್ಯದ ಮುಸ್ಲಿಂ ಮಹಿಳೆಯರ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಮೇಲೆ ಓದಲಾದ ಕ್ರಮ ಸಂಖ್ಯೆ: (1 ರಲ್ಲಿ 


ಕರ್ನಾಟಕ ರಾಜ್ಯ ವಕ್ಸ್‌ ಮಹಿಳಾ ಅಭಿವೃದ್ಧಿ ಪ್ರತಿಷ್ಠಾನದ ಸಮಿತಿಯನ್ನು ಮೂರು ವರ್ಷದ ಅವಧಿಗೆ ರಚಿಸಿದ್ದು, ನಂತರ ಮೇಲೆ ಓದಲಾದ ಕ್ರಮ ಸಂಖ್ಯೆ : 
2, 3, ಮತ್ತು 4 ರಲ್ಲಿ ಸಮಿತಿಯನ್ನು ಆಗಿಂದಾಗ್ಗೆ ರಚಿಸಲಾಗಿರುತ್ತದೆ. 


ಮೇಲೆ ಓದಲಾದ ಕ್ರಮಸಂಖ್ಯೆ 4 ರ ಆದೇಶದಲ್ಲಿ ಕರ್ನಾಟಕ ರಾಜ್ಯ ವಕ್ಫ್‌ ಮಹಿಳಾ ಅಭಿವೃದ್ಧಿ ಪ್ರತಿಷ್ಠಾನದ ಸಮಿತಿಯನ್ನು ದಿನಾಂಕ: 25-02- 
2009 ರಂದು ರಚಿಸಿದ್ದು, ಸದರಿ ಸಮಿತಿಯು ಮೂರು ವರ್ಷಗಳ ಅವಧಿಯು ದಿನಾಂಕ: 24-02-2011 ರಂದು ಮುಕ್ತಾಯಗೊಂಡಿರುತ್ತದೆ. ಆದುದರಿಂದ, 
ಈ ಸಮಿತಿಯನ್ನು ಪುನರ್‌ ರಚಿಸುವುದು ಅತ್ಯವಶ್ಯಕವಾಗಿದೆ. 


ಕರ್ನಾಟಕ ರಾಜ್ಯ ವಕ್ಫ್‌ ಮಹಿಳಾ ಅಭಿವೃದ್ಧಿ ಪ್ರತಿಷ್ಠಾನಕ್ಕೆ 11 ಸದಸ್ಯರ ಸಮಿತಿಯನ್ನು ಪುನರ್‌ ರಚಿಸಲು ಸರ್ಕಾರ ತೀರ್ಮಾನಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 


ಸರ್ಕಾರದ ಆದೇಶಸಂಖ್ಯೆ : MWD 49 WFW 2013, ಬೆಂಗಳೂರು, ದಿನಾಂಕ: 12-03-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಅಲ್ಲಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಬರುವ “ಕರ್ನಾಟಕ ರಾಜ್ಯ ವಕ್ಸ್‌ 
ಮಹಿಳಾ ಅಭಿವೃದ್ಧಿ ಪ್ರತಿಷ್ಠಾನ” ಸಮಿತಿಯನ್ನು ಮೂರು ವರ್ಷಗಳ ಅವಧಿ ಅಥವಾ ಮುಂದಿನ ಆದೇಶದವರೆಗೆ, ಇದರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಈ ಕೆಳಕಂಡ 11 ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರಚಿಸಿ ಆದೇಶ ಹೊರಡಿಸಿದೆ. 


1. ಮಾನ್ಯ ಕೃಷಿ ಮಾರುಕಟ್ಟೆ, ಹಜ್‌ ಮತ್ತು ವಕ್ಫ್‌ ಸಚಿವರು, ಕರ್ನಾಟಕ ಸರ್ಕಾರ -ಅಧ್ಯಕ್ಷರು 


"ಎ 
2. ಶ್ರೀಮತಿ ತಸ್‌ನೀಮ್‌ ಸುಲ್ತಾನ -ಸದಸ್ಯರು 
ಸೂರೆಪಾಳ್ಯ, ಅಶ್ವಥ್‌ ನಗರ ಮುಖ್ಯರಸ್ತೆ, ಅಲಂ ಲೇಔಟ್‌, ಸರ್ಕಾರಿ ಉರ್ದು ಶಾಲೆಯ ಪಕ್ಕ. 
ನಾಗವಾರ, ಎಸ್‌.ಆರ್‌.ನಗರ ಅಂಚೆ, ಬೆಂಗಳೂರು-77 


3. ಶ್ರೀಮತಿ ಅನ್ವರ್‌ಭಾನು ಪಠಾಣ, ಎ.ಎಂ.ಪಠಾಣ್‌, ಫ್ಲಾಟ್‌ ನಂ.338 & 339, -ಸದಸ್ಕರು 
1ನೇ ಅಡ್ಡರಸ್ತೆ, ಇ೦ಂಡಸ್ಟಿಯಲ್‌ ಏರಿಯಾ, ಆಟೋ ನಗರ, ಬೆಳಗಾಂ-590 010 
ದ ಅ 


4. ಶ್ರೀಮತಿ ಶಂಷಾದ್‌, ರೋಜಾ ಬ್ಯೂಟಿ ಪಾರ್ಲರ್‌, ಬಿಳೇಕುದ್ರಿ ಕಾಂಪ್ಲೆಕ್ಸ್‌, ಇಳಕಲ್‌ ಅಂಚೆ, -ಸದಸ್ಮರು 
ಹುನಗುಂದ ತಾ, ಬಾಗಲಕೋಟೆ 


5. ಶ್ರೀಮತಿ ಸಹರಾ ಬಾನು, ವಿದ್ಯಾನಗರ, ವಿಶ್ವಾರಾಧ್ಯ ಗುಡಿ, 3ನೇ ಅಡ್ಡರಸ್ತೆ, ಜೇವರ್ಗಿ, ಗುಲ್ಬರ್ಗಾ ಜಿಲ್ಲೆ. -ಸದಸ್ಯರು 


ನು 8 
6. ಶ್ರೀಮತಿ ಫಾತಿಮಾ ಫೀರ್‌ ಮೊಹಮ್ಮದ್‌, ಗಿರಗಾವಿ, ಕೊಲ್ಹಾರ ಗ್ರಾಮ, ಬಿಜಾಪುರ ಜಿಲ್ಲೆ. -ಸದಸ್ಯರು 
7. ಶ್ರೀಮತಿ ಜೈಸದ್ಮಿನ್‌ ಮುಬಾರಕ್‌, ಯಲ್ಲೂರು, ಕಾವನಕಟ್ಟಿ ಗ್ರಾಮ, ಬೆಳಗಾವಿ. -ಸದಸ್ಯರು 
8. ಶ್ರೀಮತಿ ನಾಜಮ ಉನ್ನಿಸ್‌ ಬಿನ್‌ ರಹಮತ್‌ ಖಾನ್‌, #56, ಮಂಜುನಾಥ ನಗರ, -ಸದಸ್ಯರು 


ಕೊಳ್ಳೇಗಾಲ ಟೌನ್‌, ಕೆಂಪಣ್ಣಪಾಳ್ಯ ರಸ್ತೆ, ಸರ್ಕಾರಿ ಬಸ್‌ ಡಿಪೋ ಎದುರು, 
ಚಾಮರಾಜನಗರ ಜಿಲ್ಲೆ. 


9. ಶ್ರೀಮತಿ ರಹಮತ್‌ ಬಿನ್‌ ಎಂ.ಕೆ.ಮಹಮದ್‌, ರಹಮತ್‌ ಕಾಂಪ್ಲೆಕ್ಸ್‌. -ಸದಸ್ನರು 
ಚೇತನ್‌ ನರ್ಸಿಂಗ್‌ ಹೋಂ ಎದುರು, ಮಲೇನಾಡುರು ರಸ್ತೆ ಚಿಕ್ಕಮಗಳೂರು ಟೌನ್‌. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೫೩ 





10. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಥವಾ ಅವರ ಪ್ರತಿನಿಧಿ. -ಸದಸ್ಯರು 


11. ಸರ್ಕಾರದ ಉಪ ಕಾರ್ಯದರ್ಶಿ/ಸರ್ಕಾರದ ಅಧೀನ ಕಾರ್ಯದರ್ಶಿ -ಸದಸ್ಯ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು 


ಈ ಕೆಳಕಂಡ ಅಧಿಕಾರಿಗಳು ಸದರಿ ಸಮಿತಿಗೆ ಖಾಯಂ ಆಹ್ವಾನಿತರಾಗಿರುತ್ತಾರೆ. 
1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಅಥವಾ ಅವರ ಪ್ರತಿನಿಧಿ. 
2. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, ಕನ್ನಿಂಗ್‌ ಹ್ಯಾಂ ರಸ್ತೆ 
ಬೆಂಗಳೂರು-52 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅಬ್ಬಾಸ್‌ ಷರೀಫ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಬೆ೦ಗಳೂರು, ಮಂಗಕವಾರ, ಮಾರ್ಜ್‌ ೧೨, ೨೦೧೩ (ಫಾಲ್ತುಣ ೨೧, ಪಕ ವರ್ಷ ೧೯೩೪) ನಂ.೫೬೬ 
Part -1 Bangalore, Tuesday, March 12, 2013 (Phalguna 21, Shaka Varsha 1934) No. 566 


ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ: ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿನ ಕರ್ನಾಟಕ ರಾಜ್ಯ ವಕ್ಫ್‌ ಪರಿಷತ್ತನ್ನು ಪುನರ್‌ ರಚಿಸಿರುವ ಬಗ್ಗೆ ಆದೇಶ ಕುರಿತು. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: RD 06 WGA 91, ದಿನಾಂಕ: 27-03-1992 


2) ಸರ್ಕಾರದ ಆದೇಶ ಸಂಖ್ಯೆ: RD 06 WGA 91, ದಿನಾಂಕ: 16-01-1992 


3) ಸರ್ಕಾರದ ಆದೇಶ ಸಂಖ್ಯೆ: RD 05 WCM 96, ದಿನಾಂಕ: 24-09-1996 
4) ಸರ್ಕಾರದ ಆದೇಶ ಸಂಖ್ಯೆ: RD 72 WCM 99, ದಿನಾಂಕ: 19-02-2001 


5) ಸರ್ಕಾರದ ಆದೇಶ ಸಂಖ್ಯೆ: RD 72 WCM 99, ದಿನಾಂಕ: 18-06-2003 


6) ಸರ್ಕಾರದ ಆದೇಶ ಸಂಖ್ಯೆ: RD 08 WCM 2004, ದಿನಾ೦ಕ: 28-09-2005 


7) ಸರ್ಕಾರದ ಆದೇಶ ಸಂಖ್ಯೆ: ್ಬMWD 17 WCM 2008, ದಿನಾ೦ಕ: 22-10-2008 


8) ಮಾನ್ಯ ಮುಖ್ಯಮಂತ್ರಿಗಳ ಸಚಿವಾಲಯದಿಂದ ಸ್ವೀಕೃತವಾದ ಟಿಪ್ಪಣಿ ಸಂಖ್ಯೆ ಸಿಎಂ/ ಜೆಎಸ್‌/ 325/ನಾನಿ/2013, ದಿನಾಂಕ: 
02-03-2013 
ಪ್ರಸ್ತಾವನೆ: 
ಕರ್ನಾಟಕ ರಾಜ್ಯ ವಕ್ಫ್‌ ಸಂಸ್ಥೆಗಳ ಮುತವಲ್ಲಿಗಳು/ಆಡಳಿತ ಮಂಡಳಿಗಳು ವಕ್ಸ್‌ ಸಂಸ್ಥೆಗಳ ಆಸ್ತಿಗಳನ್ನು ಅಭಿವೃದ್ಧಿ ಪಡಿಸಲು ಇಚ್ಛಿಸಿ, ಅರ್ಹ 
ಸಂಸ್ಥೆಗಳು ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಲು ಮತ್ತು ಆರ್ಥಿಕ ಸ್ವಾವಲಂಬಿತವಾಗಲು ರಾಜ್ಯ ಸರ್ಕಾರವು ಕೇ೦ದ್ರದ ಸೆಂಟ್ರಲ್‌ ವಕ್ಫ್‌ ಕೌನ್ಸಿಲ್‌ ರೂಪುರೇಷೆಗಳ 
ಆಧಾರದಂತೆ ರಾಜ್ಯದಲ್ಲಿ “ಕರ್ನಾಟಕ ರಾಜ್ಯ ವಕ್ಫ್‌ ಪರಿಷತ್‌' ನ್ನು ರಚಿಸಿರುತ್ತದೆ. ಈ ಆರ್ಥಿಕ ಸಹಾಯದ ಮಂಜೂರಾತಿಯು ಮೇಲೆ («1 ರಲ್ಲಿ ಓದಲಾದ 
ಸರ್ಕಾರದ ಆದೇಶ ದಿನಾಂಕ: 27.03.1992 ರಲ್ಲಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 16.01.1992 
ರಲ್ಲಿ ಈ ಯೋಜನೆಗೆ ಸಹಾಯಧನ ಮಂಜೂರು ಮಾಡಲು ಮತ್ತು ಸಮಿತಿಯನ್ನು 3 ವರ್ಷಗಳ ಅವಧಿಗೆ ರಚಿಸಲು ಆದೇಶಿಸಿರುತ್ತದೆ. 


ಮೇಲೆ (3) ರಲ್ಲಿ ಓದಲಾದ ಆದೇಶದಲ್ಲಿ ದಿನಾಂಕ: 24.09.1996 ರಲ್ಲಿ ಸರ್ಕಾರವು ಕರ್ನಾಟಕ ವಕ್ಫ್‌ ಪರಿಷತ್ತನ್ನು 11 ಸದಸ್ಯರೊಂದಿಗೆ ಮೂರು 
ವರ್ಷದ ಅವದಿಗೆ ರಚಿಸಿದ್ದು, ತದನಂತರ ಮೇಲೆ ಓದಲಾದ ಆದೇಶ (4). (5), ಮತ್ತು (6) ರಲ್ಲಿ ಸಮಿತಿಯನ್ನು ಆಗಿಂದಾಗ್ಗೆ ರಚಿಸಿರುತ್ತದೆ. 

ಮೇಲೆ (7) ರಲ್ಲಿ ಓದಲಾದ ಆದೇಶದಲ್ಲಿ ಕರ್ನಾಟಕ ವಕ್ಸ್‌ ಪರಿಷತ್ತನ್ನು ದಿನಾಂಕ: 22.10.2008 ರಂದು ರಚಿಸಿದ್ದು, ಸದರಿ ಸಮಿತಿಯ 3 
ವರ್ಷಗಳ ಅವಧಿಯು ದಿನಾಂಕ: 21.10.2011 ರಂದು ಮುಕ್ತಾಯಗೊಂಡಿರುತ್ತದೆ. ಆದುದರಿಂದ ಈ ಸಮಿತಿಯನ್ನು ಪುನರ್‌ ರಚಿಸುವುದು ಅತ್ಯವಶ್ಯಕವಾಗಿದೆ. 

ಕರ್ನಾಟಕ ರಾಜ್ಯ ವಕ್ಫ್‌ ಪರಿಷತ್ತಿಗೆ 11 ಸದಸ್ಯರ ಸಮಿತಿಯನ್ನು ಪುನರ್‌ ರಚಿಸಿ ಈ ಪರಿಷತ್ತಿನ ಆರ್ಥಿಕ ಧನವನ್ನು (Revolving Fund) 
ಕರ್ನಾಟಕ ವಕ್ಸ್‌ ಪರಿಷತ್ತಿನ ಆರ್ಥಿಕ ಧನವೆಂದು ಆಡಳಿತಾತ್ಮಕವಾಗಿ ನಿರ್ವಹಿಸಲು ಸಮಿತಿ ರಚಿಸಲು ಸರ್ಕಾರ ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೨೭೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಸರ್ಕಾರದ ಆದೇಶ ಸಂಖ್ಯೆ: KSWC 30 WCM 2012, ಬೆಂಗಳೂರು, ದಿನಾಂಕ: 12-03-2013 


ಪ್ರಸ್ತಾವನೆ ಭಾಗದಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಬರುವ “ಕರ್ನಾಟಕ ರಾಜ್ಯ 


ವಕ್ಸ್‌ ಪರಿಷತ್ತನ್ನು” ಮೂರು ವರ್ಷಗಳ ಅವಧಿ ಅಥವಾ ಮುಂದಿನ ಆದೇಶದವರೆಗೆ, ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಈ ಕೆಳಕಂಡ 11 
ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರಚಿಸಿ ಆದೇಶಿಸಿದೆ. 
1. ಮಾನ್ಯ ಕೃಷಿ ಮಾರುಕಟ್ಟೆ ಹಜ್‌ ಮತ್ತು ವಕ್ಫ್‌ ಸಚಿವರು, ಕರ್ನಾಟಕ ಸರ್ಕಾರ -ಅಧ್ಯಕ್ಷರು 
2. ಶ್ರೀ ಪೀರಾ ಹುಸೇನ್‌, ಹೊಸಳ್ಳಿ, ವಕೀಲರು, ಕಿನ್ನಾಳ, ಕೊಪ್ಪಳ ತಾಲ್ಲೂಕು ಮತ್ತು ಜಿಲ್ಲೆ. -ಸದಸ್ಯರು 
3. ಶ್ರೀ. ಆಸೀಫ್‌ ಸೇಠ, ॥2/2, ಎ.ಆರ್‌.ಎಸ್‌. ಮ್ಯಾನಶನ್‌, ನ್ಯೂ ಮೈಕೋ ರಸ್ತೆ -ಸದಸ್ಯರು 
ಸರ್ಕಾರಿ ಶಾಲೆ ಮುಂಭಾಗ, ಆಡುಗೋಡಿ, ಬೆಂಗಳೂರು-30 
4. ಶ್ರೀ ಸತ್ತಾರ್‌ ಗೋಲ, ಎಸ್‌.ಎಂ.ಗೋಲ ಟ್ರಾನ್ಸ್‌ಪೋರ್ಟ್‌, ನೆಹರು ಗಂಜ್‌, ಗೋಲ ಚೌಕ್‌, -ಸದಸ್ಯರು 
ಗುಲ್ಬರ್ಗಾ-585 104. 
5. ಶ್ರೀ ಎಂ.ಟಿಪ್ಪುಸುಲ್ತಾನ್‌ ಬಿನ್‌ ಮುಸ್ತಾಫ್‌, ಇಂಡಿಯನ್‌ ಕಮ್ಯುನಿಕೇಷನ್‌, ಹಡದಿ ರಸ್ತೆ, ದಾವಣಗೆರೆ -ಸದಸ್ಯರು 
6. ಶ್ರೀ ಇಸ್ಮಾಯಿಲ್‌ಸಾಬ ನಬಿಸಾಬ್‌ ತಹಸೀಲ್ದಾರ್‌, ಆಜಾದ್‌ ನಗರ, ಕೊಲ್ಲಾರ್‌, ಬಸವನಬಾಗೇವಾಡಿ, -ಸದಸ್ಯರು 
ಬಿಜಾಪುರ ಜಿಲ್ಲೆ. 
ಶ್ರೀ ಭಾಷಸಾಬ ಅಲ್ಲಾ ಬಕ್ಷ ಚೌಧರಿ, ಕೊಲ್ಹಾರ ಗ್ರಾಮ, ಬಸವನಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. -ಸದಸ್ಯರು 
8. ಪ್ರಧಾನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ ಅಥವಾ ಅವರ ಪ್ರತಿನಿಧಿ -ಸದಸ್ಯರು 
9. ಪ್ರಧಾನ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಥವಾ ಅವರ ಪ್ರತಿನಿಧಿ. -ಸದಸ್ಯರು 
10. ಮುಖ್ಯಕಾರ್ಯನಿರ್ವಾಹಕ ಅಧಿಕಾರಿ, ಕರ್ನಾಟಕ ರಾಜ್ಯ ವಕ್ಫ್‌ ಮಂಡಳಿ, ಬೆ೦ಗಳೂರು. -ಸದಸ್ಯರು 
11. ಸರ್ಕಾರದ ಉಪ ಕಾರ್ಯದರ್ಶಿ/ಸರ್ಕಾರದ ಅಧೀನ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, -ಸದಸ್ಯ ಕಾರ್ಯದರ್ಶಿ 
ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಅಬ್ಬಾಸ್‌ ಷರೀಫ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಖೆಂಗಜೂರು, ಮಂಗದಕವಾರ, ಮಾರ್ಜ್‌ ೧೨, ೨೦೧೩ (ಫಾಲ್ಡುಣ ೨೧, ಪತ ವರ್ಷ ೧೯೩೪)| ನಂ.೫೬2 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 567 


PARLIAMENTARY AFFAIRS AND LEGISLATION SECRETARIAT 
NOTIFICATION 
No. DPAL 06 SAMVYAVI 2013, Bangalore, Dated : 12.03.2013 
The following Order made by the Governor is hereby published for general information:- 
“ORDER -1 


In exercise of the powers conferred upon me by sub-clause (a) of clause (2) of Article 174 of the Constitution of 
India, 1, H.R.Bhardwaj, Governor of Karnataka, do hereby prorogue the Karnataka Legislative Council. 


H.R. BHARDWAJ 
GOVERNOR OF KARNATAKA” 


By order and in the name of the Governor of Karnataka, 
G.K. BOREGOWDA 


Secretary to Government 
Department of Parliamentary Affairs and Legislation 


PARLIAMENTARY AFFAIRS AND LEGISLATION SECRETARIAT 
NOTIFICATION 
No. DPAL 06 SAMVYAVI 2013, Bangalore, Dated : 12.03.2013 


The following Order made by the Governor is hereby published for general information:- 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೫೫ 





“ORDER - II 


In exercise of the powers conferred upon me by sub-clause (a) of clause (2) of Article 174 of the Constitution of 
India, 1, H.R.Bhardwaj, Governor of Karnataka, do hereby prorogue the Karnataka Legislative Assembly. 


H.R. BHARDWAJ 
GOVERNOR OF KARNATAKA” 


By order and in the name of the Governor of Karnataka, 
G.K. BOREGOWDA 


Secretary to Government 
Department of Parliamentary Affairs and Legislation 


೮೨ 


( 


ವಿಶೇಷ ರಾಜ್ಯ ಪತಿಕೆ 


ಭಾರ - 7-೩ | ಬೆ೦ಗಳೂರು, ಮಂದಚಜವಾರ, ಮಾರ್ಚ್‌ ೧೨, ೨೦೧೩ ( ಲ್ಹುಣ ೨೧, ಶತ ವರ್ಷ ೧೯೩೪) ನಂ.೫೬೮ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 568 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 


ಅಧಿಸೂಚನೆ 


9 


ಸಂಖ್ಯೆ: ಸಂವ್ಯಶಾಇ 64 ಶಾಸನ 2012, ಬೆಂಗಳೂರು, ದಿನಾಂಕ: 12.03.2013 


ಮೈಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) (ತಿದ್ದುಪಡಿ) ವಿಧೇಯಕ, 2013ಕ್ಕೆ 2013ರ ಮಾರ್ಚ್‌ ಮಾಹೆಯ ಏಳನೇ ದಿನಾಂಕದಂದು 


ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ34 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 
2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 34 
(2013ರ ಮಾರ್ಚ್‌ ಹನ್ನೆರಡನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಮೈಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) (ತಿದ್ದುಪಡಿ) ಅಧಿನಿಯಮ, 2013 
(2013ರ ಮಾರ್ಚ್‌ ಏಳನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 
ಮೈ 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಮೈಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) ಅಧಿನಿಯಮ, 1998ನ್ನು (1998ರ 
ಕರ್ನಾಟಕ ಅಧಿನಿಯಮ 32) ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) ಅಧಿನಿಯಮ, 1998ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ಅಧಿನಿಯಮ. 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗತಕ್ಕದ್ದು, 
ಎಂದರೆ:- 


1. ಸಂಕ್ಟಿಪ್ತ ಹೆಸರು ಮತ್ತು ಪ್ರಾರಂಭ- (1) ಈ ಅಧಿನಿಯಮವನ್ನು ಮೈಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) (ತಿದ್ದುಪಡಿ) 
ಅಧಿನಿಯಮ, 2013 ಎಂದು ಕರೆಯತಕ್ಕದ್ದು. 


(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 


2. 24ನೇ ಪ್ರಕರಣದ ತಿದ್ದುಪಡಿ- ಮೈಸೂರು ಅರಮನೆ (ಆರ್ಜನೆ ಮತ್ತು ವರ್ಗಾವಣೆ) ಅಧಿನಿಯಮ, 1998ರ (1998ರ ಕರ್ನಾಟಕ 
ಅಧಿನಿಯಮ 32) 24ನೇ ಪ್ರಕರಣದ (1ನೇ ಉಪಪ್ರಕರಣದ (6)ನೇ ಬಾಬು ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳಿಗೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎಂದರೆ:- 


“(6) ಪ್ರಾಚ್ನವಸು, ಸಂಗ್ರಹಾಲಯ ಮತು ಪರಂಪರೆ ಇಲಾಖೆಯ ಆಯುಕರು. - ಸದಸ್ನರು” 
NN ೨ er) ೨ ಶಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ.ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


೨೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-೩ | ಬೆ೦ದಲೂರು, ಮಂಗಕವಾರ, ಮಾರ್ಚ್‌ ೧೨, ೨೦೧೩ (ಫಾಲ್ದುಣ ೨೧, ಪತ ವರ್ಷ ೧೯೩೪)/ ನಂ.೫೬೯ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 569 


PARLIAMENTARY AFFAIRS AND LEGISLATION SECRETARIAT 
NOTIFICATION 





NO: SAMVYASHAE 77 SHASANA 2012, Bangalore, dated: 12.03.2013 


Ordered that the translation of the ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 (2013ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ: 19) in the English language, be published as authorised by the Governor of Karnataka under clause (3) 


of Article 348 of the constitution of India in the Karnataka Gazette for general information. 


The following translation of the ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 (2013ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ: 19) in the English language is published in the Official Gazette under the authority of His Excellency the Governor of 
Karnataka under clause (3) of Article 348 of the Constitution of India. 


KARNATAKA ACT NO. 19 OF 2013 
(First published in the Karnataka Gazette Extra-ordinary on the Fifteenth day of February, 2013) 
THE KARNATAKA DAILY WAGE EMPLOYEES WELFARE ACT, 2012 
(Received the assent of the Governor on the Fourteenth day of February, 2013) 


An Act to provide for welfare of daily wage employees working for more than ten years in various establishments 
in the State. 


Whereas, it is expedient to provide for welfare of the daily wage employees working for more than ten years in 
various establishments and to give them minimum security of tenure, better wage and certain social security on 


termination from long public service and for the matters connected therewith or incidental thereto; 
Be it enacted in the sixty third year of the Republic of India, as follows:- 


1. Short title and commencement.- (1) This Act may be called the Karnataka Daily Wage Employees Welfare 
Act, 2012. 


(2) It shall come into force at once. 
2. Definitions.- In this Act, unless the context otherwise requires, - 


(a) "The daily wage employee” means an employee engaged by the Government or local bodies on daily 
wage basis, who has worked and completed not less than 10 years of service as daily wage 


employee as on 10% April, 2006 and who is working as such on the date of commencement of this 


Act: 
(b) "The Government" means the Government of Karnataka: 
(೧ "The Establishment" means an establishment in the Government or in any local bodies; 
(d) "Local bodies" means various Local self Governments, Panchayats and Municipal bodies 


constituted by law by the Government and in corporations including statutory or non-statutory 


authorities or Boards and Government undertakings. 


3. Continuation of daily wage employees.-(1) Subject to provisions of this Act, the daily wage employees in the 
establishments whose names are notified by the Government under this Act, shall be continued on daily wage basis till 


they complete the age of sixty years. 


Provided that no daily wage employee shall be continued unless he possessed the qualification prescribed for the 


post on the date of his initial engagement on daily wage basis; 


(2) The State Government shall within one year from the date of commencement of this Act shall notify the 


names of eligible daily wage employees of all establishments for the purpose of sub-section (1). 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೫೭ 





4. Pay, leave and terminal benefits of daily wage employees continued in service.-(1) Notwithstanding 
anything contained in the Karnataka State Civil Services Act, 1978 (Karnataka Act 14 of 1990),the Karnataka Civil 
Services Rules or any other rules governing the conditions of service of Government servants made or deemed to have 
been made under the said Act. The pay of a daily wage employee shall be the minimum of the time scale of pay of the 
post in which he is continued in service. He shall also be paid admissible Dearness Allowance and House Rent Allowance 
as may be determined by the Government, by order, from time to time. A daily wage employee shall be entitled for all 
General Holidays, Casual Leave of fifteen days and Earned Leave of thirty days per year. A daily wage employee may be 


given an increase in his pay at such interval of time as may be determined by the Government, by order. 


(2) The daily wage employee shall be entitled for such terminal benefits or ex-gratia, on his discontinuance after 


attaining the age of Sixty years, as may be determined and notified by the Government from time to time. 


5. Conduct and discipline.- The provisions of the Karnataka Civil Services (Conduct) Rules, 1966 shall mutatis 
mutandis be applicable to the daily wage employee and he shall be liable for such disciplinary action including removal 


after following such procedure as may be prescribed. 


6. Termination for misconduct.- No order terminating the services of a daily wage employee who has been 
continued under the provisions of this Act, for any misconduct shall be passed by the competent authority without holding 


a summary enquiry after giving a reasonable opportunity of being heard to the employee. 
7. Appeal.- (1) Any person aggrieved by the order of any officer or Authority may appeal to the,- 
(1) Government in case of daily wage employee in the Government establishment; or 


(i) head of the establishment in case of daily wage employee in the establishment other than 


Government establishment. 


(2) The Government or the head of the establishment as the case may be, after hearing the aggrieved make such 


orders as it deems fit which shall be final. 


8. Protection of action taken in good faith.- No suit, prosecution or other legal proceedings shall lie against 


the officers of the Government or local bodies for anything done or omitted to be done in good faith under this Act. 


9. Civil court not to have jurisdiction.- No Civil Court shall have jurisdiction to entertain any suit or 


proceeding in respect of any claim for absorption or continuation arising from the provisions of this Act. 


10. Power to remove difficulty.- If any difficulty arises in giving effect to the provisions of this Act, the 
Government may, by general or special order make such provisions as it appears to be necessary or expedient to remove 


the difficulty. 


11. Power to make rules.- (1) The Government may, by notification and after previous publication, make rules to 


regulate other conditions of service of daily wages and for the purposes of this Act. 


(2) Every rule made under this Act, every notification or order under this Act shall be laid as soon as may be 
after it is made before each House of the State Legislature, while it is in session for a total period of thirty days, which may 
be comprised in one session or in two or more successive sessions, and if before the expiry of the session in which it is so 
laid or the session immediately following both Houses agree that the rule notification or order should not be made the rule, 
notification or order shall thereafter have effect only in such modified form or be of no effect, as the case may be, so, 
however, that any such modification or annulment shall be without prejudice to the validity of anything previously done 


under that rule or notification or order. 
The above translation of ಕರ್ನಾಟಕ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ, 2012 (2013ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ:19) be published in the Official Gazette under clause (3) of Article 348 of the Constitution of India. 


H.R.BHARDWAJ 
GOVERNOR OF KARNATAKA 


By Order and in the name of the Governor of Karnataka, 


G.K. BOREGOWDA 
Secretary to Government 
Department of Parliamentary Affairs 
and Legislation 


೨೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಬೆಂಗಜೂರು, ಮ೦ದಚವಾರ, ಮಾರ್ಚ್‌ ೧೨, ೨೦೧೩ ಫಾಲ್ಲುಣ ೨೧, ಶಹ ವರ್ಷ ೧೯೩೪)| ನಂ.೫೭೦ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 570 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 16 ಶಾಸನ 2013, ಬೆಂಗಳೂರು, ದಿನಾಂಕ: 12.03.2013 


ಕರ್ನಾಟಕ ಮೌಲ್ಯ ವರ್ಧಿತ ತೆರಿಗೆ (ತಿದ್ದುಪಡಿ) ವಿಧೇಯಕ, 2013ಕ್ಕೆ 2013ರ ಮಾರ್ಚ್‌ ತಿಂಗಳ ಐದನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:32 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು 
ಆದೇಶಿಸಲಾಗಿದೆ. 





2013ನೇ ಕರ್ನಾಟಕ ಅಧಿನಿಯಮ ಸಂಖ್ಯೆ: 32 
(2013ರ ಮಾರ್ಚ್‌ ಹನ್ನೆರಡನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2013 
(2013ರ ಮಾರ್ಚ್‌ ಐದನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು ಅಧಿನಿಯಮ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ನ್ನು (2004ರ ಕರ್ನಾಟಕ 
ಅಧಿನಿಯಮ 32) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು:- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2013 ಎಂದು 
ಕರೆಯತಕ್ಕದ್ದು. 


(2) ಇದು 2013ರ ಏಪ್ರಿಲ್‌ ಒಂದನೇ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


2. 10ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ (2004ರ ಕರ್ನಾಟಕ ಅಧಿನಿಯಮ 32)(ಇಲ್ಲಿ 
ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 10ನೇ ಪ್ರಕರಣದ (4)ನೇ ಉಪಪ್ರಕರಣದಲ್ಲಿ “29ನೇ ಪ್ರಕರಣ ಅಥವಾ 30ನೇ 
ಪ್ರಕರಣಕ್ಕೆ” ಎಂಬ ಪದಗಳಿಗೆ “29ನೇ ಪ್ರಕರಣಕ್ಕೆ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


3. 38ನೇ ಪ್ರಕರಣದ ತಿದ್ದುಪಡಿ. ಮೂಲ ಅಧಿನಿಯಮದ 38ನೇ ಪ್ರಕರಣದ (1ನೇ ಉಪಪ್ರಕರಣದ (ಬಿ) ಖಂಡದಲ್ಲಿ “ಹತ್ತು 
ದಿನಗಳೊಳಗಾಗಿ” ಎಂಬ ಪದಗಳಿಗೆ “ಮೂವತ್ತು ದಿನಗಳೊಳಗಾಗಿ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


4. 39ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 39ನೇ ಪ್ರಕರಣದಲ್ಲಿ,- 
(2 (1ನೇ ಉಪಪ್ರಕರಣದ (ಬಿ) ಖಂಡದಲ್ಲಿ “ಹತ್ತು ದಿನಗಳೊಳಗಾಗಿ” ಎಂಬ ಪದಗಳಿಗೆ “ಮೂವತ್ತು ದಿನಗಳೊಳಗಾಗಿ” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು; ಮತ್ತು 
(1) (2)ನೇ ಉಪಪ್ರಕರಣಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು. ಎಂದರೆ:- 
“(2) ಈ ಪ್ರಕರಣದ ಅಡಿಯಲ್ಲಿ ಮರು ನಿರ್ಧರಣೆಯನ್ನು ಮಾಡಿದ ತರುವಾಯ,- 
(ಎ) ಯಾವುದೇ ಹೆಚ್ಚಿನ ಸಾಕ್ಷ್ಯವು ನಿಯಮಿಸಲಾದ ಪ್ರಾಧಿಕಾರದ ಗಮನಕ್ಕೆ ಬಂದಲ್ಲಿ, ಅಥವಾ 
(ಬಿ) ನಿಯಮಿಸಲಾದ ಪ್ರಾಧಿಕಾರಕ್ಕೆ, ಯಾವುದೇ ತೆರಿಗೆ ಅವಧಿಯ ಸಂಬಂಧದಲ್ಲಿ ವ್ಯಾಪಾರಿಯ ವಹಿವಾಟಿನ ಸಂಪೂರ್ಣ 
ಅಥವಾ ಯಾವುದೇ ಭಾಗವು ತೆರಿಗೆಯ ಮರು ನಿರ್ಧರಣೆಯಿಂದ ತಪ್ಪಿ ಹೋಗಿದೆ ಎಂಬುದನ್ನು ನಂಬಲು ಕಾರಣವಿದ್ದರೆ; 
ಅಥವಾ 
(ಸಿ) ತೆರಿಗೆಯು ಕಡಿಮೆಯಾಗಿ ಮರು ನಿರ್ಧರಣೆಯಾಗಿದ್ದಲ್ಲಿ; ಅಥವಾ 
(ಡಿ) ಈ ಅಧಿನಿಯಮದ ಅಡಿಯಲ್ಲಿ ಯಾವ ದರದಲ್ಲಿ ತೆರಿಗೆಯನ್ನು ನಿರ್ಧರಿಸಬಹುದಾಗಿತ್ತೋ ಆ ದರಕ್ಕಿಂತ ಕಡಿಮೆ ದರದಲ್ಲಿ 
ಮರು ನಿರ್ಧರಿಸಿದ್ದರೆ; ಅಥವಾ 
(ಇ) ಅದರ ಸಂಬಂಧಲ್ಲಿ ಯಾವುವೇ ಕಡಿತಗಳು ಅಥವಾ ವಿನಾಯಿತಿಗಳಿಗೆ ತಪ್ಪಾಗಿ ಅವಕಾಶ ನೀಡಲಾಗಿದ್ದರೆ, 
- ನಿಯಮಿಸಲಾದ ಪ್ರಾಧಿಕಾರವು, ವಹಿವಾಟಿನ ಅಂಥ ತಪ್ಪಿ ಹೋದ ಸಂಪೂರ್ಣ ಅಥವಾ ಅದರ ಭಾಗವು ಮರು ನಿರ್ಧರಣೆಯ ಕಾಲದಲ್ಲಿ 


ಸದರಿ ಪ್ರಾಧಿಕಾರದ ಮುಂದೆ ಈಗಾಗಲೇ ಬಂದಿತ್ತೆಂಬ ವಾಸ್ತವಾಂಶ ಏನೇ ಇದ್ದರೂ, ಅಂಥ ಮೊದಲಿನ ಮರು ನಿರ್ಧರಣೆಗೆ ಹೆಚ್ಚುವರಿಯಾಗಿ ಯಾವುದೇ 
ಮತ್ತಷ್ಟು ಮರು ನಿರ್ಧರಣೆ ಮಾಡಬಹುದು.” 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೫೯ 





5. 47ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 47ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ “30ನೇ ಪ್ರಕರಣಕ್ಕೆ ಒಳಪಟ್ಟು” ಎಂಬ 
ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 


6. 62ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 62ನೇ ಪ್ರಕರಣದ (4)ನೇ ಉಪಪ್ರಕರಣದ (ಸಿ) ಖಂಡದಲ್ಲಿ,- 

1 0 ನೇ ಉಪಖಂಡದಲ್ಲಿ, 

(ಎ) “ಮೊಬಲಗಿನ ಅರ್ಧದಷ್ಟನ್ನು” ಎಂಬ ಪದಗಳಿಗೆ “ಮೊಬಲಗಿನ ಶೇಕಡಾ ಮೂವತ್ತರಷ್ಟನ್ನು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
(ಬಿ) “ಇನ್ನುಳಿದ ಅರ್ಧದಷ್ಟು” ಎಂಬ ಪದಗಳಿಗೆ “ಇನ್ನುಳಿದ ಶೇಕಡಾ ಎಪ್ಪತ್ತರಷ್ಟು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

(1) (0 ನೇ ಉಪಖಂಡದಲ್ಲಿ, 

(ಎ) “ಮೊಬಲಗಿನ ಅರ್ಧದಷ್ಟನ್ನು” ಎಂಬ ಪದಗಳಿಗೆ “ಮೊಬಲಗಿನ ಶೇಕಡಾ ಮೂವತ್ತರಷ್ಟನ್ನು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


(ಬಿ) “ತೆರಿಗೆಯ ಇನ್ನುಳಿದ ಅರ್ಧದಷ್ಟನ್ನು ಅಥವಾ ಇತರ ಮೊಬಲಗನ್ನು” ಎಂಬ ಪದಗಳಿಗೆ “ತೆರಿಗೆಯ ಅಥವಾ ಇತರ ಮೊಬಲಗಿನ 
ಇನ್ನುಳಿದ ಶೇಕಡಾ ಎಪ್ಪತ್ತರಷ್ಟನ್ನು” ಎ೦ಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


7. 63ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 63ನೇ ಪ್ರಕರಣದಲ್ಲಿ,- 
(1) (4)ನೇ ಉಪಪ್ರಕರಣದಲ್ಲಿ “ಮೊಬಲಗಿನ ಅರ್ಧದಷ್ಟನ್ನು” ಎಂಬ ಪದಗಳಿಗೆ “ಮೊಬಲಗಿನ ಶೇಕಡಾ ಮೂವತ್ತರಷ್ಟನ್ನು” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 
(2) (77ನೇ ಉಪಪ್ರಕರಣದಲ್ಲಿ,- 
(ಎ) (ಎ) ಖಂಡದಲ್ಲಿ, 
(1) “ಮೊಬಲಗಿನ ಅರ್ಧವನ್ನು” ಎಂಬ ಪದಗಳಿಗೆ “ಮೊಬಲಗಿನ ಶೇಕಡಾ ಮೂವತ್ತರಷ್ಟನ್ನು” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


(ಗ) “ಇನ್ನುಳಿದ ಅರ್ಧ ಭಾಗದ ಸಂದಾಯಕ್ಕೆ” ಎಂಬ ಪದಗಳಿಗೆ “ಇನ್ನುಳಿದ ಶೇಕಡಾ ಎಪ್ಪತ್ತರಷ್ಟು ಸಂದಾಯಕ್ಕೆ” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 

(ಬಿ) (ಬಿ) ಖಂಡದಲ್ಲಿ “ಇತರ ಮೊಬಲಗಿನ ಅರ್ಧದ ವಸೂಲಿಯ” ಎಂಬ ಪದಗಳಿಗೆ “ಇತರ ಮೊಬಲಗಿನ ಶೇಕಡಾ ಎಪ್ಪತ್ತರಷ್ಟು 
ವಸೂಲಿಯ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 

8. 63ಎ ಪ್ರಕರಣದ ತಿದ್ದುಪಡಿ- ಮೂಲ ಅಧಿನಿಯಮದ 63ಎ ಪ್ರಕರಣದ (1)ನೇ ಉಪಪ್ರಕರಣದಲ್ಲಿ “ತೆರಿಗೆ ನಿರ್ಧರಣೆಯನ್ನು 


ರದ್ದುಗೊಳಿಸುವ ಅಥವಾ ಹೊಸದಾಗಿ ತೆರಿಗೆ ನಿರ್ಧರಣೆಯನ್ನು ನಿರ್ದೇಶಿಸುವ” ಎಂಬ ಪದಗಳಿಗೆ “ತೆರಿಗೆಯ ನಿರ್ಧರಣೆಯನ್ನು ರದ್ದುಗೊಳಿಸುವ ಮತ್ತು 
ಹೊಸದಾಗಿ ತೆರಿಗೆಯ ನಿರ್ಧರಣೆಯನ್ನು ನಿರ್ದೇಶಿಸುವ” ಎ೦ಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


9. 74ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 74ನೇ ಪ್ರಕರಣದ (1ನೇ ಉಪಪ್ರಕರಣದಲ್ಲಿ “ಅಥವಾ ಸಿವಿಲ್‌ ಕಾಮಗಾರಿ ಕರಾರನ್ನು 
ಕೈಗೊಳ್ಳಲು ಮಾಡಿಕೊಂಡ ಒಪ್ಪಂದದ ಪ್ರತಿಯನ್ನು ಸಲ್ಲಿಸಲು” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 

10. 76ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 76ನೇ ಪ್ರಕರಣದ (1ನೇ ಉಪಪ್ರಕರಣದ,- 

() (ಎ) ಖಂಡದಲ್ಲಿ “ಅಥವಾ 30ನೇ ಪ್ರಕರಣದ (1ನೇ ಉಪಪ್ರಕರಣದ ಅಥವಾ (2)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ 
ಒಂದು ಜಮಾ ಅಥವಾ ಖರ್ಚು ಚೀಟಿಯನ್ನು” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು; ಮತ್ತು 

1) (ಬಿ) ಖಂಡದಲ್ಲಿ “ಅಥವಾ 30ನೇ ಪ್ರಕರಣದಲ್ಲಿ ಉಪಬಂಧಿಸಲಾದುದಕ್ಕೆ ಹೊರತಾಗಿ ಒಂದು ಜಮಾ ಅಥವಾ ಖರ್ಚು ಚೀಟಿಯನ್ನು” 
ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು. 


11. ಒಂದನೇ ಅನುಸೂಚಿಯ ತಿದ್ದುಪಡಿ- ಮೂಲ ಅಧಿನಿಯಮದ ಒಂದನೇ ಅನುಸೂಚಿಯಲ್ಲಿ 5ನೇ ಕ್ರಮ ಸಂಖ್ಯೆಗೆ ಸಂಬಂಧಿಸಿದ 
ನಮೂದುಗಳಲ್ಲಿ, (॥ ನೇ ಬಾಬಿನಲ್ಲಿ “ಹಿಂಡಿ ಮತ್ತು ಭೂಸ” ಎಂಬ ಪದಗಳಿಗೆ “ಗೋಧಿ ಬೂಸ ಮತ್ತು ಸೋಯಾಬೀನ್‌ನ ಎಣ್ಣೆ ತೆಗೆದ ಹಿಂಡಿಯನ್ನು 
ಹೊರತುಪಡಿಸಿ ಎಣ್ಣೆ ತೆಗೆದ ಹಿಂಡಿ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಬೋರೇಗೌಡ 


ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


೨೬೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫7-& | ಬೆಂಗಜೂರು, ಮ೦ದಚವಾರ, ಮಾರ್ಚ್‌ ೧೨, ೨೦೧೩ ಫಾಲ್ಲುಣ ೨೧, ಶಹ ವರ್ಷ ೧೯೩೪)| ನಂ.೫೭೧ 
Part -IV-A Bangalore, Tuesday, March 12, 2013 (Phalguna 21, Shaka Varsha 1934) No. 571 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 14 ಶಾಸನ 2013, ಬೆ೦ಗಳೂರು, ದಿನಾಂಕ: 12.03.2013 


ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ವಿಧೇಯಕ, 2013 ಕ್ಕೆ 2013ರ ಮಾರ್ಚ್‌ ಮಾಹೆಯ ಎಂಟನೇ ದಿನಾಂಕದಂದು 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 33 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 





2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ :33 
(2013ರ ಮಾರ್ಚ್‌ ಹನ್ನೆರಡನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ, 2013 
(2013ರ ಮಾರ್ಚ್‌ ಎಂಟನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 


ಕರ್ನಾಟಕ ರಾಜ್ಯದಲ್ಲಿನ ಸಕ್ಕರೆ ಕಾರಾನೆಗಳಲ್ಲಿ ಬಳಕೆಗೆ ಅಗತ್ಯವಾದ ಕಬ್ಬಿನ ಖರೀದಿ ಮತ್ತು ಸರಬರಾಜನ್ನು ನಿಯಂತ್ರಿಸಲು ಒಂದು 
ಅಧಿನಿಯಮ. 


ಕರ್ನಾಟಕ ರಾಜ್ಯದಲ್ಲಿನ ಸಕ್ಕರೆ ಕಾರ್ಲಾನೆಗಳಲ್ಲಿ ಬಳಕೆಗೆ ಅಗತ್ಯವಾದ ಕಬ್ಬನ ಖರೀದಿ ಮತ್ತು ಸರಬರಾಜನ್ನು ನಿಯಂತ್ರಿಸಲು ಮತ್ತು ಅದಕ್ಕೆ 
ಸಂಬಂಧಿಸಿದ ಅಥವಾ ಅದಕ್ಕೆ ಆನುಷಂಗಿಕವಾದ ವಿಷಯಗಳಿಗಾಗಿ ಉಪಬಂಧಿಸುವುದು ವಿಹಿತವಾಗಿರುವುದರಿ೦ದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು:- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಕಬ್ಬು (ಖರೀದಿ ಮತ್ತು ಸರಬರಾಜು ನಿಯಂತ್ರಣ) ಅಧಿನಿಯಮ, 
2013 ಎಂದು ಕರೆಯತಕ್ಕದ್ದು. 


(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 
2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು.- 


(ಎ) "ಮಂಡಲಿ" ಎಂದರೆ, 3ನೇ ಪ್ರಕರಣದ ಅಡಿಯಲ್ಲಿ ರಚಿಸಲಾದ ಕಬ್ಬು ನಿಯಂತ್ರಣ ಮಂಡಲಿ; 

(ಬಿ) "ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು" ಎಂದರೆ, ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ 
ಕರ್ತವ್ಯಗಳನ್ನು ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ರಾಜ್ಯ ಸರ್ಕಾರವು ನೇಮಕ ಮಾಡಿದ ಅಧಿಕಾರಿ; 

(ಸಿ) "ಕಬ್ಬು ಅರೆಯುವ ಹಂಗಾಮು” ಎಂದರೆ, ರಾಜ್ಯ ಸರ್ಕಾರವು ಮಂಡಳಿಯ ಸಮಾಲೋಚನೆಯೊಂದಿಗೆ ಅಧಿಸೂಚನೆ ಮೂಲಕ 
ನಿರ್ದಿಷ್ಟಪಡಿಸಬಹುದಾದಂತೆ ಸಾಮಾನ್ಯವಾಗಿ ಕಬ್ಬನ್ನು ಅರೆಯುವಂತಹ ಅವಧಿ; 

(ಡಿ) "ಜಿಲ್ಲಾಧಿಕಾರಿ" ಎಂದರೆ, ಸಂಬಂಧಪಟ್ಟ ಕಂದಾಯ ಜಿಲ್ಲೆಯ ಜಿಲ್ಲಾಧಿಕಾರಿ; 

(ಇ) "ಕಾರ್ಪಾನೆ" ಎಂದರೆ, ಸಕ್ಕರೆ ಉತ್ಪಾದನೆಗೆ ಸಂಬಂಧಿಸಿದ ಯಾವುದೇ ತಯಾರಿಕಾ ಪ್ರಕ್ರಿಯೆಯು ವಿದ್ಯುಚ್ಛಕ್ತಿಯ ಸಹಾಯದೊಂದಿಗೆ 


ನಡೆಯುತ್ತಿರುವ ಅಥವಾ ಸಾಮಾನ್ಯವಾಗಿ ನಡೆಸುತ್ತಿರುವ ಹಿಂದಿನ ಹನ್ನೆರಡು ತಿಂಗಳುಗಳ ಯಾವುದೇ ದಿನದಲ್ಲಿ ಮತ್ತು ಅದರ 
ಯಾವುದೇ ಭಾಗದಲ್ಲಿ ಇಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರು ಕಾರ್ಯನಿರ್ವಹಿಸುತ್ತಿರುವ ಅಥವಾ ಕಾರ್ಯನಿರ್ವಹಿಸಿರುವ, 
ಸಕ್ಕರೆ ಕಾರ್ಪಾನೆ; 

(ಎಫ್‌) "ಸರ್ಕಾರ" ಎಂದರೆ, ಕರ್ನಾಟಕ ಸರ್ಕಾರ; 

(ಜಿ) "ಖಂಡಸಾರಿ ಸಕ್ಕರೆ ತಯಾರಿಕಾ ಘಟಕ" ಎಂದರೆ, ತೆರೆದ ಕೊಪ್ಪರಿಗೆಯ ಪ್ರಕ್ರಿಯೆ ಮೂಲಕ ಯಾವುದೇ ಯಾಂತ್ರಿಕ ಶಕ್ತಿಯಿಂದ 


ನಡೆಯುತ್ತಿರುವ, ಗಾಣದ ನೆರವಿನೊಂದಿಗೆ ಖಂಡಸಾರಿ ಸಕ್ಕರೆ ತಯಾರಿಕೆ ಅಥವಾ ಉತ್ಪಾದನೆಯಲ್ಲಿ ತೊಡಗಿದ ಅಥವಾ 
ಸಾಮಾನ್ಯವಾಗಿ ತೊಡಗಿದ ಒಂದು ಘಟಕ; 


(ಎಚ್‌) ಗ"ಕಾರ್ಯಾನೆಯ ಅಧಿಭೋಗದಾರ” ಎಂದರೆ, ಕಾರ್ಬಾನೆಯ ಅಥವಾ ಖಂಡಸಾರಿ ಸಕ್ಕರೆ ತಯಾರಿಕಾ ಘಟಕದ ವ್ಯವಹಾರಗಳ 
ಮೇಲೆ ನಿಯಂತ್ರಣ ಹೊಂದಿರುವ ವ್ಯಕ್ತಿ ಹಾಗೂ ಸದರಿ ವ್ಯವಹಾರಗಳನ್ನು ವ್ಯವಸ್ಥಾಪನಾ ಏಜೆಂಟನಿಗೆ ವಹಿಸಿದ್ದಲ್ಲಿ ಅಂತಹ 
ಏಜೆಂಟ್‌; 


(ಐ) "ನಿಯಮಿಸಲಾದುದು" ಎಂದರೆ, ಈ ಅಧಿನಿಯಮದ ಮೇರೆಗೆ ರೂಪಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 
(ಜೆ) "ಮೀಸಲು ಪ್ರದೇಶ" ಎಂದರೆ, ಕಬ್ಬು (ನಿಯಂತ್ರಣ) ಆದೇಶ, 1966ರ ಮೇರೆಗೆ ಅಧಿಸೂಚಿಸಲಾದ ಪ್ರದೇಶ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೬೧ 





(ಕೆ) "ರಾಜ್ಯ" ಎಂದರೆ, ಕರ್ನಾಟಕ ರಾಜ್ಯ; 
(ಎಲ್‌) "ಕಬ್ಬು" ಎಂದರೆ, ಸಕ್ಕರೆ ಕಾರ್ಬಾನೆಯಲ್ಲಿ ಅಥವಾ ಖಂಡಸಾರಿ ಸಕ್ಕರೆ ತಯಾರಿಕಾ ಘಟಕದಲ್ಲಿ ಬಳಸಲು ಉದ್ದೇಶಿಸಲಾದ ಕಬ್ಬು; 


(ಎಂ) "ಕಬ್ಬು ಬೆಳೆಗಾರ" ಎಂದರೆ, ಸ್ವತ: ತಾನೆ ಆಗಲಿ ಅಥವಾ ತನ್ನ ಕುಟುಂಬದ ಸದಸ್ಯರ ಮೂಲಕವಾಗಲಿ ಅಥವಾ ಕೂಲಿ ಕಾರ್ಮಿಕರ 
ಮೂಲಕವಾಗಲಿ ಕಬ್ಬನ್ನು ಬೆಳೆಯುವ ಗೇಣಿದಾರನನ್ನು ಒಳಗೊಂಡಂತೆ ಒಬ್ಬ ವ್ಯಕ್ತಿ. 


(ಎನ್‌) "ಸಕ್ಕರೆ ಹಂಗಾಮು” ಎಂದರೆ ಅಕ್ಟೋಬರ್‌ ತಿಂಗಳ ಮೊದಲನೇ ದಿನದಿಂದ ಪ್ರಾರಂಭವಾಗುವ ಮತ್ತು ಮುಂದಿನ ವರ್ಷದ ಸೆಪ್ಟೆಂಬರ್‌ 
ತಿಂಗಳ ಮೂವತ್ತನೇ ದಿನದಂದು ಕೊನೆಗೊಳ್ಳುವ ವರ್ಷ. 


3. ಕಬ್ಬು ನಿಯಂತ್ರಣ ಮಂಡಲಿ.- (1 ರಾಜ್ಯ ಸರ್ಕಾರವು ಈ ಅಧಿನಿಯಮ ಪ್ರಾರಂಭವಾದ ನಂತರ ಸಾಧ್ಯವಾಗಬಹುದಾದಷ್ಟು ಬೇಗನೆ, ಈ 
ಅಧಿನಿಯಮದಲ್ಲಿ ವಹಿಸಲಾದಂಥ ಕರ್ತವ್ಯಗಳು ಮತ್ತು ಪ್ರಕಾರ್ಯಗಳನ್ನು ನಿರ್ವಹಿಸಲು ಕಬ್ಬು ನಿಯಂತ್ರಣ ಮಂಡಲಿಯನ್ನು (ಇಲ್ಲಿ ಇನ್ನು ಮುಂದೆ 
ಮಂಡಲಿಯೆಂದು ಉಲ್ಲೇಖಿಸಲಾಗಿದೆ) ರಚಿಸತಕ್ಕದ್ದು. 


(2) ಮಂಡಲಿಯು ಈ ಮುಂದಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


(ಎ) ಸಕ್ಕರೆ ಖಾತೆ ಹೊಂದಿದ ಸಚಿವರು - ಅಧ್ಯಕ್ಷರು 
(ಬಿ) ಕೃಷಿ ಖಾತೆ ಹೊಂದಿದ ಸಚಿವರು - ಸಹ-ಅಧ್ಯಕ್ಷರು 
(ಸಿ) ಕಾರ್ಯದರ್ಶಿ 1. ಆರ್ಥಿಕ ಇಲಾಖೆ (ವೆಚ್ಛ ಅಥವಾ ಉಪ ಕಾರ್ಯದರ್ಶಿಯವರ 

ದರ್ಜೆಗೆ ಕಡಿಮೆಯಿರದ ಅವರ ನಾಮನಿರ್ದೇಶಿತರು - ಸದಸ್ಯ 
(ಡಿ) ಸರ್ಕಾರದ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ - ಸದಸ್ಯ 
(ಇ) ಕೃಷಿ ಆಯುಕ್ತರು - ಸದಸ್ಯ 
(ಎಫ್‌) ಕಬ್ಬು ಬೆಳೆಗಾರರಿಂದ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ ಐವರಿಗಿಂತ ಹೆಚ್ಚಿಲ್ಲದ 

ರೈತ ಪ್ರತಿನಿಧಿಗಳು - ಸದಸ್ಯರು 
(ಜಿ) ಸಕ್ಕರೆ ಕಾರ್ಪಾನೆಗಳನ್ನು ನಡೆಸುತ್ತಿರುವವರಿಂದ ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ 

ಐವರಿಗಿ೦ತ ಹೆಚ್ಚಿಲ್ಲದ ಸದಸ್ಯರು - ಸದಸ್ಯರು 
(ಎಚ್‌) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು - ಸದಸ್ಯ ಕಾರ್ಯದರ್ಶಿ 


(3) ಮಂಡಲಿಯ ಕೇಂದ್ರ ಕಾರ್ಯಸ್ಥಾನವು ಬೆ೦ಗಳೂರಿನಲ್ಲಿರತಕ್ಕದ್ದು. 


(4) ಮಂಡಲಿಯ ಸಭೆಗಳ ನೋಟೀಸು, ಸಭೆಯ ಸ್ಥಳ, ಕೋರಂ ಹಾಗೂ ಮಂಡಲಿಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ಕಾರ್ಯವಿಧಾನವು 
ನಿಯಮಿಸಬಹುದಾದಂತೆ ಇರತಕ್ಕದ್ದು. 


(5) ರಾಜ್ಯ ಸರ್ಕಾರದ ಇಚ್ಛೆಗೆ ಅಥವಾ (7) ನೇ ಉಪಪ್ರಕರಣಕ್ಕೊಳಪಟ್ಟು, ಸರ್ಕಾರೇತರ ಸದಸ್ಯನು ನಾಮನಿರ್ದೇಶನಗೊಂಡ ದಿನಾಂಕದಿಂದ 
ಮೂರು ವರ್ಷಗಳ ಅವಧಿಯವರೆಗೆ ಸದಸ್ಯತ್ವವನ್ನು ಹೊಂದತಕ್ಕದ್ದು. ಮಂಡಲಿಗೆ ಒಮ್ಮೆ ನಾಮ ನಿರ್ದೇಶನಗೊಂಡ ಸದಸ್ಯನು, ಎರಡನೇ ಬಾರಿಗೆ ಮರು- 
ನಾಮನಿರ್ದೇಶಿತನಾಗಲು ಅರ್ಹನಾಗತಕ್ಕದ್ದಲ್ಲ. 


(6) ಸರ್ಕಾರೇತರ ಸದಸ್ಯನು ತನ್ನ ಕೈ ಬರಹದಲ್ಲಿ ರಾಜ್ಯ ಸರ್ಕಾರವನ್ನು ಸಂಬೋಧಿಸಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು, ಆದರೆ ಆತನು 
ತನ್ನ ರಾಜೀನಾಮೆಯು ಅಂಗೀಕೃತವಾಗುವವರೆಗೆ ತನ್ನ ಸ್ಥಾನದಲ್ಲಿ ಮುಂದುವರಿಯತಕ್ಕದ್ದು. 


(7) ಸರ್ಕಾರೇತರ ಸದಸ್ಯನು, ಈ ಕೆಳಗೆ ನಿರ್ದಿಷ್ಟಪಡಿಸಿರುವ ಯಾವುದೇ ಒ೦ದು ಅನರ್ಹತೆಗೆ ಗುರಿಯಾದರೆ, ಸರ್ಕಾರವು ಆತನನ್ನು ಸ್ಥಾನದಿ೦ದ 
ತೆಗೆದುಹಾಕಬಹುದು, ಎಂದರೆ :- 


(ಎ) ಅವಿಮುಕ್ತ ದಿವಾಳಿಯಾಗಿದ್ದರೆ; ಅಥವಾ 

(ಬಿ) ಸರ್ಕಾರದ ಅಭಿಪ್ರಾಯದಲ್ಲಿ ಆತನು ನೈತಿಕ ಅಧ:ಪತನವನ್ನೊಳಗೊ೦ಡ ಅಪರಾಧಕ್ಕಾಗಿ ನಿರ್ಣೀತ ಅಪರಾಧಿಯಾಗಿದ್ದರೆ ಹಾಗೂ 
ಕಾರಾವಾಸ ಶಿಕ್ಷೆಗೆ ಗುರಿಯಾಗಿದ್ದರೆ; ಅಥವಾ 

(ಸಿ) ಅಸ್ಪಸ್ಥ ಚಿತ್ತನಾಗಿದ್ದು ಸಕ್ಷಮ ನ್ಯಾಯಾಲಯದಿಂದ ಹಾಗೆಂದು ಘೋಷಿತನಾಗಿದ್ದರೆ ; ಅಥವಾ 

(ಡಿ) ಕಾರ್ಯ ನಿರ್ವಹಿಸಲು ನಿರಾಕರಿಸಿದರೆ ಅಥವಾ ಕಾರ್ಯನಿರ್ವಹಿಸಲು ಅಸಮರ್ಥನಾಗಿದ್ದರೆ. 

(8) ಮಂಡಲಿಯು ಕಬ್ಬು ಅರೆಯುವ ಹಂಗಾಮು ಪ್ರಾರಂಭವಾಗುವ ಮುಂಚೆ, ಕಬ್ಬು ಅರೆಯುವ ಹಂಗಾಮು ಮುಕ್ತಾಯವಾದ ನಂತರ ಮತ್ತು 
ಸಕ್ಕರೆ ಹಂಗಾಮಿನ ಅಂತ್ಯದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. ಮಂಡಲಿಯ ಸದಸ್ಯ-ಕಾರ್ಯದರ್ಶಿಯು ಮಂಡಲಿಯ ಅಧ್ಯಕ್ಷರ ನಿಯಂತ್ರಣಕ್ಕೆ 
ಒಳಪಟ್ಟು ಅವಶ್ಯವಾಗಬಹುದಾದಷ್ಟು ಸಲ ಸಭೆಗಳನ್ನು ಕರೆಯಬಹುದು ಮತ್ತು ಮೂರನೇ ಒಂದರಷ್ಟು ಸದಸ್ಯರು ಅಗತ್ಯ ಪಡಿಸಿದಾಗ ಸಭೆಯನ್ನು 
ಕರೆಯತಕ್ಕದ್ದು. 

[A] 

(9) ಮಂಡಲಿಗೆ ನಾಮನಿರ್ದೇಶನಗೊಂಡ ಸರ್ಕಾರೇತರ ಸದಸ್ಯನ ಸ್ಥಾನವು ರಾಜೀನಾಮೆ, ಮರಣ, ತೆಗೆದುಹಾಕುವಿಕೆ ಅಥವಾ ಇತರೆ 
ರೀತಿಯಲ್ಲಿ ಖಾಲಿಯಾದಾಗ, ಸರ್ಕಾರವು ಅಂತಹ ಖಾಲಿ ಸ್ಥಾನವನ್ನು ತುಂಬಲು ಹೊಸ ಸದಸ್ಯನನ್ನು ಮೂರು ತಿಂಗಳೊಳಗೆ ನಾಮನಿರ್ದೇಶನ 


೨೬೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಮಾಡತಕ್ಕದ್ದು ಹಾಗೂ ಅ೦ತಹ ಹೊಸ ಸದಸ್ಯನನ್ನು ಯಾವ ಸದಸ್ಯನ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಲಾಗಿದೆಯೋ ಆ ಸದಸ್ಯನ ಉಳಿದಿರುವ ಪದಾವಧಿಗೆ 
ನಾಮನಿರ್ದೇಶನ ಮಾಡತಕ್ಕದ್ದು. 


(10) ಮಂಡಲಿಯ ವ್ಯವಹರಣೆಗಳು, ಅಂತಹ ವ್ಯವಹರಣೆಗಳು ನಡೆದ ಸಮಯದಲ್ಲಿ ಮಂಡಲಿಯಲ್ಲಿ ಒಂದು ಅಥವಾ ಹೆಚ್ಚಿನ ಭರ್ತಿಮಾಡದ 
ಖಾಲಿಸ್ಥಾನವಿದ್ದ ಕಾರಣ ಮಾತ್ರದಿಂದಲೇ ಅಸಿಂಧುವಾಗತಕ್ಕದಲ್ಲ. 


4. ಮಂಡಲಿಯ ಪ್ರಕಾರ್ಯಗಳು.- ಈ ಮುಂದಿನವು ಮಂಡಲಿಯ ಪ್ರಕಾರ್ಯಗಳಾಗಿರತಕ್ಕದ್ದು:- 


(ಎ) ಕಾರಾನೆಗಳ ಅಧಿಬೋಗದಾರ ಹಾಗೂ ಕಬ್ಬು ಬೆಳೆಗಾರರ ನಡುವೆ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಂಡು ಬರುವ 
ಮಾರ್ಗೋಪಾಯಗಳನ್ನು ಶಿಫಾರಸ್ಸು ಮಾಡುವುದು. 


(ಬಿ) ಸರ್ಕಾರ ಅಥವಾ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಮಂಡಲಿಗೆ ಕಳುಹಿಸಿಕೊಟ್ಟಿರುವ ಯಾವುದೇ ವಿಷಯದ 
ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕಬ್ಬು ಖರೀದಿಯ ವಿನಿಯಮನದ ಸಂಬಂಧದಲ್ಲಿ ಸಲಹೆಗಳನ್ನು ನೀಡುವುದು; 


(ಸಿ) ಅಧಿನಿಯಮದ ಹಾಗೂ ಅದರ ಮೇರೆಗೆ ರಚಿಸಲಾದ ನಿಯಮಗಳ ಯಾವುದೇ ಉಪಬಂಧಗಳನ್ನು ಉಲ್ಲಂಘಿಸಿದ ಪ್ರಕರಣಗಳನ್ನು 
ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಗಮನಕ್ಕೆ ತರುವುದು ಹಾಗೂ ಅದನ್ನು ತಡೆಗಟ್ಟಲು ಸಲಹೆಗಳನ್ನು ಮಾಡುವುದು; 


(ಡಿ) ವಿವಿಧ ಪ್ರದೇಶಗಳಲ್ಲಿ ಕಬ್ಬಿನ ತಳಿಗಳನ್ನು ಬೆಳೆಯಲು ಸೂಕ್ತವಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು; 
(ಇ) ಕಬ್ಬು ಅಭಿವೃದ್ಧಿ ಕಾರ್ಯದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರಿಗೆ ಸಲಹೆ ನೀಡುವುದು. 


(ಎಫ್‌) ಸಕ್ಕರೆ, ಕಬ್ಬಿನ ಸಿಪ್ಪೆ, ಕಾಕಂಬಿ ಮತ್ತು ಫ್ರೆಸ್‌ಮಡ್‌ಗಳಿಂದ ಬರುವ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಂಡು ಆದಾಯ ಹಂಚಿಕೆ 
ಸೂತ್ರದ ಆಧಾರದ ಮೇಲೆ ಕಬ್ಬಿನ ಬೆಲೆಯನ್ನು ನಿರ್ಧರಿಸುವುದು. 


5. ಕಾರ್ಬಾನೆಗಳಲ್ಲಿ ಬಳಸಲು ಸೂಕ್ತವಲ್ಲದ ಕಬ್ಬಿನ ತಳಿಗಳನ್ನು ಘೋಷಿಸುವ ಅಧಿಕಾರಗಳು.- ಸರ್ಕಾರವು. ಕಬ್ಬು ನಿಯಂತ್ರಣ ಮಂಡಲಿಯ 
ಶಿಫಾರಸ್ಸುಗಳ ಮೇಲೆ, ಅಂತಹ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಯಾವುದೇ ಪ್ರದೇಶದಲ್ಲಿ ಬೆಳೆಯುವ ಕಬ್ಬಿನ ತಳಿಯನ್ನು ಸೂಕ್ತವಲ್ಲದ ವಿಧದ ಕಬ್ಬಿನ 
ತಳಿಯೆಂದು ಘೋಷಿಸಬಹುದು ಮತ್ತು ಹಾಗೆ ಘೋಷಿಸಲಾದಂತಹ ವಿಧದ ಕಬ್ಬಿನ ತಳಿಯ ಕಬ್ಬನ್ನು ಯಾವುದೇ ಕಾರ್ಯಾನೆಯು ಖರೀದಿಸತಕ್ಕದ್ದಲ್ಲ. 


6. ಕೆಲವು ಬಗೆಯ ಕಬ್ಬಿನ ತಳಿಗಳ ಬಿತ್ತನೆ ಬೀಜಗಳ ವಿತರಣೆಯ ನಿಷೇಧ. ಕಾರಾನೆಯ ಅಧಿಭೋಗದಾರ ಅಥವಾ ಆತನ ಪರವಾಗಿ 
ಕಾರ್ಯನಿರ್ವಹಿಸುತ್ತಿರುವ ಯಾರೇ ಇತರ ವ್ಯಕ್ತಿಯು, 5ನೇ ಪ್ರಕರಣದ ಮೇರೆಗೆ ಸೂಕ್ತವಲ್ಲದ ವಿಧದ ಕಬ್ಬಿನ ತಳಿಯೆಂದು ಸರ್ಕಾರವು ಘೋಷಿಸಿದ್ದರೆ, 
ಯಾವುದೇ ಪ್ರದೇಶದಲ್ಲಿ ಯಾರೇ ವ್ಯಕ್ತಿಗೆ ಅಂತಹ ತಳಿಯನ್ನು ವಿತರಿಸತಕ್ಕದ್ದಲ್ಲ, ಮತ್ತು ಅಂತಹ ತಳಿಯ ಕಬ್ಬಿನ ಬಿತ್ತನೆಯನ್ನು ಮಾಡತಕ್ಕದ್ದಲ್ಲ. 


7. ಮೀಸಲು ಪ್ರದೇಶದಲ್ಲಿ ಕಬ್ಬಿನ ಖರೀದಿ.- (1) ಮೀಸಲು ಪ್ರದೇಶದಲ್ಲಿಯ ಕಬ್ಬು ಬೆಳೆಗಾರನು ಯಾವ ಕಾರ್ಪಾನೆಗೆ ಆ ಪ್ರದೇಶವನ್ನು ಹಾಗೆ 
ಮೀಸಲಿರಿಸಲಾಗಿದೆಯೋ, ಆ ಕಾರ್ಯಾನೆಯ ಅಧಿಬೋಗದಾರನಿಗೆ ಬೆಳೆದ ಕಬ್ಬನ್ನು ಮಾರಾಟ ಮಾಡಬಹುದು. 


(2) ಕಾರ್ಬಾನೆಯು (1ನೇ ಉಪ-ಪ್ರಕರಣಕ್ಕೆ ಅನುಸಾರವಾಗಿ ಕೊಡಲೊಪ್ಪಿದ ಕಬ್ಬನ್ನು ಖರೀದಿಸುವ ಉದ್ದೇಶಕ್ಕಾಗಿ ಕಬ್ಬು (ನಿಯಂತ್ರಣ) ಆದೇಶ, 
1966ರ 6ನೇ ಖಂಡದಲ್ಲಿ ನಿರ್ದಿಷ್ಟಪಡಿಸಲಾದ೦ಂತಹ ನಿಬಂಧನೆಗಳು ಹಾಗೂ ಷರತ್ತುಗಳ ಮೇಲೆ, ಅಂತಹ ರೀತಿಯಲ್ಲಿ, ಅಂತಹ ದಿನಾಂಕದೊಳಗೆ ಕಬ್ಬು 
ಬೆಳೆಗಾರರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದು. 


(3) ಮೇಲೆ ಸೂಚಿಸಲಾದ ಕಾರ್ಯಾನೆಯನ್ನು ಹೊರತುಪಡಿಸಿ ಯಾರೇ ಇತರ ವ್ಯಕ್ತಿಯು (2)ನೇ ಉಪ-ಪ್ರಕರಣದ ಮೇರೆಗಿನ ಒಪ್ಪಂದಕ್ಕೆ 
ಅನುಸಾರವಾಗಿ ಹೊರತು ಕಬ್ಬು ಬೆಳೆಗಾರರು ಬೆಳೆದ ಕಬ್ಬನ್ನು ಖರೀದಿಸತಕ್ಕದ್ದಲ್ಲ ಅಥವಾ ಖರೀದಿಸಲು ಒಪ್ಪಂದವನ್ನು ಮಾಡಿಕೊಳ್ಳತಕ್ಕದ್ದಲ್ಲ. 


8. ತೂಕ.- (1) ಕಬ್ಬಿನ ಖರೀದಿ ಹಾಗೂ ಪೂರೈಕೆಗೆ ಸಂಬಂಧಿಸಿದ ಎಲ್ಲಾ ವ್ಯವಹಾರಗಳು ಹಾಗೂ ಕರಾರುಗಳನ್ನು ತೂಕಗಳು ಹಾಗೂ 
ಬಹುವಿಧದ ಅಥವಾ ಅದರ ಉಪವಿಧಗಳ ಮೆಟ್ರಿಕ್‌ ಪದ್ಧತಿಗನುಸಾರವಾಗಿ ಮಾಡತಕ್ಕದ್ದು ಹಾಗೂ ಎಲ್ಲಾ ತೂಕಗಳನ್ನು ತೂಕದ ಯಂತ್ರದ ಸಾಧನಗಳ 
ಮೂಲಕ ಮಾಡತಕ್ಕದ್ದು ಹಾಗೂ ಸಮೀಪದ 1/20ರ ಕ್ವಿಂಟಾಲ್‌ಗೆ ಸರಿಯಾಗಿ ದಾಖಲಿಸತಕ್ಕದ್ದು. 


(2) ಸಮರ್ಪಕವಲ್ಲದ ತಕ್ಕಡಿಗಳು ಅಥವಾ ತೂಕದ ಯಂತ್ರಗಳನ್ನು ಅಧಿಭೋಗದಾರನು ಅಥವಾ ಅವನ ಪರವಾಗಿ ವ್ಯಕ್ತಿಯು ಬಳಸತಕ್ಕದ್ದಲ್ಲ. 
ಇಟ್ಟುಕೊಳ್ಳತಕ್ಕದ್ದಲ್ಲ ಅಥವಾ ಹೊಂದತಕ್ಕದ್ದಲ್ಲ ಅಥವಾ 1/20ರ ಸಮೀಪದ ಕ್ವಿಂಟಾಲ್‌ನ ತೂಕಕ್ಕೆ ಹಾಗೂ ಬಹುವಿಧದ ಹಾಗೂ ಅದರ ಉಪ ವಿಧಗಳ 
ಮೆಟ್ರಿಕ್‌ ಪದ್ಧತಿಗೆ ಅನುಸಾರವಾಗಿರದ ದಾಖಲಿಸಲಾದ ತೂಕವನ್ನು ಕಬ್ಬು ಬೆಳೆಗಾರರಿಗೆ ಸುಲಭವಾಗಿ ಓದಲು ಸಾಧ್ಯವಾಗುವುದಿಲ್ಲವೋ ಅಂತಹ ತೂಕದ 
ಯಂತ್ರವನ್ನು ಉಪಯೋಗಿಸತಕ್ಕದ್ದಲ್ಲ: 

ಪರಂತು, ಐದು ಕಿಲೋಗ್ರಾಂಗಳವರೆಗೆ ಅಥವಾ ಶೇಕಡಾ ಒಂದರಷ್ಟು ಅಂತರದ ತೂಕದ ವ್ಯತ್ಯಾಸ ಇವೆರಡರಲ್ಲಿ ಯಾವುದು ಕಡಿಮೆಯೋ 
ಅ೦ತಹ ವ್ಯತ್ಯಾಸವನ್ನು ಪರಿಗಣನೆಗೆ ತೆಗೆದು ಕೊಳ್ಳಬಾರದು: 


ಮತ್ತು ಪರಂತು, ಸರಿಮಾಡಲು ಅಸಾಧ್ಯವಾದ ತೂಕದ ಯಂತ್ರವು ಸರಿಯಾದ ತೂಕದ ಶೇಕಡ ಒಂದರಷ್ಟು ವ್ಯತ್ಯಾಸ ತೂಗುವುದನ್ನು 
ಸಮರ್ಪಕವಾಗಿಲ್ಲವೆಂದು ಭಾವಿಸತಕ್ಕದ್ದಲ್ಲ. 
(3) ಬಳಸಲಾದ ಎಲ್ಲಾ ತಕ್ಕಡಿಗಳನ್ನು ಹಾಗೂ ತೂಕಗಳನ್ನು ಎಲ್ಲಾ ಯುಕ್ತ ಕಾಲಗಳಲ್ಲಿ ನೋಟೀಸು ನೀಡದೆ ಪರಿಶೀಲಿಸಲು ಅಥವಾ ಪರೀಕ್ಷೆಗೆ 


ಒಳಪಡಿಸಲು ಮುಕ್ತವಾಗಿರತಕ್ಕದ್ದು, ಹಾಗೂ ಅಧಿಭೋಗದಾರನು ಕಬ್ಬು ಬೆಳೆಗಾರರು ಅಥವಾ ಸರ್ಕಾರವು ಅಧಿಕೃತಗೊಳಿಸಿದ ಯಾರೇ ಇತರ ಅಧಿಕಾರಿಯು 
ಅಗತ್ಯಪಡಿಸಿದಾಗಲೆಲ್ಲ ಅಂತಹ ಪರಿಶೀಲನೆಗೆ ಅಥವಾ ಪರೀಕ್ಷೆಗೆ ಎಲ್ಲಾ ತಕ್ಕಡಿಗಳು, ತೂಕಗಳು ಲಭ್ಯವಾಗುವಂತೆ ಮಾಡತಕ್ಕದ್ದು. 


(4) ಖರೀದಿಸಲಾದ ಕಬ್ಬಿನ ನಿವ್ವಳ ತೂಕದಲ್ಲಿ ಕೇಂದ್ರ ಸರ್ಕಾರವು ಕಟ್ಟು ಕಟ್ಟುವ ಸಾಮಗ್ರಿಗಳೆಂದು ಅನುಮತಿಸಿರುವುದಕ್ಕಿಂತ ಹೆಚ್ಚಿಗೆ ತೂಕವನ್ನು 
ಕಡಿಮೆಗೊಳಿಸತಕ್ಕದ್ದಲ್ಲ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೬೩ 





(5) ಕಾರ್ಬಾನೆಯ ಅಧಿಬೋಗದಾರನು ತೂಕದ ಯಂತ್ರದ ಬಳಿ ಸಾಕಷ್ಟು ಬೆಳಕಿನ ವ್ಯವಸ್ಥೆ, ಸಿದ್ಧತೆಯನ್ನು ಮಾಡಿದ ಹೊರತು ಸೂರ್ಯಾಸ್ತದ 


ತರುವಾಯ ಅರ್ಧಗಂಟೆಗಿಂತ ಹೆಚ್ಚು ಕಾಲ ಕಬ್ಬಿನ ತೂಕವನ್ನು ಮಾಡತಕ್ಕದ್ದಲ್ಲ. 


(6) ಕಾರ್ಯಾನೆಯ ಅಧಿಭೋಗದಾರನು ರೈತರ ಪಾಸ್‌ ಪುಸ್ತಕಗಳಲ್ಲಿ ಪ್ರತಿಯೊಂದು ಎತ್ತಿನಗಾಡಿ, ಟ್ರಾಕ್ಟರ್‌, ಲಾರಿ ಅಥವಾ ಯಾವುದೇ ವಾಹನ 
ಆಗಮಿಸಿದ ಹಾಗೂ ನಿರ್ಗಮಿಸಿದ ಸಮಯವನ್ನು ದಾಖಲಿಸತಕ್ಕದ್ದು. 


(7) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರಿಗೆ ತೃಪ್ತಿಕರವೆನಿಸುವಂತೆ ಸೂಕ್ತ ಸಿದ್ಧತೆಗಳನ್ನು ಎಲ್ಲಾ ಖರೀದಿ ಕೇಂದ್ರಗಳಲ್ಲಿ 
ಕಾರ್ಬಾನೆಯ ಅಧಿಬೋಗದಾರನು ಈ ಕೆಳಕಂಡ ವಿಷಯಗಳಲ್ಲಿ ಮಾಡತಕ್ಕದ್ದು:- 


(ಎ) ದಟ್ಟಣೆಯನ್ನು ನಿವಾರಿಸಲು ವಾಹನಗಳ ಪ್ರವೇಶ ಹಾಗೂ ನಿಲುಗಡೆಯನ್ನು ನಿಯಂತಿಸುವುದು. 
(ಬಿ) ತೂಕದ ಯಂತ್ರಗಳ ಸಮೀಪಕ್ಕೆ ರಸ್ತೆಗಳು ಹಾಗೂ ಸಂಪರ್ಕ ರಸ್ತೆಗಳು; 

(ಸಿ) ದನಗಳ ಷೆಡ್ಡುಗಳು ಹಾಗೂ ನೀರಿನ ತೊಟ್ಟಿಗಳು 

(ಡಿ) ಕ್ಯಾಂಟೀನ್‌, ಕುಡಿಯುವ ನೀರು, ಪ್ರಥಮ ಚಿಕಿತ್ಸಾ ಕೇಂದ್ರ ಹಾಗೂ ಇತರ ಮೂಲಸೌಕರ್ಯಗಳು 


(8) ಕಬ್ಬು ಬೆಳೆಗಾರರ ಯಾರೇ ಪ್ರತಿನಿಧಿಗಳನ್ನು, ಕಬ್ಬಿನ ತೂಕದ ವೇಳೆಯಲ್ಲಿ ತೂಕಗಳನ್ನು ದಾಖಲಿಸುವಲ್ಲಿ ತೂಕಗಳನ್ನು ನೋಡಲು ಅಥವಾ 
ಪರಿಶೀಲನೆ ಮಾಡಲು ಹಾಗೂ ದಾಖಲೆಗಳನ್ನು ಪರೀಕ್ಷಿಸಲು ಯಾವುದೇ ತೂಕಯಂತ್ರದ ಬಳಿ ಹಾಜರಿರಲು ಅನುಮತಿಸತಕ್ಕದ್ದು; 


(9) ಯಾವುದೇ ಸಂದರ್ಭದಲ್ಲಿ ವಾಸ್ತವಿಕವಾಗಿ ತೂಕ ಮಾಡದೆ ಕಬ್ಬನ್ನು ಖರೀದಿಸತಕ್ಕದ್ದಲ್ಲ ಯಾವ ತೂಕದ ಯಂತ್ರದ ಮೂಲಕ ಅದರ 
ಹೊಂದಾಣಿಕೆಯನ್ನು ನಿಯಂತ್ರಿಸಲಾಗಿದೆಯೇ ಅಂತಹ ಯಂತ್ರದ ಭಾಗವನ್ನು ಸೂಕ್ತವಾಗಿ ಮೊಹರು ಹಾಕಿ ಅಥವಾ ಬೀಗ ಹಾಕಿ ಇಡತಕ್ಕದ್ದು; 


(10) ಖರೀದಿ ಕೇಂದ್ರಗಳಲ್ಲಿರುವ ಎಲ್ಲಾ ತೂಕದ ಯಂತ್ರ ಅಥವಾ ತಕ್ಕಡಿಗಳನ್ನು, ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶಕರು, ಈ ಸಂಬಂಧದಲ್ಲಿ ನಾಮ ನಿರ್ದೇಶಿಸಿದ ಯಾರೇ ವ್ಯಕ್ತಿಯ ಸಮ್ಮುಖದಲ್ಲಿ ಕನಿಷ್ಠ ಪಕ್ಷ ಒಂದು ವಾರಕ್ಕೊಮ್ಮೆ ಪರೀಕ್ಷಿಸತಕ್ಕದ್ದು ಹಾಗೂ ಅಂತಹ 
ಪರೀಕ್ಷೆಗಳ ದಾಖಲೆಯನ್ನು ಯುಕ್ತವಾಗಿ ನಿರ್ವಹಿಸತಕ್ಕದ್ದು. ಪರೀಕ್ಷೆಯ ವೇಳೆಯಲ್ಲಿ ಹಾಜರಿರಲು ಬಯಸುವ ಯಾರೇ ಕಬ್ಬು ಬೆಳೆಗಾರನಿಗೆ ಸಹ ಹಾಗೆ 
ಹಾಜರಿರಲು ಅನುಮತಿಸತಕ್ಕದ್ದು; 


(11) ಘಟಕವಾರು ಕೋರಿಕೆ ಚೀಟಿಯಲ್ಲಿ ನಿರ್ದಿಷ್ಟಪಡಿಸಲಾದ ತೂಕದ ಶೇಕಡ ಹತ್ತರಷ್ಟವರೆಗೆ ಕಬ್ಬು ಬೆಳೆಗಾರನು ತಂದಿರುವ ಹೆಚ್ಚಿನ 
ಕಬ್ಬನ್ನು ಕಾರ್ಯಾನೆಯ ಆಧಿಭೋಗದಾರನು ಸ್ವೀಕರಿಸತಕ್ಕದ್ದು ಹಾಗೂ ಎಪ್ಪೇ ಕಡಿಮೆ ಪ್ರಮಾಣದ ತೂಕವನ್ನು ಸ್ವೀಕರಿಸಲು ಯಾವುದೇ ಆಕ್ಷೇಪಣೆಗಳು 
ಇರತಕ್ಕದ್ದಲ್ಲ. 

9. ಕಬ್ಬು ಬೆಳೆಗಾರರಿಗೆ ಹಣ ಸಂದಾಯ.- (1 ಕಾರ್ಯಾನೆಯ ಅಧಿಭೋಗದಾರನು ಕಬ್ಬು ಸರಬರಾಜಾದ ಕೂಡಲೇ, ಕಬ್ಬು ಸರಬರಾಜಾದ 
ಹದಿನಾಲ್ಕು ದಿನಗಳೊಳಗೆ, ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆಯನ್ನು ಸಂದಾಯ ಮಾಡಲು ಜವಾಬ್ದಾರನಾಗಿರತಕ್ಕದ್ದು. 


(2) ಕಾರ್ಲಾನೆಯಲ್ಲಿ ದಾಖಲಿಸಲಾದ ಕಬ್ಬಿನ ತೂಕದ ಆಧಾರದ ಮೇಲೆ ಸಂದಾಯವನ್ನು ಮಾಡತಕ್ಕದ್ದು. ಸಂದಾಯವಾಗಬೇಕಾದ ಕಬ್ಬಿನ 
ದರವನ್ನು ಹತ್ತಿರದ ರೂಪಾಯಿಗೆ ಲೆಕ್ಕಹಾಕತಕ್ಕದ್ದು. 


(3) ಕಾರ್ಯಾನೆಯ ಅಧಿಭೋಗದಾರನು, ತಾನು ಖರೀದಿಸಿದ ಕಬ್ಬಿಗೆ ಸಂಬಂಧಿಸಿದಂತೆ ಬಾಕಿಯಿರುವ ಎಲ್ಲಾ ಸಂದಾಯಗಳನ್ನು ಮಾಡಲು 
ಜವಾಬ್ದಾರನಾಗಿರತಕ್ಕದ್ದು ಹಾಗೂ ಕಾರ್ಯಾನೆಯ ಅಂತಹ ಅಧಿಭೋಗದಾರನು ಖರೀದಿಸಿದ ಕಬ್ಬಿಗೆ ಸಂದಾಯಗಳನ್ನು ಮಾಡಲು ತಪ್ಪಿದರೆ, ಅಂತಹ 
ಕಾರ್ಯಾನೆಯ ಅಧಿಭೋಗದಾರನು ಕಬ್ಬು ನಿಯಂತ್ರಣ ಆದೇಶ, 1966ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಅಂತಹ ಸಂದಾಯವು ಬಾಕಿ ಉಳಿದಿರುವ 
ದಿನಾಂಕದಿಂದ ಅದರ ಮೇಲಿನ ಬಡ್ಡಿಯೊಂದಿಗೆ ಅಂತಹ ಸಂದಾಯ ಮಾಡಲು ಜವಾಬ್ದಾರನಾಗಿರತಕ್ಕದ್ದು. 


10. ದಂಡ ಯಾರೇ ವ್ಯಕ್ತಿಯು ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ರಚಿಸಿರುವ ಯಾವುದೇ ನಿಯಮಗಳ ಯಾವುದೇ 
ಉಪಬಂಧಗಳನ್ನು ಉಲ್ಲಂಘಿಸಿದರೆ, ಆತನು ಒಂದು ವರ್ಷದವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸ ಶಿಕ್ಷೆಯಿಂದ ಅಥವಾ ಐದು ಸಾವಿರ 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡನೀಯನಾಗತಕ್ಕದ್ದು. 


11. ಅಪರಾಧದ ಸಂಜ್ಞೇಯತೆ.- ಆಯುಕ್ತರು ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು ಅಧಿಕೃತಗೊಳಿಸಿದ ಅಧಿಕಾರಿಯು ದೂರನ್ನು ನೀಡಿದ 
ಹೊರತು, 10ನೇ ಪ್ರಕರಣದ ಮೇರೆಗೆ ದಂಡನೀಯನಾಗಬಹುದಾದ ಯಾವುದೇ ಅಪರಾಧವನ್ನು ಯಾವುದೇ ನ್ಯಾಯಾಲಯವು ಸಂಜ್ಞಾನಕ್ಕೆ 
ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ಮೊದಲನೇ ದರ್ಜೆಯ ಮ್ಯಾಜಿಸ್ಟೇಟರಿಗಿಂತ ಕೆಳಗಿನ ನ್ಯಾಯಾಲಯವು ಅಂಥ ಯಾವುದೇ ಅಪರಾಧದ ಅಧಿವಿಚಾರಣೆ 
ಮಾಡತಕ್ಕದ್ದಲ್ಲ. 

12. ಅಪರಾಧಗಳನ್ನು ರಾಜಿ ಮಾಡಲು ಅಧಿಕಾರ- (1) ಈ ಅಧಿನಿಯಮ ಅಥವಾ ಅದರ ಮೇರೆಗೆ ಮಾಡಲಾದ ನಿಯಮಗಳ 
ಅಡಿಯಲ್ಲಿನ ಅಪರಾಧದ ಆರೋಪಿತ ವ್ಯಕ್ತಿಯು ಅರ್ಜಿಯನ್ನು ಸಲ್ಲಿಸಿದ ನಂತರ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಅಥವಾ ಈ 
ಬಗ್ಗೆ ಅಧಿಕೃತಗೊಳಿಸಿದ ಯಾರೇ ಇತರ ಅಧಿಕಾರಿಯು ಈ ಪ್ರಕರಣದ ಬಗ್ಗೆ ತೀರ್ಪನ್ನು ಘೋಷಿಸುವುದಕ್ಕೆ ಮುಂಚೆ ಯಾವುದೇ ಹಂತದಲ್ಲಿ ಅಂತಹ 
ಅಪರಾಧದ ಸಂಬಂಧದಲ್ಲಿ ರಾಜಿಯ ರೂಪದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಮೀರದ ಮೊತ್ತದ ಹಣವನ್ನು ಅವನಿಂದ ಸ್ವೀಕರಿಸಿ ಸರ್ಕಾರಕ್ಕೆ ಜಮೆ 
ಮಾಡತಕ್ಕದ್ದು. 

(2) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಈ ಪ್ರಕರಣದ ಮೇರೆಗೆ ಅಪರಾಧದ ಸಂಬಂಧದಲ್ಲಿ ಉಪಪ್ರಕರಣ (10ರಲ್ಲಿ 
ರಾಜಿಯನ್ನು ಮಾಡಿದಾಗ, ಕಾರ್ಬ್ಯಾನೆಯ ಅಧಿಭೋಗದಾರ ಅಥವಾ ಯಾರೇ ಇತರ ವ್ಯಕ್ತಿಯು 10ನೇ ಪ್ರಕರಣದ ಮೇರೆಗೆ ಅಂಥ ಅಪರಾಧದ 
ಸಂಬಂಧದಲ್ಲಿನ ಕಾನೂನು ಕ್ರಮಕ್ಕೆ ಅಥವಾ ಯಾವುದೇ ಇತರ ಹೆಚ್ಚಿನ ದಂಡಕ್ಕೆ ಗುರಿಯಾಗತಕ್ಕದ್ದಲ್ಲ. 


೨೬೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





13. ಕಂಪೆನಿಗಳು, ಫರ್ಮ್‌ಗಳು ಹಾಗೂ ಪಾಲುದಾರಿಕೆಗಳಿಂದ ಅಪರಾಧಗಳು.- ಸಕ್ಕರೆ ಕಾರ್ಬಾನೆಯ ಅಧಿಭೋಗದಾರನು ಒಂದು ಕಂಪೆನಿ, 
ಫರ್ಮ್‌ ಅಥವಾ ಪಾಲುದಾರ ಅಥವಾ ಸಂಘ ಅಥವಾ ಇತರ ಸಂಸ್ಥೆಯಾಗಿದ್ದಲ್ಲಿ. ಸಂದರ್ಭಾನುಸಾರ ಅದರ ಒಬ್ಬ ಅಥವಾ ಹೆಚ್ಚಿನ ಪಾಲುದಾರರು ಅಥವಾ 
ಸದಸ್ಯರು ಅಥವಾ ನಿರ್ದೇಶಕರನ್ನು ಈ ಅಧಿನಿಯಮದ ಮೇರೆಗೆ ಮಾಡಿದ ಯಾವುದೇ ಅಪರಾಧಕ್ಕಾಗಿ ಆತನ ಎರುದ್ಧ ಕಾನೂನು ಕ್ರಮ ಜರುಗಿಸತಕ್ಕದ್ದು 
ಮತ್ತು ದಂಡಿಸತಕ್ಕದ್ದು. 

14. ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಸಾರ್ವಜನಿಕ ನೌಕರರಾಗಿರುವುದು.- ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ 
ನಿರ್ದೇಶಕರು ಹಾಗೂ ಈ ಅಧಿನಿಯಮದ ಮೇರೆಗೆ ನೇಮಕಗೊಂಡ ಪ್ರತಿಯೊಬ್ಬ ಅಧಿಕಾರಿಯನ್ನು ಭಾರತ ದಂಡ ಸಂಹಿತೆ, 1860ರ 21ನೇ ಪ್ರಕರಣದ 
ಅರ್ಥವ್ಯಾಪ್ತಿಯೊಳಗೆ ಸಾರ್ವಜನಿಕ ನೌಕರರೆಂದು ಭಾವಿಸತಕ್ಕದ್ದು. 


15. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ.- ಈ ಅಧಿನಿಯಮದ ಅಥವಾ ಅದರ ಮೇರೆಗೆ ಮಾಡಲಾದ ಯಾವುದೇ ನಿಯಮದ ಅಥವಾ 
ಆದೇಶದ ಯಾವುದೇ ಉಪಬಂಧಗಳಿಗನುಸಾರವಾಗಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ಸರ್ಕಾರದ 
ಅಥವಾ ಯಾರೇ ಅಧಿಕಾರಿಯ ಅಥವಾ ನೌಕರನ ಎರುದ್ಧ ಯಾವುದೇ ದಾವೆ, ಕಾನೂನು ಕ್ರಮ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು 
ಹೂಡತಕ್ತದಲ್ಲ 


"ದಿಸ್‌ 
16. ನಿಯಮಗಳನ್ನು ರಚಿಸುವ ಅಧಿಕಾರ.-(1) ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಕಾರ್ಯಗತಗೊಳಿಸಲು ನಿಯಮಗಳನ್ನು 
ರಚಿಸಬಹುದು. 
(2) ನಿರ್ದಿಷ್ಟವಾಗಿ ಮತ್ತು ಮೇಲೆ ಹೇಳಲಾದ ಅಧಿಕಾರಗಳ ಸಾಮಾನ್ಯ ಅನ್ವಯಕ್ಕೆ ಬಾಧಕವಾಗದಂತೆ ಅಂಥ ನಿಯಮಗಳು,- 
(ಎ) ಕಬ್ಬು ನಿಯಂತ್ರಣ ಮಂಡಲಿಯ ವ್ಯವಹಾರ ನಿರ್ವಹಣೆ ಪ್ರಕ್ರಿಯೆ; 
(ಬಿ) ಯಾವ ನಮೂನೆಯಲ್ಲಿ ಯಾವ ನೋಟೀಸನ್ನು ನೀಡತಕ್ಕದ್ದೋ ಆ ನಮೂನೆ 
(3) ಕಬ್ಬಿನ ಖರೀದಿಗಾಗಿ ಮಾಡಿಕೊಳ್ಳಬೇಕಾದ ಒಪ್ಪಂದದ ನಮೂನೆ, ಯಾವ ದಿನಾಂಕದಲ್ಲಿ ಅಂತಹ ಒಪ್ಪಂದವನ್ನು ಮಾಡಿಕೊಳ್ಳಬೇಕೋ ಆ 
ದಿನಾಂಕ ಹಾಗೂ ಅದರ ನಿಬಂಧನೆಗಳು ಮತ್ತು ಷರತ್ತುಗಳು; 
(4) ಕಬ್ಬಿನ ಸರಿಯಾದ ತೂಕವನ್ನು ಮಾಡುವಿಕೆ, ತೂಕ ಮಾಡಲು ಹಾಗೂ ತೂಕಗಳನ್ನು ಪರೀಕ್ಷಿಸಲು ಸೌಲಭ್ಯಗಳನ್ನು ಕಲ್ಪಿಸುವುದು ಹಾಗೂ 
ತೂಕಗಳನ್ನು ಮಾಡುವ ಸಮಯ; ಹಾಗೂ 
(5) ಈ ಅಧಿನಿಯಮದ ಮೇರೆಗೆ ನಿಯಮಿಸಬೇಕಾದ ಅಥವಾ ನಿಯಮಿಸಬಹುದಾದ ಯಾವುದೇ ಇತರ ವಿಷಯ. 


- ಇವುಗಳಿಗಾಗಿ ಉಪಬಂಧಿಸಬಹುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ. ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ --A | ಬೆ೦ದಚೂರು, ಬುಧವಾರ, ಮಾರ್ಚ್‌ ೧೩, ೨೦೧೩ (ಫಾಲ್ಗುಣ ೨೨, ಶಹ ವರ್ಷ ೧೯೩೪) | ನಂ.೫೭೨ 
Part -IV-A | Bangalore, Wednesday, March 13, 2013 (Phalguna 22, Shaka Varsha 1934) | ೫೦. 572 
PARLIAMENTARY AFFAIRS AND LEGISLATION SECRETARIAT 


NOTIFICATION 
NO: SAMVYASHAE 46 SHASANA 2012, Bangalore, dated: 13.03.2013 


Ordered that the translation of the ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಗಳ (ಪಕ್ಷಾಂತರ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2012 
(2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 05) in the English language, be published as authorised by His Excellency the Governor 
of Karnataka under clause (3) of Article 348 of the constitution of India in the Karnataka Gazette for general information. 

The following translation of the ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಗಳ (ಪಕ್ಷಾಂತರ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2012 (2013ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ: 05) in the English language is published in the Official Gazette under the authority of His 
Excellency the Governor of Karnataka under clause (3) of Article 348 of the Constitution of India. 


KARNATAKA ACT NO. 05 OF 2013 
(First published in the Karnataka Gazette Extra-ordinary on the Eleventh day of January, 2013) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೬೫ 





THE KARNATAKA LOCAL AUTHORITIES (PROHIBITION OF DEFECTION) 
(AMENDMENT) ACT, 2012 
(Received the assent of the Governor on the Tenth day of January, 2013) 
An Act further to amend the Karnataka Local Authorities (Prohibition of Defection) Act, 1987. 


Whereas it is expedient further to amend the Karnataka Local Authorities (Prohibition of Defection) Act, 1987 
(Karnataka Act 20 of 1987) for the purposes hereinafter appearing; 

Be it enacted by the Karnataka State Legislature in the sixty third year of the Republic of India as follows:- 

1. Short title and commencement.- (1) This Act may be called the Karnataka Local Authorities (Prohibition of 
Defection) (Amendment) Act, 2012. 

(2) It shall come into force at once. 


2. Amendment of section 4.- In the Karnataka Local Authorities (Prohibition of Defection) Act, 1987 
(Karnataka Act 20 of 1987), in section 4, in sub-section (2), for the words "thirty days", the words "Sixty days” shall be 
substituted. 


The above translation of ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಗಳ (ಪಕ್ಷಾಂತರ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2012 (2013ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ:05) be published in the Official Gazette under clause (3) of Article 348 of the Constitution of India. 


H.R.BHARDWAJ 
GOVERNOR OF KARNATAKA 


By Order and in the name of the Governor of Karnataka, 


G.K. BOREGOWDA 
Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ --A೩ | ಬೆಂಗಜೂರು, ಬುಧವಾರ, ಮಾರ್ಚ್‌ ೧೩, ೨೦೧೩ (ಫಾಲ್ಗುಣ ೨೨, ಶಹ ವರ್ಷ ೧೯೩೪) | ನಂ.೫೭೩ 
Part -IV-A | Bangalore, Wednesday, March 13, 2013 (Phalguna 22, Shaka Varsha 1934) | ೫೦. 573 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 34 SCR 2012, Bangalore, Date:12.03.2013 


The draft of the following rules further to amend the Karnataka Civil Services (Direct Recruitment by Competitive 
Examinations and Selection)(General) Rules, 2006, which the Government of Karnataka proposes to make in exercise of 
the powers conferred by sub-section (1) of section 3 read with section 8 of the Karnataka State Civil Services Act, 1978 
(Karnataka Act 14 of 1990) is hereby published as required by clause (a) of sub section (2) of section 3 of the said Act, for 
the information of all persons likely to be affected thereby and notice is hereby given that the said draft will be taken into 


consideration after fifteen days from the date of its publication in the Official Gazette. 


Any objection or suggestion which may be received by the State Government from any person with respect to the 
said draft before the expiry of the period specified above will be considered by the State Government. Objections or 
suggestions may be addressed to the Principal Secretary to Government, Department of Personnel and Administrative 
Reforms, Vidhana Soudha, Bangalore-560001. 


DRAFT RULES 


1. Title and commencement.- (1) These rules may be called the Karnataka Civil Services (Direct Recruitment by 


Competitive Examinations and Selection) (General) (Amendment) Rules, 2013. 


(2) They shall come into force from the date of their publication in the Official Gazette. 


೨೭೬೬೬೭ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





2. Amendment of rule 5.- In the Karnataka Civil Services (Direct Recruitment by Competitive Examinations and 
Selection (General JRules, 2006 (hereinafter referred to as the said rules) for rule 5 and entries relating thereto, the 


following shall be substituted, namely:- 


"5. Method of Selection.- The method of selection for direct recruitment under these rules shall be on the 
basis of percentage of total marks secured in the Competitive Examination and the marks secured in an interview 


conducted by the Commission under rule 6 in respect of Technical and Non-technical posts." 


3. Amendment of rule 6.- For rule 6 and entries relating there under of the said rules, the following shall be 


substituted, namely:- 


"6. Selection of Candidates Eligible for Interview.- (1) The Commission shall conduct a competitive 


examination in the following manner, namely;- 


(a) The examination shall be in the form of objective multiple choice consisting of two written papers 


carrying 200 marks each, namely:- 


(1) Paper-1.- General Paper:- Covering General Knowledge topics relating to Current Events, 
General Sciences, Indian History, Indian Geography, Social Sciences, General Mental Ability, 
matters of every day observation and practical knowledge as may be expected of a person who 


has passed the prescribed qualifying examination. 


(ii) Paper-ll.- Specific paper:- The content of this paper shall be determined by the 
Commission keeping in view the nature of the job for which the selection is being made and 
the qualifying examination in consultation with the head of the field department or the 


appointing authority concerned. 


(b) The papers shall be set in both Kannada and English. A candidate may answer the papers either wholly 


in Kannada or in English but not in both: 


Provided that if two or more candidates secure equal marks in the competitive examination, the order 
of merit of such candidates shall be fixed on the basis of their age, the person older in age being placed 


higher in the order of the merit. 


(2) A list of candidates shall be prepared in the order of merit determined on the basis of the percentage of total 


marks secured by the candidates in the above competitive examination. 


(3) Subject to reservation policy of the State, from among the candidates whose names are included in such list 


such number of candidates as is equal to three times the number of vacancies notified, shall be called for the interview. 


(4 The maximum marks for interview shall be 12.50% of total marks prescribed for the Competitive 


Examination." 


4. Amendment of rule 8.- For rule 8 and entries relating there under of the said rules, the following shall be 


substituted, namely:- 


"8. Final Selection list of candidates.- (1) The Commission shall prepare a final selection list of candidates 
eligible for appointment on the basis of merit determined on the basis of percentage of total marks secured in the 
Competitive Examination and Interview and taking into consideration the reservation policy of the State equal to the 


number of vacancies notified. 


(2) The final selection list prepared under sub-rule (1) shall be published in the Karnataka Gazette and in such 
other mass media as the Commission may deem fit and in such manner as the State Government may direct and a copy 
thereof shall be sent to the Appointing Authority concerned, the fact of selection shall be intimated to the candidates 


selected by the Commission. 
By Order and in the name of the Governor of Karnataka. 


Dr. MANGALA G.S 
Under Secretary to Government 
Department of Personnel and 
Administrative Reforms (Service Rules-1) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೬೭ 
ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ ೨ 7-೩ | ಖೆಂಗಜೂರು, ರುರುವಾರ, ಮಾರ್ಚ್‌ ೧೪, ೨೦೧೩ (ಫಾಲ್ದುಣ ೨೩, ಶಹ ವರ್ಷ ೧೯೩೪) | ನಂ.೫೭೪ 
Part -IV-A Bangalore, Thursday, March 14, 2013 (Phalguna 23, Shaka Varsha 1934) No. 574 





HIGH COURT OF KARNATAKA 
NOTIFICATION 
NO.HCE 963/2012, Bangalore, Dated: 14™ MARCH 2013 


THE HIGH COURT OF KARNATAKA SERVICE (CONDITIONS OF SERVICE AND 
RECRUITMENT) (71 AMENDEMENT) RULES, 2013 


In exercise of powers conferred by Article 229 (1) and (2) of the Constitution of India, read with Rule 6, 7 and 11 
of the High Court of Karnataka Service (Conditions of Service and Recruitment) Rules, 1973 and all other powers enabling 
thereunto, Hon'ble the Chief Justice, High Court of Karnataka with the previous approval of His Excellency the Governor 
of Karnataka makes the following rules to amend the High Court of Karnataka Service (Conditions of Service and 
Recruitment) Rules, 1973, 

Title and Commencement: (1) These Rules may be called as the High Court Service (Conditions of Service and 
Recruitment) (11 Amendment) Rules, 2013. 


(2) They shall come into force on the date of publication in the Karnataka Gazette. 
Amendment to Schedule-I1 


Under the heading Group-‘C’ the entry at Sl. No 58 (Typists), shall be amended as below:- 





Sl. No Designation Permanent Temporary Scale of Pay 


58 Typists 262 26 11600-200-12000-250-13000-300-14200- 
350-15600-400-17200-450-19000-500-21000. 


























BY ORDER OF THE HON'BLE CHIEF JUSTICE, 


P. KRISHNA BHAT 
REGISTRAR GENERAL 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -೪-A | ಬೆಂಗಜೂರು, ದುರುವಾರ, ಮಾರ್ಚ್‌ ೧೪, ೨೦೧೩ (ಫಾಲ್ತುಣ ೨೩, ಪಹ ವರ್ಷ ೧೯೩೪) | ನಂ.೫೭8 
Part -IV-A Bangalore, Thursday, March 14, 2013 (Phalguna 23, Shaka Varsha 1934) No. 575 


MINORITY WELFARE, HAJ & WAKF SECRETARIAT 
NOTIFICATION 
No: MWD 11 WHJ 2013 (7%), Bangalore, Dated : 14-03-2013 
The Government of Karnataka, by virtue of its powers conferred under Section 26 (1) and (2) of the Haj Committee 
Act, 2002 notifies that the person noted here under is appointed as Member of the Karnataka State Haj Committee 
consequent upon resignation of Sri. Syed Ali Bin Haji Syed Abdulrauf Sab nominated from representative of voluntary 


organization. He should hold the office as the Member of the Haj Committee, as long as his predecessor to whose place he 


has been appointed, would have been entitled to hold office if such vacancy had not occurred: 





Sl. No. Name of the Member & Address Category of Nomination 





1 Sri. Thafazul Ahmed 5/0 Sharieff Sab Nominated from Representative of 
No.14, 6" Main, 3° Cross, Maruti Layout, Bangalore-560 029 | Voluntary Organization. 
Mo. No. 94480 50887 

















By Order and in the name of the Governor of Karnataka 


ABBAS SHARIEFF 
Under Secretary to Government 
Minority Welfare, Haj & 
Wakf Department 


೨೬೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -1 ಬೆ೦ದಚೂರು, ದುರುವಾರ, ಮಾರ್ಚ್‌ ೧೪, ೨೦೧೩ (ಫಾಲ್ದುಣ ೨೩, ಶಹ ವರ್ಷ ೧೯೩೪) | ನಂ.೫೭೬ 
Part -₹ Bangalore, Thursday, March 14, 2013 (Phalguna 23, Shaka Varsha 1934) No. 576 








MINORITY WELFARE, HAJ AND WAKF SECRETARIAT 
PROCEEDINGS OF THE GOVERNMENT OF KARNATAKA 
Sub: Appointment of Sri Syed Shaik Sha vali Khazi as Khazi of Karatgi village, Gangavathi Taluk, Koppal 
District. 
Read: 1. Application dated: 13-07-2010 of Managing Committee Jamiya Masjid, Karatgi. 
2. Letter No. KSBW/ADM/CR/380/2010-11, dated: 16-10-2012 of the Chief Executive Officer, 
Karnataka State Board of Wakfs, Bangalore. 
3. Letter No.Kom.Devasthana:10-11/72/1385, dated: 30-09-2010 from Tahsildar, Gangavathi Taluk, 
Koppal District. 
Preamble: 
Muslim Jamath of Managing Committee Jamiya Masjeed, Karatagi, in their representation read at (1) above has 
stated that Sri.Syed Saheb Peer Khazi was rendering the services of Khazaath of Karatgi village and its surrounding 
villages of Gangavathi Taluk, Koppal District without any objection since 25 years, but after he expired on 21-03-2009, the 


said managing committee of Karatagi has passed a resolution unanimously to appoint to Shri.Syed Shaik Vali Khazi 8/0 
Late Syed Saheb Peeran Khazi as Khazi of Karatgi village alongwith 22 viilages. 


The Chief Executive Officer, Karnataka State Board of Wakfs, Bangalore and Tahsildar, Shahpur in their letters 
read at (2) & (3) above while forwarding the report of the Wakf Officer, District Wakf Advisory Committee, Yadgir have 
recommended to appoint Sri Syed Shaik Shah Vali Khazi 5/0 Late Syed Saheb Peeran Khazi as Khazi of Karatgi village 
and its 22 surrounding villages as per the provisions of the Khazi Act, 1880. Hence, the order. 

GOVERNMENT ORDER NO. MWD 278 WES 2010, BANGALORE, DATED: 14-03-2013. 

In exercise of the powers conferred under Section 2 of the Khazi Act, 1880, Government is pleased to appoint Sri 

Syed Shaik Shah Vali Khazi 5/0 Late Syed Saheb Peeran Khazi as Khazi of Karatgi village and its 22 surrounding villages 


of Gangavathi Taluk, Koppal District as shown in Annexure, with immediate effect and until further orders. 
By Order and in the name of the Governor of Karnataka 
ABBAS SHARIEFF 


Under Secretary to Government 
Minority Welfare Department 


ANNEXURE TO GOVERNMENT ORDER NO.MWD 278 WES 2010, DATED: 28-02-2013. 


List of villages comes under Gangavathi Taluk, Koppal District. 





Sl. No. Name of villages 





Karatagi 


2. J.P.Nagar, 
Basaveshwaranagar, 
Rajivgandhinagar, 
Indiranagar, 

Nazir Colony & 
Karatagi Nagar 








Pannapura 





Jooratagi 





K.Basaapura 





Channalli 





Mylapura 





DAD AM 


Durgacamp 














ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೬೬೯ 





ಭಾಗ -V-A 
Part -IV-A 


















































9. Naganakal 

10. Bevinala 

11. Somanalacamp 
12. Gudooru 

13. Hagedaala 

14. Tondihala 

15. Challura 

16. Challurucamp 
17. Salanchimara 
18. Ravinagara 
19. Ganeshacamp 
20. Hulkihaal 

21. Maricamp 
22. JaliHaal 








ವಿಶೇಷ ರಾಜ್ಯ ಪತ್ರಿಕೆ 


ಬೆಂಗಜೂರು, ಶುಕ್ರವಾರ, ಮಾರ್ಚ್‌ ೧೫, ೨೦೧೩ (ಫಾಲ್ತುಣ ೨೪, ಪಹ ವರ್ಷ ೧೯೩೪) 
Bangalore, Friday, March 15, 2013 (Phalguna 24, Shaka Varsha 1934) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ABBAS SHARIEFF 


Under Secretary to Government 
Minority Welfare, Haj and Wakf Department 


ನಂ. ೫.೭೭ 
No. 577 


ಸಂಖ್ಯೆ: ಕಂಠ 09 ಭೂದಾಪು 2012, ಬೆ೦ಗಳೂರು, ದಿನಾಂಕ:15-03-2013 


ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964 (ಕರ್ನಾಟಕ 1964ರ ಅಧಿನಿಯಮ 12)ರ ಕಲಂ 4ರ ಉಪ 
ಕಲಂ (4)ರ ಅಡಿಯಲ್ಲಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಗಿನ ಪರಿಶಿಷ್ಟದ ಕಾಲಂ-2 ರಲ್ಲಿ ಸೂಚಿಸಿರುವ ಹೋಬಳಿಗೆ 
ಕಾಲಂ-3 ರಲ್ಲಿ ತೋರಿಸಿರುವ ಗಾಮಪ ೦ಚಾಯತಿಗಳನ್ನು ಮತ್ತು ಕಾಲಂ-4 ರಲ್ಲಿ ತೋರಿಸಿರುವ ಗಾಮಗಳನ್ನು ಸೇರ್ಪಡಿಸಿ ಹೊಸ ಕಿತ್ತೂರು ತಾಲ್ಲೂಕನ್ನು 
ಸೃಷ್ಟಿಸುವ ಸಲುವಾಗಿ ಅಧಿಸೂಚನೆ ಕಮಾಂಕ ಆರ್‌ಡಿ 09 ಭೂದಾಪು 2012, ದಿನಾಂಕ:11-01- 207 ರಲ್ಲಿ ಪಕಟಿಸಿ ಈ ಅಧಿಸೂಚನೆಯನ್ನು ಕರ್ನಾಟಕ 
ರಾಜ್ಯಪತದ ವಿಶೇಷ ಸಂಚಿಕೆಯ ಭಾಗ- IV-A ದಿನಾ೦ಕ:11-01-2013 ರಲ್ಲಿ ಪಕಟಿಸಿ ಈ ಸಂಬಂಧ ಬಾಧಿತರಾಗುವ ವ್ಯಕ್ತಿಗಳ ಆಕ್ಷೇಪಣೆ / ಸಲಹೆಗಳನ್ನು 
ಅಧಿಸೂಚನೆ ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 


ಅಧಿಸೂಚನೆಯನ್ನು ದಿನಾಂಕ:11-01-2013 ರಂದು ಸಾರ್ವಜನಿಕರಿಗೆ ದೊರಕಿಸಿಕೊಡಲಾಗಿದೆ. 


ಈ ಸಂಬಂಧ ಯಾವುದೇ ಆಕ್ಷೇಪಣೆ / ಸಲಹೆಗಳು ರಾಜ್ಯ ಸರ್ಕಾರಕ್ಕೆ ಸ್ವೀಕೃತವಾಗಿರುವುದಿಲ್ಲ. 


ಆದ್ದರಿಂದ, ಈಗ ಕರ್ನಾಟಕ ಸರ್ಕಾರವು ಕರ್ನಾಟಕ ಭೂಕಂದಾಯ ಅಧಿನಿಯಮ 1964 (ಕರ್ನಾಟಕ 1964ರ ಅಧಿನಿಯಮ 12) ಕಲಂ 4ರ 
ಉಪ ಕಲಂ(4) ರಡಿ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪರಿಶಿಷ್ಟದಲ್ಲಿ ತೋರಿಸಿರುವಂತೆ ಗಾಮಪಂಚಾಯಿತಿಗಳು ಮತ್ತು ಗಾಮಗಳನ್ನೊಳಗೊಂಡಂತೆ 
ಹೊಸ ತಾಲ್ಲೂಕು ಕಿತ್ತೂರನ್ನು ರಚಿಸಿದೆ. 


ಪರಿಶಿಷ್ಟ 





ತ್ರ 


ಸ 


೦. 


ಹೋಬಳಿ ಹೆಸರು 


ಗಾಮ ಪಂಚಾಯತಿಯ ಹೆಸರು 


ಗಾಮದ ಹೆಸರು 





1 


ಕಿತೂರ 


ದಂ 


1 ಎಂ.ಕೆ. ಹುಬ್ಬಳ್ಳಿ 


1 ಎಂ.ಕೆ ಹುಬ್ಬಳ್ಳಿ 
2) ವೀರಾಪೂರ 
3) ಅಮರಾಪೂರ 























2) ದಾಸ್ತಿಕೊಪ್ಪ 4) ದಾಸ್ತಿಕೊಪ್ಪ 

3) ದೇವರಶೀಗಿಹಳ್ಳಿ 5) ದೇವರಶೀಗಿಹಳ್ಳಿ 
6) ಮಾರ್ಗನಕೊಪ್ಪ 

4) ಕಾದೋಳ್ಳಿ 7) ಕಾದೋಳ್ಳಿ 

5) ಹುಣಶೀಕಟ್ಟಿ 8) ಹುಣಶೀಕಟ್ಟಿ 











೨೬೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ವಿಶೇಷ 


ರಾಜ 


© 








ಹೋಬಳಿ ಹೆಸರು 


(೮೬ 
ww 
೦ 


ಗಾಮ ಪಂಚಾಯತಿಯ ಹೆಸರು 


ಗಾಮದ ಹೆಸರು 











6) ತುರಮರಿ 


9) ತುರಮರಿ 





7) ಖೋದಾನಪೂರ 


10) ಖೋದಾನಪೂರ 
11) ಕುಲಮನಟ್ಟಿ 





8) ಕಲಭಾಂವಿ 


12) ಕಲಭಾಂವಿ 
13) ಕೊಟಬಾಗಿ 





9) ಅಂಬಡಗಟ್ಟಿ 


14) ಅಂಬಡಗಟ್ಟಿ 
15) ಹುಲಿಕಟ್ಟಿ ಕೆ.ಎ 
16) ಹೊನ್ನಿದಿಬ್ಬ 





10) ತಿಗಡೊಳ್ಳಿ 


17) ತಿಗಡೊಳ್ಳಿ 
18) ತೇಗೂರ 





11) ಉಗರಕೋಡ 


19) ಉಗರಕೋಡ 
20) ದೇಮಟ್ಟಿ 
21) ಬಚ್ಚನಕೇರಿ 
22) ತಿಮ್ಮಾಪೂರ 





12) ಹಿರೇನಂದಿಹಳ್ಳಿ 


23) ಹಿರೇನಂದಿಹಳ್ಳಿ 
24) ಚಿಕ್ಕನಂದಿಹಳ್ಳಿ 
25) ಜಮಳೂರ 





13) ಅವರಾದಿ 


26) ಅವರಾದಿ 

27) ಮಲ್ಲಾಪುರ ಕೆ.ಎ 
28) ಬಸ್ಸಾಪೂರ 
29) ಶೀಗಿಹಳ್ಳಿ ಕೆ.ಎ 
30) ಮೇಟ್ಕಾಲ 





14) ಬೈಲೂರ 


31) ಬೈಲೂರ 
32) ದೇಗುಲಹಳ್ಳಿ 





15) ದೇಗಾಂವ 


33) ದೇಗಾಂವ 

34) ಬಸರಕೋಡ 
35) ಹೊನ್ನಾಪೂರ 
36) ಗಿರಿಯಾಲ ಕೆ.ಎ 
37) ಚನ್ನಾಪೂರ 





16) ಕಿತ್ತೂರ 


38) ಕಿತ್ತೂರ 





17) ನಿಚ್ಚಣಕಿ 


39) ನಿಚ್ಚಣಕಿ 

40) ಡೊಂಬರಕೊಪ್ಪ 
41) ಶಿವನೂರ 

42) ಮರಿಗೇರಿ 





18) ಕುಲವಳ್ಳಿ 








43) ಕುಲವಳ್ಳಿ 
44) ಕತಿದಡ್ಡಿ 








ರಾಜ್ಯ ಸರ್ಕಾರದ ಭೂಕಂದಾಯ ಕಾಯ್ದೆ 1964 ನೇದ್ದರ (ಕರ್ನಾಟಕ ಕಾಯ್ದೆ 12ರ)ಕಲಂ 4ರ ಉಪ ಕಲಂ(4)ರ 


ಅಧಿಸೂಚನೆ ಹೊರಡಿಸಿದೆ. ಈ ಅಧಿಸೂಚನೆಯು ತಕ್ಷಣದಿಂದ ಜಾರಿಗೆ ಬರತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಂ.ಕೆ. ಭರ್ಮರಾಜಪ್ಪ 


ಸರ್ಕಾರದ ಉಪ ಕಾರ್ಯದರ್ಶಿ 


ಕಂದಾಯ ಇಲಾಖೆ 


(ಸೇವೆಗಳು-3, ಪುನರ್ವಸತಿ & ಭೂಮಾಪನ) 


ಮೇರೆಗೆ ಅಂತಿಮ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೭೧ 





REVENUE SECRETARIAT 
NOTIFICATION 
No. RD 09 BHUDAPU 2012, Bangalore, dated:15-03-2013 

WHEREAS, the draft Notification regarding the altering the limits of Kittur Hobli of Bailhongal Taluk to declare 
Kittur as a new Taluk in Belgaum District, Karnataka State was published as required by sub-section(4) of section 4 of 
Karnataka Land Revenue Act, 1964(Karnataka Act 12 of 1964) in Notification No. RD 09 Bhudapu 2012, Bangalore, dated 
11036 January 2013 in Part-IV-A of the Karnataka Gazette(Extra ordinary dated 11-01-2013) inviting objections or 
suggestions from all the persons likely to be affected thereby that the proposal will be taken into consideration on or after 
one month from the date of publication of the Notification in the Official Gazette. 

AND WHEREAS, the said Gazette was made available to the public on 11-01-2013 AND WHEREAS, no objections 
and suggestions are received. 

NOW, THEREFORE, in excise of the powers conferred by Sub-section(4) of Section 4 of Karnataka Land Revenue 
Act, 1964(Karnataka Act 12 of 1964) the Government of Karnataka hereby makes the following (alter the limits and 


constitute a new Kittur Taluk Comprising of Gram Panchayaths and villages as specified in the schedule below:- 





















































SCHEDULE 
Sl. No. Names of Hobli Names of Gram Panchayath Names of villages 
1 Kittur 1. M.K Hubbali 1. M.K Hubbali 

2. Veerapur 
3. Amarapur 

2. Dastikoppa 4. Dastikoppa 

3. Devarsigihalli 5. Devarsigihalli 
6. Marganakoppa 

4. Kadrolli 7. Kadrolli 

5. Hunsikatti 8. Hunsikatti 

6. Turmari 9. Turmari 

7. Khodanpur 10. Khodanpur 
11. Kulmanatti 

8. Kalbavi 12. Kalbavi 
13. Kotbagi 

9. Ambadagatti 14. Ambadagatti 
15. Hulikatti.K.A 
16. Honnidibbi 

10. Tigadolli 17. Tigadolli 
18. Tegur 

11. Ugurkod 19. Ugurkod 
20. Dematti 
21. Bachankeri 
22. Timmapur 

12. Hirenandhalli 23. Hirenandihalli 
24. Chikkanandihalli 
25. Jamalur 

13. Avaradi 26. Avaradi 
27. Mallapur.K.A 
28. Bassapur 
29. Sigihalli.K.A 
30. Matyal 

14. Bailur 31. Bailur 
32. Deglolli 

15. Degaon 33. Degaon 
34. Basarkod 
35. Honnapur 
36. Giriyal.K.A 
37. Chennapur 

16. Kittur 38. Kittur 




















೨೬೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 








51. ೫೦. Names of Hobli Names of Gram Panchayath Names of villages 
17. Nichanki 39. Nichanki 

40. Dombarkoppa 

41. Shivanur 

42. Marigeri 

18. Kulavalli 43. Kulavalli 

44. Katridaddi 


























This final notification issued under sub-section (4) of section 4 of the Karnataka Land Revenue Act 1964(Karnataka 
Act No.12 of 1964) with immediate effect. 


By Order and in the name of the Governor of Karnataka 


M.K. BHARMARAJAPPA 
Deputy Secretary to Government 
Revenue Department 
(Service-3, REH & SSLR) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫-೩ | ಖೆಂಗಚೂರು, ಶುಕ್ರವಾರ, ಮಾರ್ಜ್‌ ೧೫, ೨೦೧೩ (ಫಾಲ್ದುಣ ೨೪, ಶತ ವರ್ಷ ೧೯೩೪) | ನಂ.೫೭೮ 
Part -IV-A Bangalore, Friday, March 15, 2013 (Phalguna 24, Shaka Varsha 1934) No. 578 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 41 ಶಾಸನ 2012, ಬೆಂಗಳೂರು, ದಿನಾಂಕ: 15.03.2013 
ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತಜ್ಞಾನ ಸಂಸ್ಥೆ ವಿಧೇಯಕ, 201ಕ್ಕೆ 2013ರ ಮಾರ್ಚ್‌ ತಿಂಗಳ ಹನ್ನೊಂದನೇ 


ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2003ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 35 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 35 
(2013ರ ಮಾರ್ಚ್‌ ಹದಿನೈದನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಅ೦ತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ಅಧಿನಿಯಮ, 2013 
(2013ರ ಮಾರ್ಚ್‌ ಹನ್ನೊಂದನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 


ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಹಾಗೂ ತತ್ಸಂಬಂಧಿತ ವಲಯಗಳಿಗೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಅಥವಾ 
ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ಅಸಾಧಾರಣ ನೇತೃತ್ವ, ಸಂಶೋಧನೆ, ಜ್ಞಾನ ಮತ್ತು ವಿಚಾರಧಾರೆಗಳ ಅಭಿವೃದ್ಧಿಯ ಮೂಲಕ ಆರೋಗ್ಯ 
ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ರೂಢಮೂಲ ಬದಲಾವಣೆಯನ್ನು ಉತ್ತೇಜಿಸಿ, ಪರಿಕಲ್ಪಿಸಿ ಜಾರಿಗೆ ತರುವ ಉದ್ದೇಶದಿಂದ ಖಾಸಗಿ ವಲಯದಲ್ಲಿ ಏಕಾತ್ಮಕ 
ಸ್ವರೂಪದ ವಿಶ್ವವಿದ್ಯಾಲಯವೊಂದನ್ನು ಒಂದು ಸಂಸ್ಥೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 

ಕರ್ನಾಟಕ ರಾಜ್ಯದಲ್ಲಿ ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಹಾಗೂ ತತ್ಸಂಬಂಧಿತ ವಲಯಗಳಿಗೆ ಮತ್ತು ಅವುಗಳಿಗೆ 

ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ಅಸಾಧಾರಣ ನೇತೃತ್ವ ಸಂಶೋಧನೆ, ಜ್ಞಾನ ಮತ್ತು ವಿಚಾರಧಾರೆಗಳ ಅಭಿವೃದ್ಧಿಯ 
ಮೂಲಕ ಆರೋಗ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ರೂಢಮೂಲ ಬದಲಾವಣೆಯನ್ನು ಉತ್ತೇಜಿಸಿ, ಪರಿಕಲ್ಪಿಸಿ, ಜಾರಿಗೆ ತರುವ ಉದ್ದೇಶದಿಂದ ಖಾಸಗಿ 
ವಲಯದಲ್ಲಿ ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವೊಂದನ್ನು ಒಂದು ಸಂಸ್ಥೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದು 
ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ:- 

ಅಧ್ಯಾಯ 3 
ಪ್ರಾಥಮಿಕ 

1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ 

ಅಧಿನಿಯಮ, 2013 ಎಂದು ಕರೆಯತಕ್ಕದ್ದು. 


(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪಿಸತಕ್ಕದ್ದು. 


ಕಬಿ 
(3) ಇದು, ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೭೩ 





2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು.- 


(1) 
(2) 


(3) 
(4) 
(5) 
(6) 
(7) 


(8) 


(9) 


(10) 
(11) 


(12) 
(13) 


(14) 
(15) 


(16) 


(17) 
(18) 


(19) 


(20) 


(21) 


(22) 


“ಶೈಕ್ಷಣಿಕ ಪರಿಷತ್ತು (ಅಕೆಡೆಮಿಕ್‌ ಕೌನ್ಸಿಲ್‌)” ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ಸಂಸ್ಥೆಯ ಶೈಕ್ಷಣಿಕ ಪರಿಷತ್ತು; 


“ಕಾರ್ಯಸೂಚಿ ವಿಷಯಗಳು”, ಎಂದರೆ, ಒಂದು ಸಭೆಯಲ್ಲಿ ಆ ವಿಷಯಗಳನ್ನು ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು 
ತಮ್ಮ ಸಮ್ಮತಿ ಸೂಚಿಸಿ ಅಧ್ಯಕ್ಷರು ಮುಂಚಿತವಾಗಿಯೇ ಲಿಖಿತ ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಪ್ರಬಂಧಕರ ಮಂಡಳಿ 
ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ಯಾವುದೇ ಸಮಿತಿಯವರು ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು 
ನಿರ್ಣಯವನ್ನು ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು; 


“ಪ್ರಬಂಧಕರ ಮಂಡಳಿ” ಎಂದರೆ, 23ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಸಂಸ್ಥೆಯ ಪ್ರಬಂಧಕರ ಮಂಡಳಿ; 
“ವ್ಯವಸ್ಥಾಪನಾ ಮಂಡಳಿ” ಎಂದರೆ, 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಸಂಸ್ಥೆಯ ವ್ಯವಸ್ಥಾಪನಾ ಮಂಡಳಿ; 
“ಕ್ಯಾಂಪಸ್‌'' ಎಂದರೆ, ಸಂಸ್ಥೆಯು ಸ್ಥಾಪಿಸಿದ, ನಿರ್ವಹಿಸಿದ ಯಾವುದೇ ಕ್ಯಾಂಪಸ್‌; 

“ಅಧ್ಯಕ್ಷರು” ಎಂದರೆ, ಪ್ರಾಯೋಜಕ ಸಂಸ್ಥೆಯ ಮುಖ್ಯಸ್ಥರು ; 


“ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮತ್ತು ಕುಲಸಚಿವರು-(ಸಿಒಒ ಅಂಡ್‌ ಆರ್‌)” ಎಂದರೆ ಸಂಸ್ಥೆಯ ನಿರ್ದೇಶಕರು 
ನಾಮನಿರ್ದೇಶನ ಮಾಡಿ, ನೇಮಕ ಮಾಡಿದ ವ್ಯಕ್ತಿ ; 


“ಸಮಿತಿಗಳು” ಎಂದರೆ, ಸಂಸ್ಥೆಯ ವಿವಿಧ ಕಾರ್ಯಕರ್ತರು ಸಂದರ್ಭಾನುಸಾರವಾಗಿ ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ 
ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ ಮತ್ತು ಯಾವುದೇ ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 


“ಘಟಕ ಕಾಲೇಜು” ಎಂದರೆ, ಭಾರತ ಅಥವಾ ವಿದೇಶಗಳಲ್ಲಿ ವಿಶ್ವವಿದ್ಯಾಲಯವು ಹೊಂದಿರುವ ಅಥವಾ ಸ್ಥಾಪಿಸಿರುವ ಒಂದು 
ಕಾಲೇಜು ಅಥವಾ ಸಂಸ್ಥೆ; 
“ಡೀನ್‌” ಎಂದರೆ, ವಿದ್ಯಾಲಯದ ಡೀನರು; 


“ನಿರ್ದೇಶಕರು” ಎಂದರೆ, ಸಂಸ್ಥೆಯ ಸಮಗ್ರ ಕಾರ್ಯನಿರ್ವಹಣೆಗಾಗಿ ಹೊಣೆಗಾರರಾಗಿರುವ ಸಂಸ್ಥೆಯ ನಿರ್ದೇಶಕರಾಗಿ, ಅಧ್ಯಕ್ಷರು 
ಮತ್ತು ಪ್ರಬಂಧಕರ ಮಂಡಳಿಯು ನಾಮನಿರ್ದೇಶನ ಮಾಡಿ, ನೇಮಕ ಮಾಡಿದ ಸ್ವತಂತ್ರ ವ್ಯಕ್ತಿ; 


“ಹಣಕಾಸು ಸಮಿತಿ” ಎಂದರೆ, 27ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಸಂಸ್ಥೆಯ ಹಣಕಾಸು ಸಮಿತಿ; 

“ಪ್ರತಿಷ್ಠಾನ” ಎಂದರೆ, ಸ್ಥಳೀಯ ಆರೋಗ್ಯ ಪದ್ಧತಿಗಳ ಪುನ:ಚೇತನಗೊಳಿಸುವುದಕ್ಕೆ ಸ್ಥಾಪಿಸಿದ ಒಂದು ಪ್ರತಿಷ್ಠಾನವಾಗಿದ್ದು, ಇದೊಂದು 
ನೊಂದಾಯಿತವಾದ ಸಾರ್ವಜನಿಕ ನ್ಯಾಸವಾಗಿರುತ್ತದೆ; 

“ಸರ್ಕಾರ” ಎಂದರೆ, ಕರ್ನಾಟಕ ಸರ್ಕಾರ; 

“ಸಂಸ್ಥೆ” ಎಂದರೆ ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿದ ಹಾಗೂ ನಿಗಮಿತಗೊಳಿಸಿದ ಅ೦ತರ್‌ ವಿಷಯಗಳ ಆರೋಗ್ಯ ವಿಜ್ಞಾನಗಳು 
ಮತ್ತು ತಂತ್ರಜ್ಞಾನಕ್ಕೆ (ಐಐಹೆಚ್‌ಎಸ್‌ಟಿ) ಸಂಬಂಧಿಸಿದಂತೆ ಸಂಸ್ಥೆ ಎಂದು ಕರೆಯಲ್ಪಡುವ ಒಂದು ವಿಶ್ವವಿದ್ಯಾಲಯ; 

“ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು” ಎಂದರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಅಖಿಲ ಭಾರತ ತಾಂತ್ರಿಕ ವಿದ್ಯಾಪರಿಷತ್ತು. 
ಭಾರತೀಯ ವೈದ್ಯಕೀಯ ಪರಿಷತ್ತು ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ 
ಪರಿಷತ್ತು, ರಾಷ್ಟೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತು, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತು ಮುಂತಾದವುಗಳು, ಉನ್ನತ 
ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ನೋಡಿಕೊಳ್ಳುವುದಕ್ಕಾಗಿ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, 
ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ ಒಂದು ಸಂಸ್ಥೆ ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 

“ನಿಯಮಿಸಲಾದುದು”' ಎಂದರೆ, ಸರ್ಕಾರವು ನಿಯಮಗಳ ಮೂಲಕ ನಿಯಮಿಸಲಾದುದು; 

“ಸಂಶೋಧನಾ ಪರಿಷತ್ತು” ಎಂದರೆ, 26ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದಂಥ ಸಂಸ್ಥೆಯಲ್ಲಿ ಸಂಶೋಧನಾ ಮಾರ್ಗದರ್ಶನಕ್ಕೆ 
ವ್ಯವಸ್ಥಾಪನಾ ಮಂಡಳಿಯು ಸೃಜಿಸಿದ ಸಂಶೋಧನಾ ಪರಿಷತ್ತು; 

“ವಿದ್ಯಾಲಯ” ಎಂದರೆ, ಆಯುರ್ವೇದ ಅಂತರ್‌-ವಿಷಯಕ ವೈದ್ಯಕೀಯ ಮತ್ತು ಆಧುನಿಕ ತಿಳುವಳಿಕೆಯ ವ್ಯವಸ್ಥೆಗಳಿಗೆ ಸಂಬಂಧಿಸಿದ 
ವಿಶೇಷ ಕ್ಷೇತ್ರದೊಂದಿಗೆ ವ್ಯವಹರಿಸುವಂಥ ಸಂಸ್ಥೆಗಳಡಿಯಲ್ಲಿ ಕಾರ್ಯ ನಿರ್ವಹಿಸುವ ಒಂದು ಪ್ರಮುಖ ಶೈಕ್ಷಣಿಕ ಘಟಕ; 

ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ "ಪ್ರಾಯೋಜಕ ಪ್ರಾಧಿಕಾರ” ಅಥವಾ “ಪ್ರಾಯೋಜಕ ಸಂಸ್ಥೆ” ಎಂದರೆ, ಪ್ರತಿಷ್ಠಾನ; 
“ಅಧ್ಯಾಪಕರು” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಪ್ರವಾಚಕರು ಅಥವಾ ಉಪನ್ಯಾಸಕರು 
ಅಥವಾ ಸಂಸ್ಥೆಯಲ್ಲಿ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆಗೆ ಮಾರ್ಗದರ್ಶನ ನೀಡುವುದಕ್ಕೆ 
ಶೈಕ್ರಣಿಕೇತರ ಆದರೆ ಶೈಕ್ಷಣಿಕ ಪರಿಷತ್ತು ಅನುಮೋದಿಸಿರುವ ವೃತ್ತಿಪರ ಹಿನ್ನೆಲೆಯನ್ನು ಹೊಂದಿರುವ ಯಾವೊಬ್ಬ ಸಂಪನ್ಮೂಲ ವ್ಯಕ್ತಿ; 
“ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು” ಎಂದರೆ, ಜೈವಿಕ ವೈದ್ಯಕೀಯ, ಜೀವ ವಿಜ್ಞಾನಗಳು, ಸಾಮಾಜಿಕ ವಿಜ್ಞಾನಗಳು, 


ಇಂಜಿನೀಯರಿಂಗ್‌ ಮತ್ತು ನಿರ್ವಹಣಾ ಅಧ್ಯಯನಗಳೂ ಒಳಗೊಂಡಂತೆ ಇತರ ಜ್ಞಾನದ ವ್ಯವಸ್ಥೆಗಳೊಂದಿಗಿನ ಯಾವುದೇ ಭಾರತೀಯ 
ಸಾಂಪ್ರದಾಯಿಕ ಆರೋಗ್ಯ ವಿಜ್ಞಾನಗಳ ಅಂತರ್‌ ಮುಖ; 





೨೬೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 

(23) “ವಿಶ್ವವಿದ್ಯಾಲಯ ಅನುದಾನ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ, 1956 (1956ರ ಕೇಂದ್ರ 
ಅಧಿನಿಯಮ 3)ರ 4ನೇ ಪ್ರಕರಣದಡಿಯಲ್ಲಿ ಸ್ಥಾಪಿಸಿದ ಆಯೋಗ ; 

(24) “ವಿಶ್ವವಿದ್ಯಾಲಯ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿತವಾದ ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು 


ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ಸಂಸ್ಥೆ; 


ಅಧ್ಯಾಯ- ॥ 
ಸಂಸ್ಥೆ ಮತ್ತು ಪ್ರಾಯೋಜಕ ನಿಕಾಯ 


3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ.- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವೊಂದನ್ನು ಒಂದು ಸಂಸ್ಥೆಯಾಗಿ ಸ್ಥಾಪಿಸುವ ಹಕ್ಕನ್ನು ಪ್ರತಿಷ್ಠಾನವು ಹೊಂದಿರತಕ್ಕದ್ದು. 


(2) ಪ್ರತಿಷ್ಠಾನವು ರಾಜ್ಯ ಸರ್ಕಾರಕ್ಕೆ ಸಂಸ್ಥೆಯನ್ನು ಸ್ಥಾಪಿಸುವ ಪ್ರಸ್ತಾವವನ್ನು ಸಲ್ಲಿಸತಕ್ಕದ್ದು. 


(3) ಪ್ರಸ್ತಾಪವು ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


(i) 


(il) 


(ii) 


(x1) 


(xii) 


(xiii) 


(€L 


ತಿಷ್ಠಾನದ ಏವರಗಳೊಂದಿಗೆ ಸಂಸ್ಥೆಯ ಧ್ಯೇಯೋದ್ದೇಶಗಳು; 


2 


೦ಸ್ಥೆಯ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 


ರಂಭದ ದಿನಾಂಕದಿಂದ ನಿಕಟ ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ಸಂಸ್ಥೆಯು ಕೈಗೊಳ್ಳಬೇಕೆಂದಿರುವ ಅಧ್ಯಯನ ಮತ್ತು 
೦ಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 


2 (ಶ್ರ 


ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು (ಫ್ಯಾಕಲ್ಪಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 


ಛೆ 


ಟ್ಪಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್‌ ಅಭಿವೃದ್ಧಿ; 


£ 


(ಶಿ 


ರಂಭದ ದಿನಾಂಕದ ನಿಕಟ ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 
ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ; 


ಸಂಪನ್ಮೂಲ ಸಂಗ್ರಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 
ಸಂದಾಯ ಮಾಡುವ ರೀತಿ; 


ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ಸಂಸ್ಥೆಯ 
ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು; 


ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು, ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ, ಉಚಿತ 
ಶಿಕ್ಷಣ (ಫ್ರಿಶಿಪ್‌) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 
ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 


ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ಪ್ರತಿಷ್ಠಾನವು ದೊರಕಿಸಿಕೊಡಲಿದೆ ಹಾಗೂ 
ಅದರ ಹಣಕಾಸಿನ ಸಂಪನ್ಮೂಲಗಳು; 


ಸಂಸ್ಥೆಯಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ: 


ಸಂಸ್ಥೆಯು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 
ಷರತ್ತುಗಳ ನೆರವೇರಿಕೆಯ ಹಂತ. 


(4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 


ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸನು 


ದಂ 


ನ್ನು ಮಾಡತಕ್ಕದ್ದು. 


4. ಸಂಸ್ಥೆಯ ಸ್ಥಾಪನೆ.- (1) ರಾಜ್ಯ ಸರ್ಕಾರವು. ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ ಮತ್ತು 
ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ, 3ನೇ ಪ್ರಕರಣದ (3)ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಪ್ರತಿಷ್ಠಾನವು 
ಒದಗಿಸಿದ ವಿವರಗಳ ಆಧಾರದ ಮೇಲೆ, ಅದು ಸಾಕಷ್ಟು ಮೂಲ ಸೌಕರ್ಯಗಳನ್ನು ಹೊಂದಿದ್ದು, ಒಂದು ಸಂಸ್ಥೆಯನ್ನು ನಡೆಸಲು ಪ್ರತಿಷ್ಠಾನವು 


ಥಿ 


ಸಮರ್ಥವಾಗಿದೆಯೆಂದು ಅದು ಮನಗಂಡರೆ, ಅದು 47ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು 
ಪ್ರತಿಷ್ಠಾನಕ್ಕೆ ನಿರ್ದೇಶನ ನೀಡಬಹುದು. 


(2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ, ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, “ಅ೦ತರ್‌- 
ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ಎಂಬ ಹೆಸರಿನ ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವೊ೦ದನ್ನು ಒಂದು ಸಂಸ್ಥೆಯಾಗಿ 
ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ ಮಂಜೂರಾತಿಯನ್ನು ನೀಡಬಹುದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೭೫ 





(3) ಸಂಸ್ಥೆಯ ಕೇ೦ದ್ರಕಾರ್ಯಸ್ಥಾನವು ರಾಜ್ಯದಲ್ಲಿ, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದ ಅಂಥ ಸ್ಥಳದಲ್ಲಿ ಇರತಕ್ಕದ್ದು. ಸಂಸ್ಥೆಯು 
ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ ಕೇಂದ್ರಗಳನ್ನು ಅಧ್ಯಯನ ಕೇಂದ್ರಗಳನ್ನು ರಾಜ್ಯದೊಳಗೆ ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಮತ್ತು 
ರಾಷ್ಟೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 


(4) ಮೊದಲ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಮೊದಲ ನಿರ್ದೇಶಕರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, 
ವ್ಯವಸ್ಥಾಪನಾ ಮಂಡಳಿಯ ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ 
ಸದಸ್ಯರುಗಳಾಗಬಹುದಾದಂಥ ಎಲ್ಲಾ ವ್ಯಕ್ತಿಗಳು, ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ 
ನಿಕಾಯವನ್ನು ರಚಿಸತಕ್ಕದ್ದು ಮತ್ತು ಅದು ಸಂಸ್ಥೆಯ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 


(5) (2)ನೇ ಉಪಪ್ರಕರಣದ ಅಡಿಯಲ್ಲಿ ಸಂಸ್ಥೆಯ ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ಸಂಸ್ಥೆಯ ಉದ್ದೇಶಕ್ಕಾಗಿ, ಪ್ರತಿಷ್ಠಾನವು ಆರ್ಜಿಸಿದ, 
ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಚರ ಮತ್ತು ಸ್ಥಿರ ಸ್ವತ್ತು ಸಂಸ್ಥೆಯಲ್ಲಿ ನಿಹಿತವಾಗಿರತಕ್ಕದ್ದು. 


(6) ಸಂಸ್ಥೆಯು ಹೂಡಿದ ಅಥವಾ ಅದರ ವಿರುದ್ಧ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ ಪತ್ರಗಳಿಗೆ 
ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು ಕುಲಸಚಿವರಿಗೆ 
ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 


(7) ಸಂಸ್ಥೆಯಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ವತ್ತುಗಳನ್ನು ಸಂಸ್ಥೆಯ ಉದ್ದೇಶಗಳಿಗೆ ಅನುಷಂಗಿಕವಾಗಿರುವುದನ್ನು ಹೊರತುಪಡಿಸಿ 
ಯಾವುದೇ ಇತರ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 


5. ಘಟಕ ಕಾಲೇಜು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ.- ರಾಜ್ಯ ಸರ್ಕಾರದ 
ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಮತ್ತು ಇತರ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ 
ಒಳಪಟ್ಟು, ಸಂಸ್ಥೆಯು, ರಾಜ್ಯದಲ್ಲಿ ತನಗೆ ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಪ್ರಾದೇಶಿಕ ಕೇಂದಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 


6. ನಿಗಮನಗೊಳಿಸುವುದರ ಪರಿಣಾಮ.- ಗೊತ್ತುಪಡಿಸಿದ ದಿನಾಂಕದಂದು ಮತ್ತು ದಿನಾಂಕದಿಂದ,- 

(ಎ) ಯಾವುದೇ ಕರಾರು ಅಥವಾ ಇತರೆ ಲಿಖಿತದಲ್ಲಿ ಅಂತರ-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆಯ ಯಾವುದೇ 
ಉಲ್ಲೇಖವನ್ನು ಸಂಸ್ಥೆಯ ಉಲ್ಲೇಖದಂತೆ ಭಾವಿಸತಕ್ಕದ್ದು. 

(ಬಿ) ಪ್ರತಿಷ್ಠಾನದ ಎಲ್ಲಾ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು ಸಂಸ್ಥೆಗೆ ವರ್ಗಾವಣೆಯಾಗತಕ್ಕದ್ದು ಮತ್ತು ಸಂಸ್ಥೆಯ ಹಕ್ಕುಗಳು ಮತ್ತು 
ಹೊಣೆಗಾರಿಕೆಗಳಾಗಿರತಕ್ಕದ್ದು; ಮತ್ತು 


ನಿಕಟಪೂರ್ವದಲ್ಲಿ ಹೊಂದಿದ್ದ ಪದಾವಧಿಯನ್ನು, ಪರಿಶ್ರಮಧನವನ್ನು ಮತ್ತು ನಿಬಂಧನೆ ಮತ್ತು ಷರತ್ತುಗಳನ್ನು ಹಾಗೂ ಪಿಂಚಣಿ, ರಜೆ, ಉಪದಾನ, ಭವಿಷ್ಯ 
ನಿಧಿ ಮತ್ತು ತಾನು ಹೊಂದಿರುವಂಥವೇ ಇತರ ವಿಷಯಗಳೊಂದಿಗೆ ಸಂಸ್ಥೆಯಲ್ಲಿನ ಪದವನ್ನು ಮತ್ತು ಸೇವೆಯನ್ನು ಹೊಂದಿರತಕ್ಕದ್ದು ಮತ್ತು ಆತನ 
ನಿಯೋಜನೆಯು ವಜಾ ಆಗದ ಹೊರತು ಮತ್ತು ವಜಾ ಆಗುವವರೆಗೆ ಅಥವಾ ಅಂಥ ಅವಧಿ, ಪರಿಶ್ರಮ ಧನ, ನಿಬಂಧನೆ ಮತ್ತು ಷರತ್ತುಗಳನ್ನು ಸಂಸ್ಥೆಯು 
ಯುಕ್ತನಾಗಿ ಮಾರ್ಪಾಡುಗೊಳಿಸುವವರೆಗೆ ಹಾಗೆಯೇ ಮುಂದುವರೆಸತಕ್ಕದ್ದು; 


(ಸ) ಈ ಅಧಿನಿಯಮವನ್ನು ಮಾಡಲಾಗದಿದ್ದಲ್ಲಿ, ಪ್ರತಿಷ್ಠಾನವು ನಿಯೋಜಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಗೊತ್ತುಪಡಿಸಲಾದ ದಿನದ 


ಪರಂತು, ಅಂಥ ಉದ್ಯೋಗಿಗೆ, ಹಾಗೆ ಮಾಡಿದ ಮಾರ್ಪಾಡು ಒಪ್ಪಿಗೆಯಾಗದಿದ್ದಲ್ಲಿ, ಆತನ ಉದ್ಯೋಗವನ್ನು, ಸಂಸ್ಥೆಯು ಉದ್ಯೋಗಿಯೊಂದಿಗಿನ 
ಕರಾರಿನ ನಿಬಂಧನೆಗಳಿಗನುಸಾರವಾಗಿ ಕೊನೆಗೊಳಿಸಬಹುದು ಅಥವಾ ಈ ಸಂಬಂಧದಲ್ಲಿ ಅದರಲ್ಲಿ ಯಾವುದೇ ಉಪಬಂಧವನ್ನು ಮಾಡದಿದ್ದಲ್ಲಿ, ಖಾಯಂ 
ಉದ್ಯೋಗಿಯ ಸಂದರ್ಭದಲ್ಲಿ ಮೂರು ತಿಂಗಳ ಪರಿಶ್ರಮ ಧನಕ್ಕೆ ಮತ್ತು ಇತರೆ ಉದ್ಯೋಗಿಯ ಸಂದರ್ಭದಲ್ಲಿ ಒಂದು ತಿ೦ಗಳ ಪರಿಶ್ರಮ ಧನಕ್ಕೆ ಸಮನಾದ 
ಪರಿಶ್ರಮ ಧನವನ್ನು ಸಂಸ್ಥೆಯು ಆತನಿಗೆ ಸಂದಾಯ ಮಾಡಿ ಉದ್ಯೋಗವನ್ನು ಕೊನೆಗೊಳಿಸಬಹುದು. 


7. ಸಂಸ್ಥೆಯ ಧ್ಯೇಯೋದ್ದೇಶಗಳು.- ಸಂಸ್ಥೆಯು, ತನ್ನ ಭವಿಷ್ಯದ್‌ದೃಷ್ಟಿ ಮತ್ತು ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಈ ಮುಂದಿನಂತೆ ವಿವಿಧ 


ಬಗೆಯ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು:- 
(i) ಪ್ರಜ್ಞಾವಂತ ಸಮಾಜದ ಸೃಜನೆಗಾಗಿ ಸಾಮಾಜಿಕವಾದ ಸುಸಂಬದ್ಧ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಶೋಧನೆ ಮತ್ತು 
ಬೋಧನೆಗಾಗಿ ಸುಭದ್ರ ನೆಲೆಗಟ್ಟನ್ನು ರೂಪಿಸುವುದು; 


(1) ವೈದ್ಯಕೀಯ ಪದವಿ, ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಪದವಿ, ಡಾಕ್ಟೊರೇಟ್‌ ಪದವಿಯ (6001018) ಮತ್ತು ಪೋಸ್ಟ್‌ 
ಡಾಕ್ಟೊರಲ್‌ ಫೆಲೊಗಳಾಗಿರುವ ವಿಷಯಿಕ ಆರೋಗ್ಯ ವಿಜ್ಞಾನಗಳ ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ಸಂಶೋಧನೆ ಮತ್ತು 
ಬೋಧನೆಯನ್ನು ಬೆಂಬಲಿಸುವುದು, ಉತ್ತೇಜಿಸುವುದು ಮತ್ತು ಕೈಗೆತ್ತಿಕೊಳ್ಳುವುದು; 

(iii) ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನಗಳಲ್ಲಿ ಸಂಶೋಧನೆ ಮತ್ತು ಬೋಧನೆಗಳಿಗೆ ಸಮಗ್ರತಾ ಚೌಕಟ್ಟನ್ನು 
ಹೊಂದಿರುವುದು; 

(iv) ಸಾರ್ವಜನಿಕ ಆಡಳಿತಗಳ ವಿವಿಧ ಆಯಾಮಗಳನ್ನು ವಿಶ್ಲೇಷಿಸಲು ಮತ್ತು ನಿರ್ಧರಿಸಲು ಸಂಪನ್ಮೂಲ ಕೇಂದ್ರ ಮತ್ತು ಸಂಶೋಧನಾ 


ತಂಡದ ಅಭಿವೃದ್ಧಿಗೆ ಸಾಂಪ್ರದಾಯಿಕ ಭಾರತೀಯ ಆರೋಗ್ಯ ವಿಜ್ಞಾನಗಳು, ಜೈವಿಕ ವೈದ್ಯಕೀಯ ವಿಜ್ಞಾನಗಳು ಮತ್ತು ಇತರ ಮೂಲ 
ಪ್ರಾಕೃತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಮೇಲೆ ಹೆಚ್ಚಿನ ಗಮನ ನೀಡುವುದು; 


೨೬೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(/) ವಾಣಿಜ್ಯೋದ್ಯಮ ಮತ್ತು ವಾಣಿಜ್ಯೋದ್ಯಮಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಂಶೋಧನೆ ನಡೆಸಲು ಸುಭದ್ರ ನೆಲೆಗಟ್ಟನ್ನು ರೂಪಿಸುವುದು 
ಮತ್ತು ಈಗಷ್ಟೆ ರೂಪುತಳೆಯುತ್ತಿರುವ ಕಂಪನಿಗಳಿಗೆ ಕಾರ್ಯತಂತ್ರದ ಸಲಹೆಗಳನ್ನು ಒದಗಿಸುವುದೂ ಒಳಗೊಂಡಂತೆ ಪ್ರಕರಣದ 
ಅಧ್ಯಯನಗಳನ್ನು ಅಭಿವೃದ್ಧಿಪಡಿಸುವುದು. 


(vi) ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನಗಳ ಅಧ್ಯಯನಕ್ಕೆ ಸಮರ್ಪಿತವಾದಂಥ ಸಂಶೋಧನಾ ಕೇಂದವನ್ನು 
ಸೃಜಿಸುವುದು. 

(vii) ಉತ್ತಮ ಗುಣಮಟ್ಟದ ಇತರ ಯಾವುವೇ ವಿಶ್ವವಿದ್ಯಾಲಯಗಳೊಂದಿಗೆ ಸಹಭಾಗಿಗಳಾಗಿ ಸಂಸ್ಥೆಯ ಬೋಧಕ ವೃಂದ (ಫ್ಯಾಕಲ್ಟಿ) 
ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು ತರಬೇತಿಗಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು; 

(viii) ಯಾವುದೇ ಸಂಸ್ಥೆಯೊಂದಿಗೆ ಸಹಯೋಗ ಹೊಂದಿ ಸಂಶೋಧನೆಯನ್ನು ಮತ್ತು ಹೊಸತನವನ್ನು ಬೆಳಕಿಗೆ ತರುವುದು; 

(ix) ಉನ್ನತ ಕಲಿಕೆಗೆ ಪ್ರವೇಶಾವಕಾಶಗಳನ್ನು ಮತ್ತು ನ್ಯಾಯಸಮ್ಮರತೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ, ಕಲಿಕೆಯ ವಿಧಾನಗಳು ಮತ್ತು 


ಸ್ಥಳಗಳು, ವ್ಯಾಸಂಗ ಕ್ರಮಗಳ ಸಂಯೋಜನೆ, ದಾಖಲಾತಿಗಾಗಿ ಅರ್ಹತೆ, ಪ್ರವೇಶದ ವಯಸ್ಸು, ಪರೀಕ್ಷೆಯನ್ನು ನಡೆಸುವುದು ಮತ್ತು 
ಕಾರ್ಯಕ್ರಮಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ನಮ್ಯವಾದ (ಫ್ಲೆಕ್ಸಿಬಲ್‌) ಮತ್ತು ಮುಕ್ತವಾದ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣದ 
ಅನ್ವೇಷಣಾ ಪದ್ಧತಿಯನ್ನು ಅಳವಡಿಸುವುದು ಹಾಗೂ ಜ್ಞಾನದ ಹೊಸ ಕ್ಷೇತ್ರಗಳಲ್ಲಿ ಉತ್ಕಷ್ಟತೆಗೆ ಪ್ರೋತ್ಸಾಹಿಸುವುದು, ಶೈಕ್ಷಣಿಕ ಮತ್ತು 
ಸಮನ್ವಯ ಕಲಿಕೆ, ಇವೆರೆಡಕ್ಕೂ ಸಮನಾದ ಪ್ರಾಮುಖ್ಯತೆಯನ್ನು ನೀಡುವುದು; 

(x) ತನ್ನ ಕಾರ್ಯನೀತಿಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ರಾಷ್ಟೀಯ ಸಮಗ್ರತೆ ಮತ್ತು ಮಾನವ ವ್ಯಕ್ತಿತ್ವದ ಸಮಗ್ರ ವಿಕಾಸಕ್ಕೆ 
ಪ್ರೋತ್ಸಾಹಿಸುವುದು. 

8. ಸಂಸ್ಥೆಯ ಅಧಿಕಾರಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಸಂಸ್ಥೆಯು, ಈ ಮುಂದಿನ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು 

ಮತ್ತು ಈ ಮುಂದಿನ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು, ಎಂದರೆ :- 


(ಎ) ಸಂಸ್ಥೆಯು ತಾನು ಸೂಕ್ತವೆಂದು ಭಾವಿಸಬಹುದಾದಂಥ ಸಾರ್ವಜನಿಕ ಆರೋಗ್ಯ, ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಶಸ್ತ್ರಚಿಕಿತ್ಸೆ. ಜೈವಿಕ 
ವೈದ್ಯಕೀಯ ಇಂಜಿನಿಯರಿಂಗ್‌, ಜೈವಿಕ ಅಂಕಿ ಅಂಶಗಳು, ಸಮಾಜ ವಿಜ್ಞಾನ ಮತ್ತು ವೈದ್ಯಶಾಸ್ತ್ರದ ಇತಿಹಾಸ, ಜೈವಿಕ ಮಾಹಿತಿಗಳು, ವ್ಯವಸ್ಥಾಪನ 
ಅಧ್ಯಯನಗಳು ಮತ್ತು ಕಲೆ ಹಾಗೂ ಸಂಸ್ಕೃತಿಯನ್ನು ಒಳಗೊಂಡಂತೆ ಅಂತರ್‌-ವಿಷಯ ವೈದ್ಯಕೀಯ ಮತ್ತು ಆರೋಗ್ಯ ವಿಜ್ಞಾನಗಳ ಮೂಲಕ ಅಂಥ 
ಆಯಾಮಗಳಲ್ಲಿ ಸಂಶೋಧನೆ ಮಾಡಲು ಭವಿಷ್ಯೋದ್ದೇಶದ ಕಾರ್ಯಕ್ರಮಗಳನ್ನು ರೂಪಿಸಲು, ಮತ್ತು ಶಿಕ್ಷಣ ನೀಡಲು ಮತ್ತು ಸಂಸ್ಥೆಯ ಅಭಿವೃದ್ಧಿಗಾಗಿ 
ಶೈಕ್ಷಣಿಕ ಪರಿಷತ್ತು ಸೂಕ್ತವೆಂದು ಭಾವಿಸಬಹುದಾದ ಅಂಥ ಶಾಖೆಗಳಲ್ಲಿ ಕಲಿಕೆಯ ಮುಂದುವರಿಕೆ ಮತ್ತು ಜ್ಞಾನದ ಪ್ರಸಾರಕ್ಕಾಗಿ ಅವಕಾಶವನ್ನು ಕಲ್ಪಿಸುವುದು; 


(ಬಿ) ಆರೋಗ್ಯ ವಿಜ್ಞಾನಗಳು ಮತ್ತು ಉನ್ನತ ಗುಣಮಟ್ಟದ ತಂತ್ರಜ್ಞಾನದಲ್ಲಿ ಶಿಕ್ಷಣದ ಹೊಸ ಮಾದರಿಗಳ ಪ್ರಾತ್ಯಕ್ಷಿಕೆಗೊಳಿಸುವ ಹಾಗೆ ಪದವಿ 
ಹಾಗೂ ಸ್ನಾತಕೋತ್ತರ ಆರೋಗ್ಯ ವಿಜ್ಞಾನಗಳ ಶಿಕ್ಷಣ, ಇದರ ಎಲ್ಲಾ ಶಾಖೆಗಳು ಮತ್ತು ತತ್ಸಂಬಂಧ ಭೌತ ಮತ್ತು ಜೀವ ವಿಜ್ಞಾನಗಳಲ್ಲಿನ ಭೋಧನೆಯ 
ನವೀನಾತ್ಮಕ ವಿಧಾನಗಳನ್ನು ಅಭಿವೃದ್ಧಿಪಡಿಸುವುದು; 


(ಸಿ) ಪರೀಕ್ಷೆಗಳನ್ನು ನಡೆಸುವುದು ಮತ್ತು ಪದವಿಗಳು, ಡಿಪ್ಲೊಮೋಗಳು, ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳು ಮತ್ತು 
ಬಿರುದುಗಳನ್ನು ನೀಡುವುದು; 


(ಡಿ) ಗೌರವ ಪದವಿಗಳನ್ನು ಅಥವಾ ಇತರ ಪ್ರಶಸ್ತಿಗಳನ್ನು ಪ್ರದಾನ ಮಾಡುವುದು; 


(ಇ) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಂಥ ಶುಲ್ಕಗಳು ಮತ್ತು ಇತರ ಚಾರ್ಜುಗಳನ್ನು 
ನಿಗದಿಪಡಿಸುವುದು, ಕೋರುವುದು ಮತ್ತು ಸ್ವೀಕರಿಸುವುದು; 


(ಎಫ್‌) ವಿದ್ಯಾರ್ಥಿಗಳ ವಾಸಕ್ಕೆ ಹಾಲ್‌ಗಳು ಮತ್ತು ವಸತಿ ನಿಲಯಗಳನ್ನು ಸ್ಥಾಪಿಸುವುದು, ನಿರ್ವಹಿಸುವುದು ಮತ್ತು ವ್ಯವಸ್ಥೆಗೊಳಿಸುವುದು; 


(ಜಿ) ಸಂಸ್ಥೆಯ ವಿದ್ಯಾರ್ಥಿಗಳ ನಿವಾಸದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಮಾಡುವುದು ಹಾಗೂ ಶಿಸ್ತನ್ನು ನಿಯಂತ್ರಿಸುವುದು ಮತ್ತು ಅವರ 
ಆರೋಗ್ಯ, ಯೋಗಕ್ಷೇಮ ಮತ್ತು ಸಾಂಸ್ಕೃತಿಕ ಮತ್ತು ಕಾರ್ಪೋರೇಟ್‌ ಜೀವನದ ಏಳಿಗೆಗಾಗಿ ಏರ್ಪಾಡುಗಳನ್ನು ಮಾಡುವುದು; 


(ಹೆಚ್‌) ಶೈಕ್ಷಣಿಕ ಮತ್ತು ಇತರ ಹುದ್ದೆಗಳನ್ನು ಪ್ರಾರಂಭಿಸುವುದು ಮತ್ತು ಅದಕ್ಕೆ ನೇಮಕಾತಿಗಳನ್ನು ಮಾಡುವುದು; 


(ಐ) ಪರಿನಿಯಮಗಳು ಮತ್ತು ವಿನಿಯಮಗಳನ್ನು ರೂಪಿಸುವುದು ಮತ್ತು ಅವುಗಳನ್ನು ವ್ಯತ್ಕಾಸಗೊಳಿಸುವುದು, ಮಾರ್ಪಾಡುಗೊಳಿಸುವುದು 
ಅಥವಾ ಹಿಂದಕ್ಕೆ ಪಡೆಯುವುದು; 


(ಜೆ) ಸಂಸ್ಥೆಯ ಉದ್ದೇಶಗಳನ್ನು ಮುಂದುವರೆಸುವುದಕ್ಕೆ ಸಂಬಂಧಿಸಿದಂತೆ ಸಂಸ್ಥೆಯು ಅವಶ್ಯಕವೆಂದು ಭಾವಿಸಬಹುದಾದ ಅಂಥ ರೀತಿಯಲ್ಲಿ 


ಸಂಸ್ಥೆಗೆ ಸೇರಿದ ಅಥವಾ ಸಂಸ್ಥೆಯಲ್ಲಿ ನಿಹತವಾದ ಯಾವುದೇ ಸ್ಪತಿನೊಂದಿಗೆ ವ್ಯವಹರಿಸುವುದು; 


(ಕೆ) ದಾನಗಳು, ಅನುದಾನಗಳು, ವಂತಿಕೆಗಳು ಅಥವಾ ಉಪಕಾರಗಳನ್ನು ಸ್ವೀಕರಿಸುವುದು ಮತ್ತು ಉಯಿಲುದಾರರು, ವಂತಿಕೆದಾರರು ಅಥವಾ 
ವರ್ಗಾವಣೆದಾರರುಗಳಿಂದ ಅಥವಾ ಸಂದರ್ಭಾನುಸಾರ ಸಾಲದ ಮೇಲೆ ತೆಗೆದುಕೊಂಡ ಚರಾಸ್ತಿ ಅಥವಾ ಸ್ಥಿರಾಸ್ತಿಯ ಉಯಿಲು ಮತ್ತು ವರ್ಗಾವಣೆಗಳನ್ನು 
ಸ್ವೀಕರಿಸುವುದು; 

(ಎಲ್‌) ಸಂಸ್ಥೆಗಳ ಸಾಮಾನ್ಯ ಉದ್ದೇಶಗಳಿಗೆ ಅನುಕೂಲವಾಗಬಹುದಾದಂಥ ರೀತಿಯಲ್ಲಿ ಶಿಕ್ಷಕರು ಮತ್ತು ವಿದ್ವಾಂಸರುಗಳನ್ನು ವಿನಿಮಯ 
ಮಾಡಿಕೊಳ್ಳುವ ಮೂಲಕ ಅಂಥ ಸಂಸ್ಥೆಗಳಿಗೆ ಸಂಪೂರ್ಣವಾಗಿ ಅಥವಾ ಭಾಗಶ:ವಾಗಿ ಅಂಥವೇ ಉದ್ದೇಶಗಳನ್ನು ಹೊಂದಿರುವ ಪ್ರಪಂಚದ ಯಾವುದೇ 
ಭಾಗದಲ್ಲಿನ ಶೈಕ್ಷಣಿಕ ಅಥವಾ ಇತರ ಸಂಸ್ಥೆಗಳೊಂದಿಗೆ ಸಹಕರಿಸುವುದು ಅಥವಾ ಸಹಯೋಗವನ್ನು ಹೊಂದಿರುವುದು; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೭೬ 





(ಎಂ) ಸಂಶೋಧನಾ ವೇತನಗಳು, ವಿದ್ಯಾರ್ಥಿ ವೇತನಗಳು, ಪ್ರಶಸ್ತಿಗಳು, ಬಹುಮಾನಗಳು ಮತ್ತು ಪಾರಿತೋಷಕಗಳನ್ನು ಪ್ರಾರಂಭಿಸುವುದು 
ಮತ್ತು ನೀಡುವುದು; 


(ಎನ್‌) ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳ ವಿವಿಧ ಆಯಾಮಗಳಿಗೆ ಸಂಬಂಧಿಸಿದಂತೆ ಮಾನಕಗಳು, ವ್ಯವಸ್ಥೆಗಳು ಮತ್ತು 
ಮಾನದಂಡಗಳನ್ನು ಸ್ಥಾಪಿಸುವುದು; 


(ಒ) ಸಂಸ್ಥೆಗೆ ಸಂಬಂಧಿಸಿದ ಅಧ್ಯಯನ ಕ್ಷೇತ್ರಗಳು ಅಥವಾ ಶಿಕ್ಷಣ ವಿಷಯಗಳಲ್ಲಿ ಸಮಾಲೋಚನೆ ನಡೆಸುವುದು; 


(ಪಿ) ಸಂಸ್ಥೆಯ ಎಲ್ಲಾ ಅಥವಾ ಯಾವುವೇ ಉದ್ದೇಶಗಳನ್ನು ಸಾಧಿಸಲು ಅವಶ್ಯಕ, ಆನುಷಂಗಿಕ ಅಥವಾ ನೆರವಾಗಬಹುದಾದ ಅಂಥ ಎಲ್ಲ 
ಕಾರ್ಯಗಳನ್ನೂ ಮಾಡುವುದು; 


9. ಸಂಸ್ಥೆಯು ಎಲ್ಲಾ ವರ್ಗಗಳು, ಜಾತಿಗಳು, ಮತ ಮತ್ತು ಲಿಂಗಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು- ಸಂಸ್ಥೆಯ ಪ್ರವೇಶಗಳು ವರ್ಗ, 
ಜಾತಿ, ಮತ, ಲಿಂಗ ಅಥವಾ ರಾಷ್ಟ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. ಎಲ್ಲಾ ಪ್ರವೇಶಗಳನ್ನು ಅರ್ಹತಾ ಪರೀಕ್ಷೆಗಳಲ್ಲಿನ ಅರ್ಹತೆಯ 
ಆಧಾರದ ಮೇಲೆ ಮಾಡತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತೆ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು: 


ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ, ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸರದಿ ಸುತ್ತಿನಲ್ಲಿ 
ಮೀಸಲಿಡತಕ್ಕದ್ದು. 

10. ಸಂಸ್ಥೆಯಲ್ಲಿ ಬೋಧನೆ.- ಸಂಸ್ಥೆಯು ಸಂಬಂಧಪಟ್ಟ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು. 
ಸಂಸ್ಥೆಯಲ್ಲಿನ ಭೋಧನೆಯನ್ನು, ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟ ಮತ್ತು ಪಠ್ಯಕ್ರಮಗಳಿಗನುಸಾರವಾಗಿ ಹಾಗೂ ಭೋಧನೆ ಮತ್ತು 
ಮೌಲ್ಯಮಾಪನ ವಿಧಾನಗಳು ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಮಾದರಿಗಳಿಗನುಸಾರವಾಗಿ ಸಂಸ್ಥೆಯ ಮೂಲಕ ಅಥವಾ ಅದರ ಹೆಸರಿನಲ್ಲಿ 
ನಡೆಸತಕ್ಕದ್ದು. 

11. ಅನುದಾನಗಳು ಮತ್ತು ಹಣಕಾಸು ನೆರವು.- ಸಂಸ್ಥೆಯು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ನಿಕಾಯ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣೆ, ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 


ಪರಂತು, ರಾಜ್ಯವು,- 


(ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 


(ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 
(ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳ ಪ್ರಯೋಜನಕ್ಕಾಗಿ, 
-ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 
ಮತ್ತು ಪರಂತು, ಸಂಸ್ಥೆಯು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ವೀಕರಿಸಬಹುದು. 
12. ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಅಧಿಕಾರ.- ಸಂಸ್ಥೆಯು, ಈ ಮುಂದಿನವುಗಳಿಗಾಗಿ ವಿದ್ಯಾಲಯಗಳನ್ನು ಸ್ಥಾಪಿಸಬಹುದು:- 
(i) ಅಂತರ್‌-ವಿಷಯ ಆರೋಗ್ಯ ವಿಜ್ಞಾನಗಳು 
(ii) ಅಂತರ್‌-ವಿಷಯ ಅಧ್ಯಯನಗಳು 
(iii) ಶೈಕ್ಷಣಿಕ ಅನ್ವೇಷಣೆ ಮತ್ತು ಕಾರ್ಯತಂತ್ರದ ಪ್ರಭಾವ 


(iv) ನೈಸರ್ಗಿಕ ವೈದ್ಯಕೀಯ ಸಂಪನ್ಮೂಲಗಳ ಸಂರಕ್ಷಣೆ 

(v) ಜೈವಿಕ-ವೈದ್ಯಕೀಯ ಇಂಜಿನಿಯರಿಂಗ್‌ 

(vi) ಸಮಾಜ ವಿಜ್ಞಾನಗಳು, ಮಾನವೀಯತೆಯ ಮತ್ತು ವ್ಯವಸ್ಥಾಪನಾ ಅಧ್ಯಯನಗಳು 

(vii) ಶೈಕ್ಷಣಿಕ ಪರಿಷತ್ತು ಮತ್ತು ವ್ಯವಸ್ಥಾಪನಾ ಮಂಡಳಿಯ ಶಿಫಾರಸ್ಸುಗಳ ಮೇಲೆ ಮತ್ತು ರಾಜ್ಯ ಸರ್ಕಾರ ಮತ್ತು ಸಂಬಂಧಪಟ್ಟ 
ರಾಷ್ಟೀಯ ಅಧಿಮಾನ್ಯತ ಸಂಸ್ಥೆಗಳ ಅನುಮೋದನೆಯೊಂದಿಗೆ ಯಾವುದೇ ಇತರ ಜ್ಞಾನದ ಕ್ಷೇತ್ರಗಳು. 

(viii) ವಿದ್ಯಾಲಯಗಳಿಗೆ ಡೀನರು ಮುಖ್ಯಸ್ಥರಾಗಿರತಕ್ಕದ್ದು. 

(ix) ಸಂಸ್ಥೆಯು ವಿದ್ಯಾಲಯಗಳ ಅಡಿಯಲ್ಲಿ ನಿರ್ದಿಷ್ಟ ದೃಷ್ಠಿಕೋನಗಳೊಂದಿಗೆ (8060180 £0೭) ಕೇಂದ್ರಗಳನ್ನು ಸಹ ಸ್ಥಾಪಿಸಬಹುದು. 


13. ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ಸಂಸ್ಥೆಗೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 


ಹೊಂದಿರತಕ್ಕದ್ದು, ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ:- 


೨೬೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(1) 
(iif) 


(iv) 


(vi) 


(€ 


ಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು; 


2 


೦ಸ್ಥೆಯ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು; 


ವಸ್ಥಾಪನಾ ಮಂಡಳಿಯ ಸದಸ್ಯರಾಗಿ ನಾಲ್ವರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು, ಇವರಲ್ಲಿ ಪ್ರತಿಯೊಬ್ಬರೂ ತಜ್ಞ ವೃತ್ತಿಪರರೂ 


ಥವಾ ಸಂಶೋಧಕರಾಗಿರತಕ್ಕದ್ದು; 


dl 
@ 


ಸಂಸ್ಥೆಯ ದತ್ತಿನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 


ಸಂಸ್ಥೆಯಿಂದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವ ಬಗ್ಗೆ ಕಾರ್ಯನೀತಿಗಳನ್ನು ನಿರ್ಧರಿಸುವುದು; 
ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ವಿವಾದಗಳನ್ನು ಬಗೆಹರಿಸುವುದು; 


Ky 


ಅಧ್ಯಾಯ- Ill 


ಸಂಸ್ಥೆಯ ಅಧಿಕಾರಿಗಳು 


14. ಸಂಸ್ಥೆಯ ಅಧಿಕಾರಿಗಳು.- ಈ ಮುಂದಿನವರು ಸಂಸ್ಥೆಯ ಅಧಿಕಾರಿಗಳಾಗಿರತಕ್ಕದ್ದು. ಎಂದರೆ:- 


[a) 
( ಸಂದರ್ಶಕರು; 


() ಅಧ್ಯಕ್ಷರು; 

(iii ನಿರ್ದೇಶಕರು; 

(iv) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು; 
೪) ಡೀನ್‌ಗಳು; 

(1) ಹಣಕಾಸು ಅಧಿಕಾರಿ; ಮತ್ತು 


(vii) ಸಂಸ್ಥೆಯ ಅಧಿಕಾರಿಗಳೆಂದು ವ್ಯವಸ್ಥಾಪನಾ ಮಂಡಳಿಯು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 


15. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು ಸಂಸ್ಥೆಯ 
ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 


(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ಸಂಸ್ಥೆಯ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 


ಛಿ | ನು po 


(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ:- 


(0) ಸಂಸ್ಥೆಯ ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಕಾಗದ ಪತ್ರ ಅಥವಾ ಮಾಹಿತಿಯನ್ನು ಕೇಳುವುದು; 


(i ಸಂದರ್ಶಕರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ಮತ್ತು ಸಂಸ್ಥೆಯ ಯಾವುದೇ ಪ್ರಾಧಿಕಾರವು ಮಾಡಿದ ಯಾವುದೇ 
ಆದೇಶ, ನಡವಳಿಗಳು ಅಥವಾ ಕೈಗೊಂಡ ತೀರ್ಮಾನವು ಅಧಿನಿಯಮ, ವಿನಿಯಮಗಳು ಅಥವಾ ನಿಯಮಗಳಿಗೆ 
ಅನುಸಾರವಾಗಿಲ್ಲವೆಂದು ಅವರು ಮನಗಂಡರೆ, ಸಂಸ್ಥೆಯ ಹಿತದೃಷ್ಠಿಯಿಂದ ತಾವು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ನಿರ್ದೇಶನಗಳನ್ನು ನೀಡಬಹುದು ಮತ್ತು ಹಾಗೆ ನೀಡಲಾದ ನಿರ್ದೇಶನಗಳನ್ನು ಸಂಬಂಧಪಟ್ಟ ಎಲ್ಲರೂ ಪಾಲಿಸತಕ್ಕದ್ದು. 


16. ಅಧ್ಯಕ್ಷರು.- (1) ಅಧ್ಯಕ್ಷರನ್ನು, ಈ ಮುಂದಿನ ಅಧಿಕಾರಗಳೊಂದಿಗೆ, ಐದು ವರ್ಷಗಳ ಅವಧಿಗೆ ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 


“ರಿಯ 


(2) ಪ್ರಾಯೋಜಕ ಸಂಸ್ಥೆಯ ಸಂಸ್ಥಾಪಕ ನ್ಯಾಸಧಾರಿಯು ಮೊದಲ ಅಧ್ಯಕ್ಷರಾಗಿತಕ್ಕದ್ದು ಮತ್ತು ಆತನು ಆಜೀವಪರ್ಯಂತ ಅಥವಾ ಆತನು 
ಪದವನ್ನು ಬಿಟ್ಟುಬಿಡುವವರೆಗೂ ಪದವನ್ನು ಹೊಂದಿರತಕ್ಕದ್ದು. 


(3) ಅಧ್ಯಕ್ಷರು, ಈ ಅಧಿನಿಯಮ ಅಥವಾ ಅದರಡಿಯಲ್ಲಿ ರಚಿತವಾದ ಪರಿನಿಯಮಗಳ ಮೂಲಕ ಆತನಿಗೆ ಪ್ರದತ್ತವಾದ ಅಂಥ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಅದು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ:- 


(1) 
(ii) 
(iil 


(iv) 


(vi) 


ಪ್ರಬಂಧಕ ಮಂಡಳಿಯ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 
ಸಂದರ್ಶಕರ ಗೈರುಹಾಜರಿಯಲ್ಲಿ ಸಂಸ್ಥೆಯ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು ವಹಿಸುವುದು; 
೦ ಪ್ರಬಂಧಕ ಮಂಡಳಿಯ ಸದಸ್ಯ ಮತ್ತು ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು ಅಲ್ಲದೆ ಪ್ರಬಂಧಕ ಮಂಡಳಿಯ ಎಲ್ಲಾ 


ಸ್ಟೆ 
ಥಿ 
ಗಳಲ್ಲಿ ಹಾಜರಾಗುವುದು; 


2 2 


ಈ ಅಧಿನಿಯಮ ಮತ್ತು ಪರಿನಿಯಮ ಮತ್ತು ವಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ನಿರ್ದೇಶಕರನ್ನು ನೇಮಿಸುವುದು 
ಅಥವಾ ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 

ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ತಜ್ಞರಾದ/ವಿಜ್ಞಾನಿಗಳಾದ/ವೃತ್ತಿಪರರಾದಂಥ ಮೂವರು ತಜ್ಞ ವ್ಯಕ್ತಿಗಳನ್ನು ನಾಮನಿರ್ದೇಶನ 
ಮಾಡತಕ್ಕದ್ದು; 

ಮೊದಲ ವ್ಯವಸ್ಥಾಪನಾ ಮಂಡಳಿಯ, ಹಣಕಾಸು ಸಮಿತಿಯ, ಸಂಶೋಧನಾ ಪರಿಷತ್ತಿನ ಮತ್ತು ಶೈಕ್ಷಣಿಕ ಪರಿಷತ್ತಿನ ರಚನೆಯನ್ನು 
ಅನುಮೋದಿಸುವುದು; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ಸಿಜರ್‌ 





(vii) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ವಿವಾದಗಳನ್ನು (ಪ್ರಬಂಧಕ ಮಂಡಳಿಯ ಸಭೆಗಳಲ್ಲಿನ ವಿವಾದಗಳನ್ನು 
ಹೊರತುಪಡಿಸಿ)ಪರಿಹರಿಸುವುದು; 
(viii) ಪದಾಧಿಕಾರಿ ಅಥವಾ ಪದಾಧಿಕಾರಿಗಳು ಅಥವಾ ಸಂಸ್ಥೆ ಅಥವಾ ಸಂಸ್ಥೆಗಳು ಮತ್ತು ಸಂಸ್ಥೆಯ ಯಾವುದೇ ಇತರ ಪದಾಧಿಕಾರಿ 


ಅಥವಾ ಸಂಸ್ಥೆಗಳ ನಡುವೆ ವಿವಾದಗಳು ಉಂಟಾದಲ್ಲಿ, ಆ ವಿವಾದವನ್ನು ಅಧ್ಯಕ್ಷರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು 
ಅಂಥ ವಿವಾದದ ಸಂದರ್ಭದಲ್ಲಿ ಅಧ್ಯಕ್ಷರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ಸಂಸ್ಥೆಯು ಬದ್ಧವಾಗಿರತಕ್ಕದ್ದು. 


17. ನಿರ್ದೇಶಕರು.- (1 ನಿರ್ದೇಶಕರನ್ನು ಮಂಡಳಿಯು ನಿರ್ಧರಿಸಿದಂಥ ನಿಬಂಧನೆಗಳು ಮತ್ತು ಷರತ್ತುಗಳ ಮೇಲೆ ಪ್ರಬಂಧಕ ಮಂಡಳಿಯು 
ನೇಮಕ ಮಾಡಿದ ಶಿಕ್ಷಣ ತಜ್ಞರು, ತಜ್ಞರು (knowledge experts). ವೃತ್ತಿಪರರನ್ನು ಒಳಗೊಂಡ ಶೋಧನಾ ಸಮಿತಿಯ ಮೂವರು ಸದಸ್ಯರ ಶಿಫಾರಸನ್ನು 
ಆಧರಿಸಿ ಅಧ್ಯಕ್ಷರು ನೇಮಕಮಾಡತಕ್ಕದ್ದು. 


(2) ನಿರ್ದೇಶಕರು ಸಂಸ್ಥೆಯ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ಸಂಸ್ಥೆಯ ವ್ಯವಹಾರಗಳ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ಸಂಸ್ಥೆಯ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಜಾರಿಗೊಳಿಸತಕ್ಕದ್ದು. 


(3) ನಿರ್ದೇಶಕರು, ಸಂಸ್ಥೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರನ್ನು ನಾಮ ನಿರ್ದೇಶನ ಮಾಡತಕ್ಕದ್ದು ಮತ್ತು ನೇಮಕ 
ಮಾಡತಕ್ಕದ್ದು. ನಿರ್ದೇಶಕರು, ಈ ಉದ್ದೇಶಕ್ಕಾಗಿ ನಿರ್ದೇಶಕರಿಂದ ನೇಮಕವಾದ ಸಮಿತಿಗಳು ಸ್ವೀಕರಿಸಿದ ಶಿಫಾರಸ್ಸುಗಳ ಆಧಾರದ ಮೇಲೆ ಸಂಸ್ಥೆಯ ಎಲ್ಲಾ 
ಡೀನರುಗಳು ಮತ್ತು ಹಿರಿಯ ಅಧ್ಯಾಪಕ ವರ್ಗ (ಪ್ಯಾಕಲ್ಪಿಗಳ) ನೇಮಕಾತಿಗಳ ಅನುಮೋದನೆಗೆ ಹೊಣೆಗಾರರಾಗಿರುತ್ತಾರೆ. ನಿರ್ದೇಶಕರು ಪರಿನಿಯಮಗಳು 
ಮತ್ತು ವಿನಿಯಮಗಳು ವಿಧಿಸಬಹುದಾದ ಅಂಥ ಇತರ ಅಧಿಕಾರಿಗಳನ್ನು ಚಲಾಯಿಸತಕ್ಕದ್ದು ಮತ್ತು ಅಂಥ ಇತರ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. 
ನಿರ್ದೇಶಕರ ಸೇವೆಗಳನ್ನು, ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸ್ವಾಭಾವಿಕ ನ್ಯಾಯದ ತತ್ವಗಳನ್ನು ಅನುಸರಿಸಿದ ನಂತರ ಹಾಗೂ 
ಶಿಸ್ತುಕುಮಗಳ ಆಧಾರದ ಮೇಲೆ ಮುಕ್ತಾಯಗೊಳಿಸುವಿಕೆಯನ್ನೂ ಒಳಗೊಂಡಂತೆ ಆತನ ಪ್ರಕರಣವನ್ನು ಮಂಡಿಸುವುದಕ್ಕೆ ಅವಕಾಶವನ್ನು ನೀಡಿದ 
ತರುವಾಯ, ಅಧ್ಯಕ್ಷರು ಮುಕ್ತಾಯಗೊಳಿಸಬಹುದು. ಅಧ್ಯಕ್ಷರು ಮತ್ತು ಸಂದರ್ಶಕರ ಗೈರು ಹಾಜರಿಯಲ್ಲಿ ಸಂಸ್ಥೆಯ ಫಟಕೋತ್ಸವದ ಅಧ್ಯಕ್ಷತೆಯನ್ನು 
ನಿರ್ದೇಶಕರು ವಹಿಸತಕ್ಕದ್ದು. 


18. ವಿದ್ಯಾಲಯಗಳ ಡೀನ್‌ಗಳು.- ಸಂಸ್ಥೆಯಲ್ಲಿಯ ವಿದ್ಯಾಲಯಗಳ ಡೀನ್‌ಗಳನ್ನು ನಿರ್ದೇಶಕರು ನೇಮಕಮಾಡತಕ್ಕದ್ದು ಮತ್ತು ಅವರು 
ಪರಿನಿಯಮಗಳು ಮತ್ತು ವಿನಿಯಮಗಳಲ್ಲಿ ಹೇಳಲಾದ ಅಂಥ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


19. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು (€೦೦&ಗ).- (1) ನಿರ್ದೇಶಕರು, ಪರಿನಿಯಮಗಳು ಮತ್ತು ವಿನಿಯಮಗಳ 
ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ ಮತ್ತು ಷರತ್ತುಗಳ ಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವ 
(€೦೦೩ಗ)ರನ್ನು ನಾಮ ನಿರ್ದೇಶನ ಮಾಡತಕ್ಕದ್ದು ಮತ್ತು ನೇಮಕ ಮಾಡತಕ್ಕದ್ದು. 


(2) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಐಟಿ, ಆರ್‌ಒಸಿ ಮುಂತಾದಂಥ ಎಲ್ಲಾ ಸರ್ಕಾರಿ ಸಂಸ್ಥೆಗಳೊಂದಿಗೆ ದೈನಂದಿನ 
ಹಣಕಾಸು ಆಡಳಿತ, ಮಾನವ ಸಂಪನ್ಮೂಲಗಳ ನಿರ್ವಹಣೆ, ಶಾಸನ ಪಾಲನಾ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಹೊಣೆಗಾರರಾಗಿರತಕ್ಕದ್ದು ಮತ್ತು ಶೈಕ್ಷಣಿಕ 
ಘಟಕಗಳಲ್ಲಿ ಕುಲಸಚಿವರ ಪಾತ್ರವನ್ನು ನಿರ್ವಹಿಸತಕ್ಕದ್ದು. 


(3) ಎಲ್ಲಾ ಕರಾರುಗಳನ್ನು ಸಂಸ್ಥೆಯ ಪರವಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು ಅದಕ್ಕೆ 
ಸಹಿ ಹಾಕತಕ್ಕದ್ದು. 


(4) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಸಂಸ್ಥೆಯ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು 
ಹೊಂದಿರತಕ್ಕದ್ದು ಹಾಗೂ ಪರಿನಿಯಮಗಳು ಮತ್ತು ವಿನಿಯಮಗಳ ಮೂಲಕ ಹೇಳಬಹುದಾದಂಥ ಅಥವಾ ಅಧ್ಯಕ್ಷರು ಮತ್ತು ಸಿ.ಇ.ಒ ಇವರು ಕಾಲಕಾಲಕ್ಕೆ 
ಅಗತ್ಯಪಡಿಸಬಹುದಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


(5) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಸಂಸ್ಥೆಯ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರಿನ ಯುಕ್ತ ಅಭಿರಕ್ಷೆಯ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಅಧ್ಯಕ್ಷರು, ನಿರ್ದೇಶಕರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ ಅಂಥ 
ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ಧರಾಗಿತಕ್ಕದ್ದು. 


(6) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಎಲ್ಲಾ ಕಾನೂನು ವ್ಯವಹರಣೆಗಳಲ್ಲಿ ಸಂಸ್ಥೆಯನ್ನು ಪ್ರತಿನಿಧಿಸತಕ್ಕದ್ದು. 


20. ಹಣಕಾಸು ಅಧಿಕಾರಿ.- ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಜಿವರು ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು 
ಮತ್ತು ಅವರು ಪರಿನಿಯಮಗಳು ಮತ್ತು ವಿನಿಯಮಗಳಲ್ಲಿ ಹೇಳಲಾದ ಅಂಥ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು 
ನೆರವೇರಿಸತಕ್ಕದ್ದು. 


21. ಆತರ ಅಧಿಕಾರಿಗಳು.- ಸಂಸ್ಥೆಯ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ ಅವರ 
ಅಧಿಕಾರಗಳು ಮತ್ತು ಕರ್ತವ್ಯಗಳು, ನಿಯಮಗಳು ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


ಅಧ್ಯಾಯ - IV 
ಸಂಸ್ಥೆಯ ಪ್ರಾಧಿಕಾರಗಳು 


22. ಸಂಸ್ಥೆಯ ಪ್ರಾಧಿಕಾರಗಳು.- ಈ ಮುಂದಿನವುಗಳು ಸಂಸ್ಥೆಯ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ:- 
(1) ಪ್ರಬಂಧಕ ಮಂಡಳಿ; 


(1) ವ್ಯವಸ್ಥಾಪನಾ ಮಂಡಳಿ; 


೨೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(i) ಶೈಕ್ಷಣಿಕ ಪರಿಷತ್ತು; 


(iv) ಸಂಶೋಧನಾ ಪರಿಷತ್ತು; 
(v) ಹಣಕಾಸು ಸಮಿತಿ; ಮತ್ತು 
(vi) ಸಂಸ್ಥೆಯ ಪ್ರಾಧಿಕಾರಗಳೆಂದು ವ್ಯವಸ್ಥಾಪನಾ ಮಂಡಳಿಯು ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು. 
23. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರುಗಳನ್ನು ಒಳಗೊಂಡಿರತಕ್ಕದ್ದು. 
ಎಂದರೆ:- 
(1) ಅಧ್ಯಕ್ಷರು 
(1) ನಿರ್ದೇಶಕರು 


(iii) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ; 


(iv) ನಿರ್ದೇಶಕರೊಂದಿಗೆ ಸಮಾಲೋಚಿಸಿ ಅಧ್ಯಕ್ಷರು ನಾಮನಿರ್ದೇಶಿಸಿದಂಥ ಮೂವರು ತಜ್ಞರು/ವಿಜ್ಞಾನಿಗಳು/ವೃತ್ತಿಪರರು. 
(1) ಮೂವರು ತಜ್ಞ ವ್ಯಕ್ತಿಗಳು ಇವರಲ್ಲಿ ಪ್ರತಿಯೊಬ್ಬರನ್ನು ಪ್ರಾಯೋಗಿಕ ಮ೦ಡಳಿಯು ನಾಮನಿರ್ದೇಶನ ಮಾಡಬಹುದು. 
(vi) ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಾಮನಿರ್ದೇಶಿಸಿದ ಒಬ್ಬ ಶಿಕ್ಷಣ ತಜ್ಞ 

(2) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಹಾಗೂ ಡೀನರು ಪ್ರಬಂಧಕ ಮಂಡಳಿಯ ಮತದಾನದ ಹಕ್ಕನ್ನು 


ಹೊಂದಿಲ್ಲದ ಆಹಾನಿತರಾಗಿರತಕ್ಕದು. 
[So ದ ಕದ 


(3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ, ಸದಸ್ಯರ ನೇಮಕಾತಿ, ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು 
ಪರಿನಿಯಮಗಳಲ್ಲಿ ಹೇಳಬಹುದಾದಂತೆ ಇರತಕ್ಕದ್ದು. 


(4) ಪ್ರಬಂಧಕ ಮಂಡಳಿಯ ಸಭೆಗಳಲ್ಲಿ ಅಧ್ಯಕ್ಷರು ಅಧ್ಯಕ್ಷತೆವಹಿಸತಕ್ಕದ್ದು ಹಾಗೂ ಅವರ ಗೈರು ಹಾಜರಿಯಲ್ಲಿ ಪ್ರಾಯೋಜಿಕ ಸಂಸ್ಥೆಯು 
ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಿಕ ಸಂಸ್ಥೆಯು ಯಾರನ್ನೂ ನಾಮನಿರ್ದೇಶನ ಮಾಡದೆ ಇದ್ದಲ್ಲಿ ನಿರ್ದೇಶಕರು 
ಅಧ್ಯಕ್ಷತೆ ವಹಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ಮಾಡುವ ಐದು ಜನ ಸದಸ್ಯರು ಕೋರಂ 
ಆಗಿರತಕ್ಕದ್ದು: 

ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಅಧ್ಯಕ್ಷರು ಅಥವಾ ಪ್ರಾಯೋಜಕ ಸಂಸ್ಥೆಯ ಒಬ್ಬ 
ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಅಧ್ಯಕ್ಷರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ ಇದ್ದಾಗ ನಿರ್ದೇಶಕರು 
ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 


(6) ಕಾರ್ಯಸೂಚಿ ವಿಷಯದ ಪರವಾಗಿ ಅಧ್ಯಕ್ಷರು ಸಕಾರತ್ಕಾಕ ಮತವನ್ನು ನೀಡದ ಹೊರತು, ಯಾವುದೇ ಕಾರ್ಯಸೂಚಿ ವಿಷಯಗಳ ಸಂಬಂಧದಲ್ಲಿ 
ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಅವರು ಯಾವುದೇ ಗೊತ್ತುವಳಿಯನ್ನು ಅಂಗೀಕರಿಸತಕ್ಕದ್ದಲ್ಲ ಅಥವಾ ತೀರ್ಮಾನವನ್ನು ಕೈಗೊಳ್ಳತಕ್ಕದ್ದಲ್ಲ. 
(7) ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ವಿವಾದ ಉಂಟಾದ ಸಂದರ್ಭದಲ್ಲಿ, ಸದರಿ ವಿಷಯವನ್ನು ಪ್ರಾಯೋಜಕ ಮಂಡಳಿಗೆ ಕಳುಹಿಸತಕ್ಕದ್ದು 
ಮತ್ತು ಅಂಥ ವಿಷಯದ ಸಂಬಂಧದಲ್ಲಿ ಪ್ರಾಯೋಜಕ ಮಂಡಳಿಯ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ಸಂಸ್ಥೆಯು ಬದ್ಧವಾಗಿರತಕ್ಕದ್ದು. 
(8) ಪ್ರಬಂಧಕ ಮಂಡಳಿಯು ಸಂಸ್ಥೆಯ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ;- 


(1) ಸಂಸ್ಥೆಯ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 


(ii) ಸಂಸ್ಥೆಯು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು; 
(iii) ಈ ಅಧಿನಿಯಮದ ಅಥವಾ ನಿಯಮಗಳ ಮತ್ತು ವಿನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ ಸಂಸ್ಥೆಯ 
ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 


(iv) ಸಂಸ್ಥೆಯ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 

(v) ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳನ್ನು 
ತಿದ್ದುಪಡಿ ಮಾಡುವುದು, ಮಾರ್ಪಾಡು ಮಾಡುವುದು ಅಥವಾ ನಿರಸನಗೊಳಿಸುವುದು; 

(vi) ಸಂಸ್ಥೆಯನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 

(vii) ರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 

(viii) ಸಂಸ್ಥೆಯ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 
ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 


2 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೮೧ 





(ix) ಪ್ರತಿಷ್ಠಾನದ ಉದ್ದೇಶವನ್ನು ಮೇಲ್ದರ್ಜೆಗೇರಿಸಲು ಹೊಸ ಅಸ್ಥಿತ್ವಗಳನ್ನು ವ್ಯವಸ್ಥೆಗೊಳಿಸಲು ಇತರ ನಿಕಾಯಗಳು ಮತ್ತು 
ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಹೊಂದುವುದು ಮತ್ತು ಭಾಗವಹಿಸುವುದು. 


(9) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 
24. ವ್ಯವಸ್ಥಾಪನಾ ಮಂಡಳಿ.- (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 
(i) ನಿರ್ದೇಶಕರು; 
(ii) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು; 
(iii) ಪ್ರಾಯೋಜಕ ಸಂಸ್ಥೆಯ ಗರಿಷ್ಠ ನಾಲ್ಕು ಜನ ನಾಮನಿರ್ದೇಶಿತರು, ಇವರಲ್ಲಿ ಪ್ರತಿಯೊಬ್ಬರು ತಜ್ಞ ವೃತ್ತಿಪರರು ಅಥವಾ 
ಸಂಶೋಧಕರಾಗಿರತಕ್ಕದ್ದು; 
(iv) ವಿದ್ಯಾಲಯಗಳ ಎಲ್ಲಾ ಡೀನ್‌ಗಳು. 


(2) ನಿರ್ದೇಶಕರು ವ್ಯವಸ್ಥಾಪನಾ ಸಂಸ್ಥೆಯ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು 
ವ್ಯವಸ್ಥಾಪನಾ ಮಂಡಳಿಯ ಕಾರ್ಯದರ್ಶಿ ಯಾಗಿರತಕ್ಕದ್ದು. 

(3) ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು ಪರಿನಿಯಮಗಳನ್ನು ರೂಪಿಸುವುದು ಮತ್ತು ಅವುಗಳ ಅನುಷ್ಠಾನವನ್ನು 
ಮೇಲಿಚಾರಣೆ ಮಾಡತಕ್ಕದ್ದು. 

ವ Kae) 

(4) ವ್ಯವಸ್ಥಾಪನಾ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ನಿರ್ದೇಶಕರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ನಿರ್ದೇಶಕರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಇತರ ಯಾವೊಬ್ಬ ಸದಸ್ಯರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ವಿವಾದ ಉಂಟಾದ ಸಂದರ್ಭದಲ್ಲಿ ಸದರಿ ವಿಷಯವನ್ನು ಅಧ್ಯಕ್ಷರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ 
ವಿಷಯದ ಸಂಬಂಧದಲ್ಲಿ ಅಧ್ಯಕ್ಷರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ಸಂಸ್ಥೆಯು ಬದ್ಧವಾಗಿರತಕ್ಕದ್ದು. 

25. ಶೈಕ್ಷಣಿಕ ಪರಿಷತ್ತು-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


( ನಿರ್ದೇಶಕರು — ಅಧ್ಯಕ್ಷರು 
(i) ಡೀನ್‌ಗಳು - ಸದಸ್ಯರು 
(iii) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು - ಕಾರ್ಯದರ್ಶಿಗಳು 


(iv) ವ್ಯವಸ್ಥಾಪನಾ ಮಂಡಳಿಯು ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

(2) ಶೈಕ್ಷಣಿಕ ಪರಿಷತ್ತು ಸಂಸ್ಥೆಯ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಸಂಸ್ಥೆಯ ಶೈಕ್ಷಣಿಕ ಕಾರ್ಯನೀತಿಗಳ ಸಾಮಾನ್ಯ 
ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

26. ಸಂಶೋಧನಾ ಪರಿಷತ್ತು.- (1) ಸಂಶೋಧನಾ ಪರಿಷತ್ತು ಸಂಸ್ಥೆಯ ಪ್ರಧಾನ ಸಂಶೋಧನಾ ಸಮಿತಿಯಾಗಿರತಕ್ಕದ್ದು ಹಾಗೂ ಸಂಶೋಧನಾ 
ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ, ಸಂಸ್ಥೆಯು ಕೈಗೊಳ್ಳಬೇಕಾದ ಸಂಶೋಧನೆಯ ಬಗ್ಗೆ ಒ೦ದು ವ್ಯಾಪಕವಾದ ಪರಿಪೂರ್ಣ ಭವಿಷ್ಯದ್‌ ದೃಷ್ಟಿಯನ್ನು 
ಒದಗಿಸತಕ್ಕದ್ದು. ಸಂಶೋಧನಾ ಪರಿಷತ್ತು ಸಂಸ್ಥೆಯ ಸಂಶೋಧನಾ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ 
ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

(2) ಸಂಶೋಧನಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 

( ನಿರ್ದೇಶಕರು — ಅಧ್ಯಕ್ಷರು 
(1) ಡೀನ್‌ಗಳು - ಸದಸ್ಯರು 
(iii) ವ್ಯವಸ್ಥಾಪನಾ ಮಂಡಳಿಯು ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 


27. ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


(i) ಅಧ್ಯಕ್ಷರು ಅಥವಾ ಅವರ ನಾಮನಿರ್ದೇಶಕರು — ಅಧ್ಯಕ್ಷರು 

(i) ನಿರ್ದೇಶಕರು - ಸದಸ್ಯರು 

(1) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು - ಸದಸ್ಯರು 

(iv) ಡೀನ್‌ಗಳು - ಸದಸ್ಯರು 

(೪) ಹಣಕಾಸು ಅಧಿಕಾರಿ - ಕಾರ್ಯದರ್ಶಿ 
(1) ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ದ ಸದಸ್ಯರು; ಮತ್ತು 


(vii) ವ್ಯವಸ್ಥಾಪನಾ ಮಂಡಳಿಯು ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 


೨೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಸಂಸ್ಥೆಯ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು 
ಹಾಗೂ ಸಂಸ್ಥೆಯ ಹಣಕಾಸು ವಿಷಯಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

28. ಇತರ ಪ್ರಾಧಿಕಾರಗಳು.- ಸಂಸ್ಥೆಯ ಇತರ ಪ್ರಾಧಿಕಾರಗಳ ರಚನೆ, ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪ್ರಬಂಧಕ ಮಂಡಳಿಯು 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

29. ಒಂದು ಪ್ರಾಧಿಕಾರದ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ.- ಸಂಸ್ಥೆಯ ಯಾವುದೇ ಪ್ರಾಧಿಕಾರದ ಅಥವಾ ಸಂಸ್ಥೆಯ ಯಾವೊಬ್ಬ 
ವ್ಯಕ್ತಿಯು,- 


(ಎ) ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟಿದ್ದರೆ; 


ಊಲ 

(ಬಿ) ಅವಿಮುಕ್ತ ದಿವಾಳಿಯಾಗಿದ್ದರೆ; 

(ಸಿ) ನೈತಿಕ ಅಧ:ಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣೀತನಾಗಿದ್ದರೆ; 

(ಡಿ) ಖಾಸಗಿ ಬೋಧನಾ ತರಗತಿಗಳನ್ನು ಸ್ವತ: ನಡೆಸುತ್ತಿದ್ದರೆ ಅಥವಾ ನಿರತನಾಗಿದ್ದರೆ; 

(ಇ) ಯಾವುದೇ ವಿಧದಲ್ಲಿ, ಎಲ್ಲಿಯೇ, ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 
ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 

(ಎಫ್‌) ಪ್ರಾಯೋಜಕ ಸಂಸ್ಥೆಯು ಯಾವುವೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 
ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 

-ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 

30. ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ಸಂಸ್ಥೆಯ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ಥಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆಯಲ್ಲಿ ದೋಷವಿದೆ ಎಂಬ ಕಾರಣದಿಂದ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 

31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುವೇ ಕಾರ್ಯಸೂಚಿ ವಿಷಯಗಳನ್ನು ಅಧ್ಯಕ್ಷರ ಲಿಖಿತ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ವ್ಯವಸ್ಥಾಪನಾ ಮಂಡಳಿಯ ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿಯಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 

(2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಸಂದರ್ಭದಲ್ಲಿ, ಅಧ್ಯಕ್ಷರು ಸಂಸ್ಥೆಯ ಯಾವುದೇ ಪದಾಧಿಕಾರಿ 
ಅಥವಾ ಪದಾಧಿಕಾರಿಗಳು ಅಥವಾ ಸಂಸ್ಥೆಯ ನಿಕಾಯ ಅಥವಾ ನಿಕಾಯಗಳು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ 
ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ 
ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ ಸಂಸ್ಥೆಯ ಪದಾಧಿಕಾರಿ ಅಥವಾ ಪದಾಧಿಕಾರಿಗಳು ಅಥವಾ ಸಂಸ್ಥೆಯ ನಿಕಾಯ ಅಥವಾ ನಿಕಾಯಗಳು 
ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು, ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ 
ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ ಮುಂದುವರಿಯತಕ್ಕದ್ದು. 


ಅಧ್ಯಾಯ -V 
ಪರಿನಿಯಮಗಳು ಮತ್ತು ವಿನಿಯಮಗಳು 


32. ಪರಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ 
ವ್ಯವಸ್ಥಾಪನಾ ಮಂಡಳಿಯು ನಿರ್ಧರಿಸಿದಂತೆ ಸಂಸ್ಥೆಗೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೆ ಉಪಬಂಧವನ್ನು ಕಲ್ಪಿಸಬಹುದು. 
ಪರಿನಿಯಮಗಳು ಈ ಮುಂದಿನ ವಿಷಯಗಳಿಗೆ ಸಂಬಂಧಿಸಿರಬಹುದು, ಎಂದರೆ:- 


(1) ಸಂಸ್ಥೆಯ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಿರದ ಸಂಸ್ಥೆಗಳ 
ರಚನೆಯ ಕಾರ್ಯವಿಧಾನ; 


(ii) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಂಸ್ಥೆಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 


(iii) ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ 
ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 


(iv) ಸಂಸ್ಥೆಯ ಇತರ ಅಧಿಕಾರಿಗಳ, ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿಯ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 


ಷರತ್ತುಗಳು; 

(V) ಸಂಸ್ಥೆಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ (ಫ್ಯಾಕಲ್ಪಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 

(vi) ವಿದ್ಯಾಲಯಗಳ ಮತ್ತು ಕೇಂದ್ರಗಳ ಸೃಜನೆ, ರದ್ಧತಿ ಅಥವಾ ಪುನಾರಚನೆ; 


(vii) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೮೩ 





(viii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 

(ix) ಫ್ರಿಶಿಪ್‌ಗಳ ಮತ್ತು ವಿದ್ಯಾರ್ಥಿವೇತನಗಳ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 

(x) ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆ ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ 
ಕಾರ್ಯವಿಧಾನ; 

(xi) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಿಂದ ನಿಷೇಧಿಸದೇ ಇರುವ ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ 


ವಿಧಿಸಬಹುದಾದ ಶುಲ್ಕ; 
(xii) ಸಂಶೋಧನಾ ವೇತನಗಳು (ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಫಿಶಿಪ್‌ಗಳು, ಪದಕಗಳು ಹಾಗೂ 
ಬಹುಮಾನಗಳನ್ನು ಪ್ರಾರಂಭಿಸುವುದು; 
(xiii) ಹುದ್ದೆಗಳನ್ನು ಸೃಜಿಸುವ ಮತ್ತು ರದ್ದುಗೊಳಿಸುವ ಕಾರ್ಯವಿಧಾನ; 
(xiv) ಸಂಸ್ಥೆಯ ವಿವಿಧ ಪ್ರಾಧಿಕಾರಗಳ ಪದಾವಧಿಯನ್ನು ನಿರ್ಧರಿಸುವುದು; 
(x) ನಿರ್ದಿಷ್ಟಪಡಿಸಬಹುದಾದ ಇತರ ವಿಷಯಗಳು. 
33. ಪರಿನಿಯಮಗಳ ರಚನೆ ವಿಧಾನ.- (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಪರಿನಿಯಮಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 
(2) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು. 
(3) ಪ್ರಬಂಧಕ ಮಂಡಳಿಯು, ಮೂವತ್ತು ದಿನಗಳ ಅವಧಿಯೊಳಗೆ ಪರಿನಿಯಮಗಳ ಅನುಮೋದನೆಗೆ ಸಂಬಂಧಿಸಿದಂತೆ ಯಾವುದೇ 
ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ಇದನ್ನು ಪ್ರಬಂಧಕ ಮಂಡಳಿಯು ಅನುಮೋದಿಸಿದೆ ಎಂದು ಭಾವಿಸತಕ್ಕದ್ದು. 
(4) ಸಂಸ್ಥೆಯು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ಸಂಸ್ಥೆಯ ಅಧಿಸೂಚನೆಯಲ್ಲಿ ಪ್ರಕಟಿಸತಕ್ಕದ್ದು ಮತ್ತು 
ತದನಂತರ ಮೊದಲ ಪರಿನಿಯಮಗಳು ಅದರ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
34. ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ.- ವ್ಯವಸ್ಥಾಪನ ಮಂಡಳಿಯು, ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 
35. ವಿನಿಯಮಗಳು- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ಎಲ್ಲಾ ಅಥವಾ ಯಾವುವೇ 
ವಿಷಯಗಳಿಗೆ ಉಪಬಂಧಗಳನ್ನು ಕಲ್ಲಿಸಬಹುದು, ಎಂದರೆ:- 
(i) ಸಂಸ್ಥೆಗೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 


ಊw ಕ್‌ 
(ii) ಸಂಸ್ಥೆಯ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 
(iii) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 
(iv) ಸಂಶೋಧನಾ ವೇತನಗಳು (ಫೆಲೋಶಿಪ್‌), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 
ನೀಡಲು ಷರತ್ತುಗಳು; 


(/) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 
ಮತ್ತು ಮಾಡರೇಟರ್‌ಗಳ ನೇಮಕಾತಿಯ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು; 


2 


(vi) 


(vi) ಸಂ 


ಸ್ಥೆ ಪರೀಕೆಗಳಿಗೆ, ಪದವಿಗಳಿಗೆ ಹಾಗೂ ಇತರ ಶೈಕಣಿಕ ಪಶಸಿಗಳಿಗೆ ಪವೇಶಕ್ಷೆ ವಿಧಿಸತಕ್ಷ ಶುಲ್ತ; 
`` ವ ಲಮ ಬ್‌ | ಸ್ರ ಸ್ರ ೪ 


2 


ಯಲ್ಲಿ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 


ಈ 


2 


(viii) ಸಂಸ್ಥೆಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 


2) 


(ix) ಈ ಅಧಿನಿಯಮದ ಅಡಿಯಲ್ಲಿನ ನಿಯಮಗಳಲ್ಲಿ ಉಪಬಂಧ ಕಲ್ಲಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 


36. ವಿನಿಯಮಗಳ ರಚನೆ ವಿಧಾನ.- ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 


37. ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ.- ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 


38. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ಸಂಸ್ಥೆಯ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು ಒಬ್ಬ ಮಹಿಳೆಯೂ ಸೇರಿದಂತೆ ಪ್ರಬಂಧಕ 
ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ ಪ್ರಕರಣದ ಅಡಿಯಲ್ಲಿ 


೨೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ ಉದ್ದೇಶಕ್ಕಾಗಿ ಒಬ್ಬರು 
ಖ್ಯಾತ ಚಾರ್ಟರ್ಡ್‌ ಅಕೌಂಟೆಂಟ್‌ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 
(2) ಸಮಿತಿಯು, ಎಲ್ಲಾ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಶುಲ್ಕದ ಸ್ವರೂಪವನ್ನು ನಿಗದಿಪಡಿಸುವುದಕ್ಕಾಗಿ ಪರಿನಿಯಮಗಳಿಗೆ ಸುಸಂಗತವಾದ 
ಕಾರ್ಯವಿಧಾನ ಮತ್ತು ಪದ್ಧತಿಗಳನ್ನು ರೂಪಿಸತಕ್ಕದ್ದು. 
(3) ಸಮಿತಿಯು ಹಾಗೆ ಪ್ರಸ್ತಾಪಿಸಿದ ಶುಲ್ಕದ ಸ್ಟರೂಪವನ್ನು 
ಅಧ್ಯಾಯ - MI 


ಪ್ರಬಂಧಕ ಮಂಡಳಿಯ ಮುಂದೆ ಅದರ ಅನುಮೋದನೆಗಾಗಿ ಮಂಡಿಸತಕ್ಕದ್ದು. 


ಸಂಕೀರ್ಣ 


39. ನೌಕರರ ಸೇವಾ ಷರತ್ತುಗಳು.- (1) ಪ್ರತಿಯೊಬ್ಬ ನೌಕರನು ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ಸಂಸ್ಥೆಯಲ್ಲಿ 
ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಒಂದು ಪ್ರತಿಯನ್ನು ಸಂಬಂಧಪಟ್ಟ ನೌಕರನಿಗೆ ನೀಡತಕ್ಕದ್ದು. 


(2) ನೌಕರರ ಎರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 


(3) ಕರಾರಿನಿಂದಾಗಿ ಸಂಸ್ಥೆಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು, ಲಿಖಿತ ಕರಾರಿನಲ್ಲಿ ಉಪಬಂಧಿಸಿದ 
ವಿಧಾನದಲ್ಲಿ ಹಾಗೂ ನಿಯಮಗಳ ಮೂಲಕ ಗೊತ್ತುಪಡಿಸಬಹುದಾದ ಪರಿನಿಯಮಗಳು ಮತ್ತು ವಿನಿಯಮಗಳು ಹಾಗೂ ಯಾವುವೇ ಇತರ 
ಷರತ್ತುಗಳಿಗನುಸಾರವಾಗಿ ಪರಿಹರಿಸತಕ್ಕದ್ದು. 


40. ಮೇಲ್ಮನವಿ ಹಕ್ಕು.- ಸಂಸ್ಥೆಯು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ ನೌಕರ 
ಅಥವಾ ವಿದ್ಯಾರ್ಥಿಗಳು ವ್ಯವಸ್ಥಾಪನಾ ಮಂಡಳಿಗೆ ಮೇಲ್ಮನವಿ ಮಾಡುವ ಹಕ್ಕನ್ನು ಹೊಂದಿರತಕ್ಕದ್ದು. 


41. ಭವಿಷ್ಯ ನಿಧಿ .- ಸಂಸ್ಥೆಯು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ ಕಾನೂನುಗಳ ಮೂಲಕ 
ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ ಭವಿಷ್ಯ ಅಥವಾ 
ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 


42. ಸಂಸ್ಥೆಯ ಪ್ರಾಧಿಕಾರಗಳು ಮತ್ತು ನಿಕಾಯಗಳ ರಚನೆಯ ವಿವಾದಗಳು.- ಸಂಸ್ಥೆಯ ಯಾವುದೇ ಪ್ರಾಧಿಕಾರ ಅಥವಾ ಇತರ ನಿಕಾಯದ 
ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ ಎಂಬ 
ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಅಧ್ಯಕ್ಷರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 


43, ಸಮಿತಿಗಳ ರಚನೆ.- ಅಧ್ಯಾಯ-!ರಲ್ಲಿ ನಮೂದಿಸಿದ ಸಂಸ್ಥೆಯ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ಅಧಿಕಾರವನ್ನು ಹೊಂದಿರುವ ಅಂಥ ಪ್ರಾಧಿಕಾರದ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು. 


44. ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು.- ಸಂಸ್ಥೆಯ ಯಾವುದೇ ಪ್ರಾಧಿಕಾರ ಅಥವಾ ನಿಕಾಯದ ಪದನಿಮಿತ್ತ ಸದಸ್ಯರನ್ನು 
ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ, ಯಾರ ಖಾಲಿ ಸ್ಥಾನವನ್ನು ತುಂಬಬೇಕಾಗಿ ಬಂದಿದೆಯೋ ಆ 
ಸದಸ್ಯರನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯರನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ ಖಾಲಿ ಸ್ಥಾನವನ್ನು 
ಭರ್ತಿ ಮಾಡಿದ ವ್ಯಕ್ತಿಯು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವರೋ ಆ ಸದಸ್ಯರು ಅಂಥ ಪ್ರಾಧಿಕಾರ ಅಥವಾ ನಿಕಾಯದ ಸದಸ್ಯರಾಗಿ 
ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯರಾಗಿರತಕ್ಕದ್ದು. 

45. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ.- ಈ ಅಧಿನಿಯಮ ಅಥವಾ ನಿಯಮ ಅಥವಾ ಪರಿನಿಯಮಗಳು ಅಥವಾ ವಿನಿಯಮಗಳಿಗೆ 


ಅನುಸಾರವಾಗಿ ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ಸಂಸ್ಥೆಯ ಯಾವೊಬ್ಬ ಅಧಿಕಾರಿ ಅಥವಾ ಇತರ 
ನೌಕರರ ಎರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 


46. ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮ ಹಾಗೂ ವಿನಿಯಮಗಳ ಯಾವುವೇ ಇತರ ಉಪಬಂಧಗಳಲ್ಲಿ ಏನೇ 
ಇದ್ದರೂ,- 
(1) ಮೊದಲ ನಿರ್ದೇಶಕರನ್ನು ಅಧ್ಯಕ್ಷರು ನೇಮಕಮಾಡತಕ್ಕದ್ದು; 


(1) ಮೊದಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಕುಲಸಚಿವರನ್ನು, ಮೊದಲ ಡೀನರುಗಳನ್ನು ಮತ್ತು ಮೊದಲ ಹಣಕಾಸು 
ಅಧಿಕಾರಿಯವರನ್ನು ನಿರ್ದೇಶಕರು ನೇಮಕಮಾಡತಕ್ಕದ್ದು; ಮತ್ತು 


(iii) ಮೊದಲ ವ್ಯವಸ್ಥಾಪನಾ ಮಂಡಳಿ, ಮೊದಲ ಹಣಕಾಸು ಸಮಿತಿ, ಮೊದಲ ದೂರ ಶಿಕ್ಷಣ ಸಮಿತಿ, ಮೊದಲ ಸಂಶೋಧನಾ 
ಪರಿಷತ್ತು ಹಾಗೂ ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಪ್ರಬಂಧಕ ಮಂಡಳಿಯ ಅಧ್ಯಕ್ಷರ ಅನುಮೋದನೆಯೊಂದಿಗೆ ನಿರ್ದೇಶಕರು 
ರಚಿಸತಕ್ಕದ್ದು. 

47. ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿ- (1) ಸಂಸ್ಥೆಯು, ಕನಿಷ್ಠ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ಧ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಮತ್ತು ಈ ನಿಧಿಯನ್ನು ಸ್ವಪ್ರೇರಣೆಯಿಂದ ಹೆಚ್ಚಿಸಬಹುದು ಆದರೆ ಅದಕ್ಕಿಂತ ಕಡಿಮೆ ಮಾಡತಕ್ಕದ್ದಲ್ಲ. 

(2) ಸಂಸ್ಥೆಯು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೮೫ 





(3) ಸಂಸ್ಥೆಯು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಗೆ ವರ್ಗಾವಣೆ 
ಮಾಡಬಹುದು. ಸಂಸ್ಥೆಯನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭದಲ್ಲೂ ಶಾಶ್ವತ ಶಾಸನಬದ್ಧ ದತ್ತಿ 


ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 


(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ಸಂಸ್ಥೆಯ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 


48. ಸಂಸ್ಥೆಯ ದತ್ತಿ ನಿಧಿ.- (1) ಸಂಸ್ಥೆಯು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ ಸಂಸ್ಥೆಯ ದತ್ತಿ 


ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು. 
(2) ಸಂಸ್ಥೆಯು, ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ಸಂಸ್ಥೆಯ ದತ್ತಿನಿಧಿಯನ್ನು 
ಹೂಡುವ ಅಧಿಕಾರವನ್ನು ಹೊಂದಿರತಕ್ಕದ್ದು. 


(3) ಸಂಸ್ಥೆಯ ದತ್ತಿ ನಿಧಿಯು, ಸಂಸ್ಥೆಯು ತನ್ನ ಸಾಮಾಜಿಕ ಧ್ಯೇಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು/ಅಥವಾ ಮುಂಗಾಣದ 
ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು ಬರಲು ಮತ್ತು 
ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

(4) ಸಂಸ್ಥೆಯು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಸಂಸ್ಥೆಯ ದತ್ತಿ ನಿಧಿಗೆ ವರ್ಗಾಯಿಸಬಹುದು. 
ಸಂಸ್ಥೆಯ ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಸಂಸ್ಥೆಯ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನು 
ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 


(5) ಸಂಸ್ಥೆಯ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಂಬತ್ತರಷ್ಟನ್ನು ಸಂಸ್ಥೆಯ ಅಭಿವೃದ್ಧಿ ಅಥವಾ ಸಾಮಾನ್ಯ ಕೆಲಸದ 


ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ಸಂಸ್ಥೆಯ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 
49. ಸಾಮಾನ್ಯ ನಿಧಿ.- (1) ಸಂಸ್ಥೆಯು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು ಜಮಾ 


ಮಾಡತಕ್ಕದ್ದು, ಎಂದರೆ:- 
(i) ಸಂಸ್ಥೆಯು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 


() ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ, ಯಾವುದೇ ಇತರ ಮೂಲದಿಂದ 
ಸ್ವೀಕರಿಸಲಾದ ಎಲ್ಲಾ ಮೊತ್ತ: 


(iii) ಸಂಸ್ಥೆಗೆ ಮಾಡಿದ ಎಲ್ಲಾ ದೇಣಿಗೆಗಳು; 
00) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ, ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 
ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; 

(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ಸಂಸ್ಥೆಯ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಕೊಳ್ಳತಕ್ಕದ್ದು. 

50. ಅಭಿವೃದ್ಧಿ ನಿಧಿ.- (1) ಸಂಸ್ಥೆಯು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು. ಎಂದರೆ:- 

() ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ, ವಿದ್ಯಾರ್ಥಿಗಳಿಂದ ವಿಧಿಸಬಹುದಾದ 
ಅಭಿವೃದ್ಧಿ ಶುಲ್ಕಗಳು; 

(ii) ಸಂಸ್ಥೆಯ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ: 

(iii) ಸಂಸ್ಥೆಗೆ ಮಾಡಿದ ಎಲ್ಲಾ ವಂತಿಗೆಗಳು; 

(0) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ, ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 
ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; ಮತ್ತು 

(V) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ವರಮಾನಗಳು. 

(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ಸಂಸ್ಥೆಯ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 

51. ನಿಧಿಗಳ ನಿರ್ವಹಣೆ.- 47, 48, 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು, ನಿಯಮಗಳ ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ 
ನಿರ್ವಹಿಸತಕ್ಕದ್ದು. 

52. ವಾರ್ಷಿಕ ವರದಿ.- (1) ಸಂಸ್ಥೆಯ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ಪ್ರಬಂಧಕ 


ಥಿ 


ಮಂಡಳಿಗೆ ಅದರ ಅನುಮೋದನೆಗಾಗಿ ಸಲ್ಲಿಸತಕ್ಕದ್ದು. 


೨೬೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 


(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್‌ 3ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್‌ 31ಕ್ಕೆ ಮೊದಲು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ. - (1) ಸಂಸ್ಥೆಯ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ಸಂಸ್ಥೆಗೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು ಹಾಗೂ 
ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ಸಂಸ್ಥೆಯು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 

(2) ಸಂಸ್ಥೆಯ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆರ್ಡ್‌ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿ೦ದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 


(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್‌ 3ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್‌ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 


(4) ವಾರ್ಷಿಕ ಲೆಕ್ಕಪತ್ರಗಳು, ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸರ್ಕಾರಕ್ಕೆ ಪ್ರತಿ ವರ್ಷದ ಡಿಸೆಂಬರ್‌ 31ಕ್ಕೆ ಮೊದಲು 
ಕಳುಹಿಸತಕ್ಕದ್ದು. 

(5) ಲೆಕ್ಕ ಪರಿಶೋಧಕರ ವರದಿಯಲ್ಲಿನ ಯಾವುದೇ ವಿಷಯಕ ಮಾರ್ಪಾಡಿನ ಸಂದರ್ಭದಲ್ಲಿ, ಸರ್ಕಾರವು ಸಂಸ್ಥೆಗೆ ನಿರ್ದೇಶನಗಳನ್ನು 
ನೀಡಬಹುದು, ಮತ್ತು ಅಂಥ ನಿರ್ದೇಶನಗಳಿಗೆ ಸಂಸ್ಥೆಯು ಬದ್ಧವಾಗಿರತಕ್ಕದ್ದು. 


54. ಸಂಸ್ಥೆಯ ದಾಖಲೆಗಳ ರುಜುವಾತಿನ ಮಾದರಿ.- ಸಂಸ್ಥೆಯ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, ಅರ್ಜಿ, 
ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ಸಂಸ್ಥೆಯ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ ಸಂಸ್ಥೆಯು ಯುಕ್ತವಾಗಿ 
ನಿರ್ವಹಿಸುವ ಯಾವುದೇ ರಿಜಿಸ್ಪರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು ಅದರ ಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು 
ಕುಲಸಚಿವರು ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ 
ಇರುವ ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ವೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ 
ದಾಖಲೆಗಳನ್ನೇ ಸಲ್ಲಿಸಿದ್ದರೆ ಅದನ್ನು, ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ, ಅದೇ ರೀತಿಯಲ್ಲಿ 


ಇವನ್ನೂ ಸಾಕ್ಷ್ಯವಾಗಿ ಅಂಗೀಕರಿಸತಕ್ಕದ್ದು. 

55, ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುವೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ಸಂಸ್ಥೆಗೆ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ಸಂಸ್ಥೆಯ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು ನಿರ್ದೇಶನವನ್ನು 
ಪಾಲಿಸತಕ್ಕದ್ದು. 

56. ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳ ಉಪಬಂಧಗಳನ್ನು ಅಥವಾ 
ಯಾವುದೇ ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ಉಲ್ಲಂಘನೆಗಳನ್ನು ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ 
ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು 


(2) ಈ ಪ್ರಕರಣದ ಅಡಿಯಲ್ಲಿನ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 


57. ಪ್ರವೇಶಿಸುವ ಮತ್ತು ತನಿಖೆ ಮಾಡುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ “ಎ' ಸಮೂಹದ ಅಧಿಕಾರಿ 
ದರ್ಜೆಗಿಂತ ಕಡಿಮೆಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್‌ ಶುಲ್ಕ ನಿಷೇಧ) ಅಧಿನಿಯಮ, 1984ರ 
(1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 
ಪ್ರಾಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 

58. ಸಂಸ್ಥೆಯನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ಸಂಸ್ಥೆಯು, ತನ್ನ ರಚನೆ ಅಥವಾ ನಿಗಮನವನ್ನು 
ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಪೂರ್ವ ಲಿಖಿತ ನೋಟಿಸನ್ನು ಸರ್ಕಾರಕ್ಕೆ 
ನೀಡತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೮೭ 





(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ. ಎಂದರೆ:- 
() ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ: 
(ii) ಶಿಕ್ಷಣದ ಗುಣಮಟ್ಟ; 
(ii) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 
(೪) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ. ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ಸಂಸ್ಥೆಯ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 


(3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ಸಂಸ್ಥೆಯ ಆಡಳಿತವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೇಶನಗಳನ್ನು ಪಾಲಿಸದಿದ್ದಲ್ಲಿ 
ಸಂಸ್ಥೆಯನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್‌) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು ಸರ್ಕಾರದಲ್ಲಿ 
ನಿಹಿತವಾಗಿರತಕ್ಕದ್ದು. 

(4) ಸಂಸ್ಥೆಯನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ ಸಂಬಂಧದಲ್ಲಿ 
ನಿಯಮಿಸಬಹುದಾದಂತೆ ಇರತಕ್ಕದ್ದು: 


ಪರಂತು, ಸಂಸ್ಥೆಯು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 


ಲ 


3 


(5) (ಏನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟಿಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ಸಂಸ್ಥೆಯನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು ಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, ಸಂಸ್ಥೆಯಲ್ಲಿ ನಿಯತ 
ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್‌) ತನ್ನ ವ್ಯಾಸಂಗ ಕ್ರಮವನ್ನು ಮುಗಿಸುವವರೆಗೆ ಪರಿನಿಯಮಗಳಲ್ಲಿ 
ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಸಂಸ್ಥೆಯ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 

59. ಸಮಾಪನೆಯ ಸಂದರ್ಭದಲ್ಲಿ ಸಂಸ್ಥೆಯ ವೆಚ್ಚಗಳು.- (1) 50ನೇ ಪ್ರಕರಣದ (2)ನೇ ಉಪಪ್ರಕರಣದ ಅಡಿಯಲ್ಲಿ ಸಂಸ್ಥೆಯ ಆಡಳಿತವನ್ನು 
ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ 
ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಭರಿಸತಕ್ಕದ್ದು. 


(2) ಸಂಸ್ಥೆಯ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಸಂಸ್ಥೆಯ ವೆಚ್ಚವನ್ನು ಭರಿಸಲು 47, 48, 49 ಮತ್ತು 50ನೇ ಪ್ರಕರಣಗಳ 
ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ಸಂಸ್ಥೆಯ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು ವಿಲೇ ಮಾಡುವ 
ಮೂಲಕ ಭರಿಸತಕ್ಕದ್ದು. 

60. ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ಸರ್ಕಾರವು, ಅಧಿಸೂಚನೆಯ ಮೂಲಕ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು 
ತನಗೆ ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 


ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಮೂರು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 


61. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು. ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ, 
ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 


(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು, ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಮಾತ್ರ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ, ಯಾವುದೇ 
ಅಂಥ ಮಾರ್ಪಾಡು ಅಥವಾ ರದ್ಧತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ. ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


೨೬೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ನ ಪತಿಕೆ 
ಗು ಹಾ 
ಭಾಗ - ೫1.೩ | ಬೆ೦ದಟೂರು, ಶುಕ್ರವಾರ, ಮಾರ್ಜ್‌ ೧೫, ೨೦೧೩ (ಫಾಲ್ತುಣ ೨೪, ಶತ ವರ್ಷ ೧೯೩೪) | ನಂ.೫೯ 
Part -IV-A Bangalore, Friday, March 15, 2013 (Phalguna 24, Shaka Varsha 1934) No. 579 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 27 ಶಾಸನ 2013, ಬೆಂಗಳೂರು, ದಿನಾಂಕ: 15.03.2013 


ವೈದೇಹಿ ವಿಶ್ವವಿದ್ಯಾಲಯ ವಿಧೇಯಕ, 2013- ಇದಕ್ಕೆ 2013ರ ಮಾರ್ಚ್‌ ತಿಂಗಳ ಹನ್ನೆರಡನೇ ದಿನಾಂಕದಂದು ಘನತೆವೆತ್ತ ರಾಜ್ಯಪಾಲರ ಒಪ್ಪಿಗೆ 
ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ; 36 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು 
ಆದೇಶಿಸಲಾಗಿದೆ. 


2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 36 
(2013ರ ಮಾರ್ಚ್‌ ಮಾಹೆಯ ಹದಿನೈದನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ವೈದೇಹಿ ವಿಶ್ವವಿದ್ಯಾಲಯ ಅಧಿನಿಮಯ, 2013 
(2013ರ ಮಾರ್ಚ್‌ ಮಾಹೆಯ ಹನ್ನೆರಡನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 


ವೈದ್ಯಕೀಯ, ದಂತ ವೈದ್ಯಕೀಯ, ಔಷಧ ವಿಜ್ಞಾನ, ಫಿಸಿಯೋಥೆರಪಿ, ನರ್ಸಿಂಗ್‌, ಸಂಬಂಧಿತ ಆರೋಗ್ಯ ವಲಯಗಳು, ಜೀವ ವಿಜ್ಞಾನ. ಜೈವಿಕ 
ತಂತ್ರಜ್ಞಾನ ಇವುಗಳನ್ನು ಒಳಗೊಂಡ ಆರೋಗ್ಯ ಸಂರಕ್ಷಣೆ ಶಿಕ್ಷಣ ಮತ್ತು ತತ್ತಂಬಂಧಿ ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ 
ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಶ್ರೀನಿವಾಸ ನ್ಯಾಸ, ಬೆಂಗಳೂರು 
ಇವರ ಮೂಲಕ ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ 
ಒಂದು ಅಧಿನಿಮಯ. 


ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ವೈದ್ಯಕೀಯ, ದಂತ ವೈದ್ಯಕೀಯ, ಔಷಧ ವಿಜ್ಞಾನ, ಫಿಸಿಯೋಥೆರಪಿ, ನರ್ಸಿಂಗ್‌, 
ಸಂಬಂಧಿತ ಆರೋಗ್ಯ ವಲಯಗಳು, ಜೀವ ವಿಜ್ಞಾನ. ಜೈವಿಕ ತಂತ್ರಜ್ಞಾನ ಇವುಗಳನ್ನು ಒಳಗೊಂಡ ಆರೋಗ್ಯ ಸಂರಕ್ಷಣೆ ಶಿಕ್ಷಣ ಮತ್ತು ತತ್ಸಂಬಂಧಿ 
ವಲಯಗಳಲ್ಲಿ ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ 
ವಿಚಾರಗಳನ್ನು ಉತ್ತೇಜಿಸಲು ಮತ್ತು ಕೈಗೊಳ್ಳಲು ಶ್ರೀನಿವಾಸ ನ್ಯಾಸ, ಬೆಂಗಳೂರು ಇವರ ಮೂಲಕ ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 
ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ:- 
ಅಧ್ಯಾಯ — 1 
ಪ್ರಾರಂಭಿಕ 
1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ವೈದೇಹಿ ವಿಶ್ವವಿದ್ಯಾಲಯ ಅಧಿನಿಯಮ, 2013 ಎಂದು 
ಕರೆಯತಕ್ಕದ್ದು. 
ಎ 
(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 


(3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 


ಬರತಕ್ಕದ್ದು. 
2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 
(ಎ) “ಶೈಕ್ಷಣಿಕ ಪರಿಷತ್ತು (ಅಕೆಡೆಮಿಕ್‌ ಕೌನ್ಸಿಲ್‌)? ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 
ಪರಿಷತ್ತು; 
(ಬಿ) “ಕಾರ್ಯಸೂಚಿ ವಿಷಯಗಳು”, ಎಂದರೆ, ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 


ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕರ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು; 

(ಸಿ) “ಪ್ರಬಂಧಕರ ಮಂಡಳಿ” ಎಂದರೆ, 23ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬ೦ಧಕರ ಮಂಡಳಿ; 


(ಡಿ) “ವ್ಯವಸ್ಥಾಪನಾ ಮಂಡಳಿ” ಎಂದರೆ 24ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ೦ತೆ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೮೯ 





(ಇ) “ಕುಲಾಧಿಪತಿ”, “ಕುಲಪತಿ”, “ಸಹಕುಲಪತಿ” ಎಂದರೆ, ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 
ಸಹಕುಲಪತಿ; 
(ಎಫ್‌) “ಕ್ಯಾಂಪಸ್‌” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್‌; 


(ಜಿ) “ಸಮಿತಿಗಳು” ಎಂದರೆ, ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 
ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ಶೋಧನಾ ಸಮಿತಿ, ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ, 
ಹಣಕಾಸು ಪರಿಷತ್ತು ಮತ್ತು ಅಂಥ ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 


(ಎಚ್‌) “ಘಟಕ ಕಾಲೇಜು” ಎಂದರೆ, ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ; 


(ಐ) “ಹಣಕಾಸು ಸಮಿತಿ” ಎಂದರೆ, 27ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 
(ಜೆ) “ಸರ್ಕಾರ” ಎಂದರೆ, ಕರ್ನಾಟಕ ಸರ್ಕಾರ; 
(ಕೆ) “ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು” ಎಂದರೆ, ವಿಶ್ವವಿದ್ಯಾಲಯ ಅನುದಾನ ಆಯೋಗ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ 


1 


ಪರಿಷತ್ತು, ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ಭಾರತೀಯ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಪರಿಷತ್ತು, ಭಾರತೀಯ 
ಔಷಧ ವಿಜ್ಞಾನ ಪರಿಷತ್ತು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು ಭಾರತೀಯ ಕೃಷಿ ಸಂಶೋಧನಾ 
ಪರಿಷತ್ತು, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತು ಮುಂತಾದ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ 
ದೊರೆಯುವಂತೆ ನೋಡಿಕೊಳ್ಳುವುದಕ್ಕಾಗಿ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು ಸ್ಥಾಪಿಸಿರುವ 


ಒಂದು ಸಂಸ್ಥೆ ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 
(ಎಲ್‌) “ನಿಯಮಿಸಲಾದುದು” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 


(ಎಂ) “ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು” ಎಂದರೆ, ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 
ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 
ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವುದೇ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ; 


(ಎನ್‌) ಕುಲಸಚಿವರು” ಎಂದರೆ, ವಿಶ್ವವಿದ್ಯಾಲಯದ ಕುಲಸಚಿವರು; 
(ಒ) “ಪ್ರಾದೇಶಿಕ ಕೇಂದ್ರ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 


ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ಕಾರ್ಯಕಾರಿ ಪರಿಷತ್ತು ವಹಿಸಿಕೊಡಬಹುದಾದ ಅಂಥ ಇತರ 
ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊ೦ಡುಬರುವ ಒಂದು ಕೇಂದ್ರ 

(ಹಿ) ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ “ಪ್ರಾಯೋಜಕ ಪ್ರಾಧಿಕಾರ” ಅಥವಾ “ಪ್ರಾಯೋಜಕ ಸಂಸ್ಥೆ” ಎಂದರೆ ಪ್ರಾಯೋಜಕ ನ್ಯಾಸ; 

(ಕ್ಕೂ “ಪ್ರಾಯೋಜಕ ನ್ಯಾಸ” ಎಂದರೆ ಭಾರತೀಯ ನ್ಯಾಸ ಅಧಿನಿಯಮ, 1882ರ ಅಡಿಯಲ್ಲಿ ನೋಂದಣಿಯಾದ ಶ್ರೀನಿವಾಸ ನ್ಯಾಸ, 
ಬೆಂಗಳೂರು ; 

(ಆರ್‌) “ರಾಜ್ಯ” ಎಂದರೆ, ಕರ್ನಾಟಕ ರಾಜ್ಯ; 

(ಎಸ್‌) “ಪರಿನಿಯಮಗಳು” ಮತ್ತು "“ವಿನಿಯಮಗಳು” ಎಂದರೆ, ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ 
ವಿಶ್ವವಿದ್ಯಾಲಯದ ಪರಿನಿಯಮಗಳು ಮತ್ತು ವಿನಿಯಮಗಳು; 

(ಟಿ) “ಅಧ್ಯಯನ ಕೇಂದ್ರ” ಎಂದರೆ, ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ದಿವಾದ, ಸಲಹೆಗಳನ್ನು ನೀಡುವ ಅಥವಾ ಇತರ ಯಾವುದೇ 
ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 

(ಯು) “ಅಧ್ಯಾಪಕರು” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಅಥವಾ ವಿಶ್ವವಿದ್ಯಾಲಯದಲ್ಲಿ 
ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ ಸಂಶೋಧನೆಗೆ 
ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಿಯಮಿಸಿದ 
ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ; 


(ವ) “ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ, 1956ರ (1956ರ 
ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 


(ಡಬ್ಲ್ಯೂ) “ವಿಶ್ವವಿದ್ಯಾಲಯ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸಲಾದ ವೈದೇಹಿ ವಿಶ್ವವಿದ್ಯಾಲಯ; 
(ಎಕ್ಸ್‌ “ಸಂದರ್ಶಕರು” ಎಂದರೆ, 13ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 
ಅಧ್ಯಾಯ- ॥ 
ವಿಶವಿದ್ಧಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
ನ ಸ್ರಿ ದಂ ಸ) $ 
3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಒಂದು ಏಕಾತ್ಮಕ 
ಸ್ವರೂಪದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ಪ್ರಾಯೋಜಕ ನ್ಯಾಸವು ಹೊಂದಿರತಕ್ಕದ್ದು. 


ಯ 


೨೬೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) ಪ್ರಾಯೋಜಕ ನ್ಯಾಸವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನು 


ನ್ರಿವವನ್ನು ಸಲ್ಲಿಸತಕ್ಕದ್ದು. 


ಎ 
(3) ಪ್ರಸ್ತಾವವು ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 

(i) ಪ್ರಾಯೋಜಕ ನ್ಯಾಸದ ವಿವರಗಳೊಂದಿಗೆ ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳು; 

(ii) ವಿಶ್ವವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 


(iii) ಪ್ರಾರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 
ಮತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 


(iv) ಪ್ರಾರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು (ಫ್ಯಾಕಲ್ಪಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 
(V) ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್‌ ಅಭಿವೃದ್ಧಿ; 

(vi) ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 

(vii) ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ; 

(viii) ಸಂಪನ್ಮೂಲ ಸಂಗಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 


ಸಂದಾಯ ಮಾಡುವ ರೀತಿ; 


(ix) ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 
ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು; 


(x) ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು, ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ, ಉಚಿತ 
ಶಿಕ್ಷಣ (ಫ್ರಿಶಿಪ್‌) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 
ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 


(xi) ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ಪ್ರಾಯೋಜಕ ನ್ಯಾಸವು ದೊರಕಿಸಿಕೊಡಲಿದೆ 
ಹಾಗೂ ಅದರ ಹಣಕಾಸಿನ ಸಂಪನ್ಮೂಲಗಳು; 

(xii) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ; 

(xiii) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 


ಷರತ್ತುಗಳ ನೆರವೇರಿಕೆಯ ಹಂತ. 


(4) ಪ್ರಾಯೋಜಕ ನ್ಯಾಸದಿಂದ ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ 
ಪದನಿಮಿತ್ತ ಸದಸ್ಯರಾದ ಮೂರು ಸದಸ್ಯರುಗಳನ್ನು ಒಳಗೊಂಡ ಒಂದು ಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ವಿಶ್ವವಿದ್ಯಾಲಯದ ಸ್ಥಾಪನೆಗೆ 
ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು. 

4. ವಿಶ್ವವಿದ್ಯಾಲಯದ ಸ್ಥಾಪನೆ. (1) ರಾಜ್ಯ ಸರ್ಕಾರವು ಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ ಮತ್ತು 
ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ,- 


0) ನ್ಯಾಸವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊಂದನ್ನು ನಡೆಸಲು ಸಮರ್ಥವಾಗಿದೆ ಎಂದು 
ಅದು ಮನಗಂಡರೆ; 


(ii) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪಿಗೆ ಭೂಮಿಯ ಒಡೆತನವನ್ನು ಹೊಂದಿರತಕ್ಕದ್ದು, ಎಂದರೆ;- 
(ಎ) ಭೂಮಿಯು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು; 


(ಬಿ) ಭೂಮಿಯು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಿತಿಯಿ೦ದ ಹೊರಗೆ ಇದ್ದು, ಆದರೆ ಬೆ೦ಗಳೂರು 
ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು; 
(ಸಿ) ಭೂಮಿಯು (ಎ) ಮತ್ತು (ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು 
ಎಕರೆಗಳಿಗಿ೦ತ ಕಡಿಮೆ ಇರತಕ್ಕದ್ದಲ್ಲ. 
ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ (ಸಿಂಗಲ್‌ ಬ್ಲಾಕ್‌) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ನ್ಯಾಸ/ 
ಪ್ರತಿಷ್ಠಾನ/ಸಂಸ್ಥೆ/ವಿಶ್ವವಿದ್ಯಾಲಯದ ಹೆಸರಿನಲ್ಲಿರತಕ್ಕದ್ದು. 3ನೇ ಪ್ರಕರಣದ (3)ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಒದಗಿಸಿದ ವಿವರಗಳ ಆಧಾರದ 
ಮೇಲೆ ಸರ್ಕಾರವು 47ನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ನ್ಯಾಸಕ್ಕೆ ನಿರ್ದೇಶನ ನೀಡಬಹುದು. 


(2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ, ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, “ವೈದೇಹಿ 
ವಿಶ್ವವಿದ್ಯಾಲಯ” ಎಂಬ ಹೆಸರಿನ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ ಮಂಜೂರಾತಿಯನ್ನು ನೀಡಬಹುದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೯೧ 





(3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ಬೆಂಗಳೂರಿನಲ್ಲಿ ಇರತಕ್ಕದ್ದು. ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ ಪ್ರಾದೇಶಿಕ 
ಕೇಂದ್ರಗಳನ್ನು, ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿಯನ್ನು 
ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 


(4) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬಂಧಕ ಮಂಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮಂಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು, ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು. ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 


(5) (2)ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ, 
ಪ್ರಾಯೋಜಕ ನ್ಯಾಸವು ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು. 
ವಿಶ್ವವಿದ್ಯಾಲಯದಲ್ಲಿ ನಿಹಿತವಾಗಿರತಕ್ಕದ್ದು. 


(6) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ಎರುದ್ಧ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 


(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ಪತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 


5. ಅನುದಾನಗಳು ಮತ್ತು ಹಣಕಾಸು ನೆರವು.- ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 


ಪರಂತು, ರಾಜ್ಯವು,- 


(ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 


(ಬಿ) ರಾಜ್ಯ ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 


(ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗೆ ಅವಕಾಶವನ್ನು ಕಲ್ಪಿಸುವುದಕ್ಕೆ 
ಅಥವಾ ಅವುಗಳ ಪ್ರಯೋಜನಕ್ಕಾಗಿ, 


- ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 
ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ಟೀಕರಿಸಬಹುದು. 


6. ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ.- 

ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ, ವಿಶ್ವವಿದ್ಯಾಲಯ ಅನುದಾನ ಆಯೋಗದ 
ಮತ್ತು ಇತರ ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು, ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ, ವಿಶ್ವವಿದ್ಯಾಲಯವು, 
ರಾಜ್ಯದಲ್ಲಿ ತನಗೆ ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇ೦ದ್ರಗಳು ಮತ್ತು ಅಧ್ಯಯನ ಕೇಂದಗಳನ್ನು 
ಹೊಂದಿರಬಹುದು. 


7. ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳು.- ವಿಶ್ವವಿದ್ಯಾಲಯವು, ತನ್ನ ಭವಿಷ್ಯದ್‌ದೃಷ್ಟಿ ಮತ್ತು ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಈ 
ಮುಂದಿನಂತೆ ವಿವಿಧ ಬಗೆಯ ಕಾರ್ಯತಂತ್ರಗಳನ್ನು ಕೈಗೊಳ್ಳಬಹುದು:- 


(i) ವೈದ್ಯಕೀಯ, ದಂತ ವೈದ್ಯಕೀಯ, ಔಷಧ ವಿಜ್ಞಾನ, ಫಿಸಿಯೋಥೆರಪಿ, ನರ್ಸಿಂಗ್‌, ಸಂಬಂಧಿತ ಆರೋಗ್ಯ ವಲಯಗಳು, ಜೀವ 
ವಿಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಸಂಬಂಧಿತ ವಲಯಗಳಲ್ಲಿ ಸ್ನಾತಕೋತ್ತರ, ಡಾಕ್ಟೊರಲ್‌ ಮತ್ತು ಪೋಸ್ಟ್‌ ಡಾಕ್ಟೊರಲ್‌ 
ಕೋರ್ಸುಗಳಿಗೆ ಮುಂದುವರಿಯುವ ಮತ್ತು ಅವುಗಳನ್ನು ಒಳಗೊಳ್ಳುವ ವಿಶ್ವವಿದ್ಯಾಲಯ ಶಿಕ್ಷಣದಲ್ಲಿ ಪ್ರಗತಿಯನ್ನು ಮತ್ತು 
ಅನ್ವೇಷಣೆಯನ್ನು ಬೆಂಬಲಿಸುವುದು, ಪ್ರೋತ್ಸಾಹಿಸುವುದು ಮತ್ತು ಕೈಗೊಳ್ಳುವುದು ಹಾಗೂ ಈ ಕ್ಷೇತ್ರಗಳಲ್ಲಿ ಸಲಹೆಯನ್ನೂ 
ಒಳಗೊಂಡಂತೆ ಸಂಶೋಧನೆ, ಪ್ರಗತಿ ಮತ್ತು ಪ್ರಸಾರಕ್ಕೆ ಅವಕಾಶವನ್ನು ಕಲ್ಪಿಸುವುದು; 

(ii) ವಿದ್ಯಾರ್ಥಿಗಳಿಗೆ, ಬೋಧಕ ವೃಂದದ (ಫ್ಯಾಕಲ್ಟಿ) ಸದಸ್ಯರಿಗೆ ಮತ್ತು ಇತರರಿಗೆ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಸಂಶೋಧನಾ 
ಕಾರ್ಯಕ್ರಮಗಳನ್ನು, ತರಬೇತಿ ಕಾರ್ಯಕ್ರಮಗಳನ್ನು ಮತ್ತು ವಿನಿಮಯ ಕಾರ್ಯಕ್ರಮಗಳನ್ನು ಪರಿಕಲ್ಪಿಸಲು, ವಿನ್ಯಾಸಗೊಳಿಸಲು, 
ಅಭಿವೃದ್ಧಿಪಡಿಸಲು ಇತರ ಯಾವುದೇ ವಿಶ್ವವಿದ್ಯಾಲಯಗಳು, ಸಂಶೋಧನಾ ಸಂಸ್ಥೆಗಳು, ಲಾಭರಹಿತ ಸಂಸ್ಥೆಗಳು, ಕೈಗಾರಿಕಾ 
ಸಂಸ್ಥೆಗಳು, ವೃತ್ತಿಪರ ಸಂಸ್ಥೆಗಳು ಅಥವಾ ಇತರ ಸಂಸ್ಥೆಗಳೊಂದಿಗೆ ಸಹಯೋಗವನ್ನು ಹೊಂದುವುದು; 


(iii) ರಾಜ್ಯ ಸರ್ಕಾರದ ಪೂರ್ವ ಅನುಮೋದನೆಯೊಡನೆ, ಯಾವುದೇ ಸಂಸ್ಥೆಯೊಂದಿಗೆ ಸಹಯೋಗ ಹೊಂದಿ ಸಂಶೋಧನೆಯನ್ನು ಮತ್ತು 
ಹೊಸತನವನ್ನು ಬೆಳಕಿಗೆ ತರುವುದು; 


೨೬೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(iv) 


(vi) 


(vii) 


(ii) 


(ix) 


(x) 


(x1) 


(xii) 


ತಾನು ಸೂಕ್ತವೆಂದು ಭಾವಿಸಬಹುದಾದಂತೆ, ಕಲಿಕೆಯ ಅಂಥ ಶಾಖೆಗಳಲ್ಲಿ ಬೋಧನಾ ಮತ್ತು ಸಂಶೋಧನಾ ಸೌಲಭ್ಯಗಳನ್ನು 
ಒದಗಿಸಿ ಜ್ಞಾನ ಪ್ರಸಾರ ಮಾಡುವುದು ಮತ್ತು ಅದನ್ನು ಮುಂದುವರೆಸುವುದು ಹಾಗೂ ವಿಶೇಷವಾಗಿ ವೈದ್ಯಕೀಯ, ದಂತ 
ವೈದ್ಯಕೀಯ, ಔಷಧ ವಿಜ್ಞಾನ, ಫಿಸಿಯೋಥೆರಪಿ, ನರ್ಸಿಂಗ್‌, ಸಂಬಂಧಿತ ಆರೋಗ್ಯ ವಲಯಗಳು, ಜೀವ ವಿಜ್ಞಾನ. ಜೈವಿಕ 
ತಂತ್ರಜ್ಞಾನ ಇವುಗಳನ್ನು ಒಳಗೊಂಡ ಆರೋಗ್ಯ ಸಂರಕ್ಷಣೆ ಶಿಕ್ಷಣ ಮತ್ತು ಸಂಬಂಧಿತ ಕೋರ್ಸುಗಳಲ್ಲಿ ಸಮಗ್ರ ವ್ಯಾಸಂಗ 
ವಿಷಯಗಳಿಗಾಗಿ ವಿಶೇಷ ಉಪಬಂಧ ಕಲ್ಪಿಸುವುದು ಮತ್ತು ವಿಶ್ವವಿದ್ಯಾಲಯದಲ್ಲಿ ಅಂತರವಿದ್ಯಾವಿಷಯಗಳ ಅಧ್ಯಯನ ಮತ್ತು 
ಸಂಶೋಧನೆಗೆ ಉತ್ತೇಜನ ನೀಡುವುದಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಳುವುದು; 


ಉನ್ನತ ಕಲಿಕೆಗೆ ಪ್ರವೇಶಾವಕಾಶಗಳನ್ನು ಮತ್ತು ನ್ಯಾಯಸಮ್ಮರತೆಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ, ಕಲಿಕೆಯ ವಿಧಾನಗಳು ಮತ್ತು 
ಸ್ಥಳಗಳು, ವ್ಯಾಸಂಗ ಕ್ರಮಗಳ ಸಂಯೋಜನೆ, ದಾಖಲಾತಿಗಾಗಿ ಅರ್ಹತೆ, ಪ್ರವೇಶದ ವಯಸ್ಸು, ಪರೀಕ್ಷೆಯನ್ನು ನಡೆಸುವುದು ಮತ್ತು 
ಕಾರ್ಯಕ್ರಮಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ನಮ್ಯವಾದ (ಫ್ಲೆಕ್ಸಿಬಲ್‌) ಮತ್ತು ಮುಕ್ತವಾದ, ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣದ 
ಅನ್ವೇಷಣಾ ಪದ್ಧತಿಯನ್ನು ಅಳವಡಿಸುವುದು ಹಾಗೂ ಜ್ಞಾನದ ಹೊಸ ಕ್ಷೇತ್ರಗಳಲ್ಲಿ ಉತ್ಕಷ್ಟತೆಗೆ ಪ್ರೋತ್ಸಾಹಿಸುವುದು, ಶೈಕ್ಷಣಿಕ ಮತ್ತು 
ಸಮನ್ವಯ ಕಲಿಕೆ, ಇವೆರೆಡಕ್ಕೂ ಸಮನಾದ ಪ್ರಾಮುಖ್ಯತೆಯನ್ನು ನೀಡುವುದು; 

ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೊಡುಗೆಯನ್ನು ನೀಡಲು ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಸಂಪನ್ಮೂಲ ಕೇಂದ್ರಗಳನ್ನು 
ಅಭಿವೃದ್ಧಿಪಡಿಸುವುದು; 

ಕರ್ನಾಟಕದಲ್ಲಿ ವಿವಿಧ ಸ್ಥಳಗಳಲ್ಲಿ ಕ್ಯಾಂಪಸುಗಳು, ಪ್ರಾದೇಶಿಕ ಕೇಂದ್ರಗಳು ಮತ್ತು ಅಧ್ಯಯನ ಕೇ೦ದ್ರಗಳು ಮತ್ತು ಸಂಯೋಜಿತ 
ಕಾಲೇಜುಗಳನ್ನು ಸ್ಥಾಪಿಸುವುದು ಮತ್ತು ತಾಂತ್ರಿಕತೆ, ವೃತ್ತಿಪರತೆ, ಸಾಮಾನ್ಯ ಶಿಕ್ಷಣ ಮತ್ತು ಸಮಾಜ ಮತ್ತು ಮಾನವ ಅಭಿವೃದ್ಧಿಯಲ್ಲಿ 
ಶೈಕ್ಷಣಿಕ ಬದಲಾವಣೆಗೆ ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಕೊಡುಗೆ ನೀಡುವುದು ಮತ್ತು ಜ್ಞಾನವನ್ನು 
ಅಭಿವೃದ್ಧಿಪಡಿಸುವುದು; 

ಮೌಲ್ಯಮಾಪನದ ವಿವಿಧ ಆಧುನಿಕ ವಿಧಾನಗಳ ಮೂಲಕ ಮಾಡಿದ ಮೌಲ್ಯಮಾಪನಕ್ಕೆ ಅನುಸಾರವಾಗಿ ಶಿಕ್ಷಣವನ್ನು ಯಶಸ್ವಿಯಾಗಿ 
ಪೂರ್ಣಗೊಳಿಸಿದುದರ ಆಧಾರದ ಮೇಲೆ ನೀಡಲು ಪದವಿಗಳನ್ನು ಡಿಪ್ಲೋಮೋಗಳನ್ನು, ಪ್ರಮಾಣಪತ್ರಗಳನ್ನು ಮತ್ತು ಯಶೋಪತ್ರ 
ಪ್ರದಾನದಂಥ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು; 

ಉಪನ್ಯಾಸ ಮಾಲಿಕೆಗಳು, ವಿಚಾರ ಸಂಕಿರಣಗಳು, ಸಮ್ಮೇಳನಗಳು, ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ 
ಕಾರ್ಯಕ್ರಮಗಳು, ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ 
ಮಾಡುವುದು ಮತ್ತು ಶಿಕ್ಷಣ ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು 
ಏರ್ಪಡಿಸುವುದು; 

ರಾಜ್ಯ ಸರ್ಕಾರದ ಪೂರ್ವ ಅನುಮತಿಯೊಂದಿಗೆ, ಉತ್ತಮ ಗುಣಮಟ್ಟದ ಇತರ ಯಾವುವೇ ವಿಶ್ವವಿದ್ಯಾಲಯಗಳೊಂದಿಗೆ 
ಸಹಭಾಗಿಗಳಾಗಿ ವಿಶ್ವವಿದ್ಯಾಲಯದ ಬೋಧಕ ವೃಂದ (ಫ್ಯಾಕಲ್ಟಿ) ಮತ್ತು ಸಂಶೋಧಕರ ಅಭಿವೃದ್ಧಿ ಮತ್ತು ತರಬೇತಿಗಾಗಿ 
ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು; 

ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಅವಶ್ಯಕವಾದ ಮತ್ತು ಯುಕ್ತವಾದ 
ಕ್ರಮಗಳನ್ನು ಕೈಗೊಳ್ಳುವುದು; 

ಭಾರತದಲ್ಲಿ ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ಸರ್ಕಾರವು ಅನುಮೋದಿಸಬಹುದಾದಂತೆ 
ಯಾವುವೇ ಧ್ಯೇಯೋದ್ದೇಶಗಳನ್ನು ಮುಂದುವರಿಸುವುದು. 


8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. ಎಂದರೆ;- 


(i) 


(ii) 


(iil 


(iv) 


ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದಂತೆ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 
ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು; 


ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 
ಅ೦ಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 


ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು 
ಪ್ರದಾನಮಾಡುವುದು; 


ಪರಿನಿಯಮಗಳನ್ವಯ ಸಂಶೋಧನಾ ವೇತನಗಳು (ಫೆಲೋಶಿಪ್‌ಗಳು), ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು, 
ಅವಾರ್ಡುಗಳು, ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು; 


ಪರಿನಿಯಮಗಳಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು, ಬಿಲ್ಲುಗಳು, ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು; 


ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 


ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ, ಕ್ಯಾಂಪಸುಗಳ, ಪ್ರಾದೇಶಿಕ ಕೇ೦ದ್ರಗಳ, ಅಧ್ಯಯನ ಕೇಂದ್ರಗಳ ಫ್ಯಾಕಲ್ಟಿ, ಅಧಿಕಾರಿಗಳು 
ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೯೩ 





(viii) ವಿಶ್ವವಿದ್ಯಾಲಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ, ಅಧ್ಯಯನ ಕೇಂದ್ರದ 
ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ನ್ಯಾಸ ಮತ್ತು ದತ್ತಿ ಸ್ಪತ್ತುಗಳೂ ಸೇರಿದಂತೆ, ಯಾವುದೇ ಚರ ಅಥವಾ 
ಸ್ಥಿರ ಸ್ವತ್ತನ್ನು ಆರ್ಜಿಸುವುದು, ಹೊಂದಿರುವುದು, ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 


(ix) ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸಿಕೊಂಡು ಬರುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ 
ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳಾಗಿ ಮಾನ್ಯತೆ ನೀಡುವುದು; 
(x) ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 


ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 
ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು; 


(xi) ಶೈಕ್ಷಣಿಕ, ಆಡಳಿತಾತ್ಮಕ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯ ಹುದ್ದೆಗಳನ್ನು ಸೃಜಿಸುವುದು; 

(xii) ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 
ವಿಶ್ವವಿದ್ಯಾಲಯಗಳೊಡನೆ ಸಹಕರಿಸುವುದು ಮತ್ತು ಸಹಯೋಗ ಹೊಂದುವುದು; 

(xiii) ಶಿಕ್ಷಕರಿಗೆ, ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತಿತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸ೦ಗಕ್ರಮಗಳು, 
ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಮತ್ತು 
ನಡೆಸುವುದು; 


(xiv) ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದಗಳಿಗೆ, ಅಧ್ಯಯನ 
ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ರಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 
ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು; 


(xv) ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 
ಕಾರ್ಯಗಳನ್ನು, ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 


(xvi) ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿಂದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 
ಮೇಲೆ ನೀಡಲು ಪದವಿಗಳು, ಡಿಪ್ಲೋಮಾಗಳು, ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 


(xvii) ಫಿಲಂಗಳು, ಕ್ಯಾಸೆಟ್‌ಗಳು, ಧ್ವನಿಸುರುಳಿಗಳು, ದೃಶ್ಯಸುರುಳಿಗಳು, ಸಿ.ಡಿ. ವಿ.ಸಿ.ಡಿ. ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 
ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 
ಕಲಿಸುವುದು; 


(xviii) ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 
ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು, ಚ೦ದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 


(೫) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುದೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ವಶಪಡಿಸಿಕೊಳ್ಳುವುದು, 
ವಹಿಸಿಕೊಳ್ಳುವುದು ಮತ್ತು ನಡೆಸುವುದು; 


(xx) ಕಾರ್ಯಕಾರಿ ಪರಿಷತ್ತು ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 
(xxi) ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 
ಕೈಗೊಳ್ಳುವುದು. 


9. ವಿಶ್ವವಿದ್ಯಾಲಯವು ಎಲ್ಲಾ ವರ್ಗ, ಜಾತಿ, ಮತ, ಲಿಂಗ ಅಥವಾ ರಾಷ್ಟ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು.- ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ, ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು: 

ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ, ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸರದಿ ಸುತ್ತಿನಲ್ಲಿ 
ಮೀಸಲಿಡತಕ್ಕದ್ದು. 

10. ರಾಷ್ಟ್ರೀಯ ಅಧಿಮಾನ್ಯತೆ.- ವಿಶ್ವವಿದ್ಯಾಲಯವು ಪ್ರಾರಂಭವಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ವ್ಯಾಸಂಗ ಕ್ರಮಗಳು ರಾಷ್ಟ್ರೀಯ 
ಅಧಿಮಾನ್ಯತಾ ಸಂಸ್ಥೆಗಳ ವಿನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

11. ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ:- 


() ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 


೨೬೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(1) ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು; 
(i) ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು; 
(1) ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 
) ಕಾರ್ಯಕಾರಿ ಪರಿಷತ್ತಿನ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು; 
(vi) ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
(1) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು; 
(i) ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ವಿವಾದಗಳನ್ನು ಬಗೆಹರಿಸುವುದು. 
ಅಧ್ಯಾಯ - 11] 
ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12. ವಿಶ್ವವಿದ್ಯಾಲಯದ ಅಧಿಕಾರಿಗಳು.- ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು. ಎಂದರೆ:- 
() ಸಂದರ್ಶಕರು; 
() ಸಹ-ಸಂದರ್ಶಕರು; 
(1) ಕುಲಾಧಿಪತಿಗಳು; 
(1) ಕುಲಪತಿಗಳು; 
(ಗ. ಸಹಕುಲಪತಿಗಳು; 
(1) ಕುಲಸಚಿವರು; 
(vi) ಹಣಕಾಸು ಅಧಿಕಾರಿ; ಮತ್ತು 
(vii) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದಂಥ ಇತರ ಅಧಿಕಾರಿಗಳು. 


13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 


(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು 


(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ:- 
(1) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು. 


(i ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ 
ಯಾವುದೇ ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು, ಈ ಅಧಿನಿಯಮ, ವಿನಿಯಮಗಳು ಅಥವಾ 
ನಿಯಮಗಳಿಗೆ ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು 
ಭಾವಿಸಬಹುದಾದಂಥ ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು ಸಂಬಂಧಪಟ್ಟವರೆಲ್ಲರೂ 
ಪಾಲಿಸತಕ್ಕದ್ದು. 

14. ಸಹ-ಸಂದರ್ಶಕರು.- (1 ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ-ಸಂದರ್ಶಕರಾಗಿರತಕ್ಕದ್ದು. 
(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ-ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 
15. ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 
(2) ಪ್ರಾಯೋಜಕ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು. ಅವರು ತಮ್ಮ ಜೀವನಪರ್ಯಂತ ಅಥವಾ ಅವರು 
ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು. 
(3) ತದನಂತರದ ಕುಲಾಧಿಪತಿಗಳು, ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅ೦ಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 


(4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು. 


(5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ 
ಮಾಡಬಹುದಾದಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು, ಎಂದರೆ:- 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೯೫ 





(1) ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 


(1) ಸಂದರ್ಶಕರ ಮತ್ತು ಸಹ-ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು 
ವಹಿಸುವುದು; 


(iii) ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು; 


(iv) ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 
ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 

(/) ಈ ಅಧಿನಿಯಮದ 16ನೇ ಪ್ರಕರಣದ (2)ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ ಒಬ್ಬ 
ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 

(vi) ಸಹಕುಲಪತಿಗಳು, ಡೀನ್‌, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು; 

(vii) ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು; 

(viii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು; 

(ix) ಮೊದಲ ವ್ಯವಸ್ಥಾಪನಾ ಮಂಡಳಿ, ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು ರಚಿಸುವುದು; 

(x) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 

(xi) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ (ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು ಹೊರತುಪಡಿಸಿ) 


ವಿವಾದಗಳನ್ನು ಪರಿಹರಿಸುವುದು. 


(6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಯ ನಡುವೆ ವಿವಾದಗಳು 
ಉಂಟಾದಲ್ಲಿ, ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 


16. ಕುಲಪತಿಗಳು.- (1) (2)ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು... ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ, ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 


ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ ಮುಂದುವರೆಯತಕ್ಕದ್ದು. 
ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 


(2) (1)ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎಂದರೆ:- 
(1) ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ 


(1) ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ ಸಂಚಾಲಕರೆಂದು 
ನಾಮನಿರ್ದೇಶಿಸತಕ್ಕದ್ದು. 


(3) ನಾಮನಿರ್ದೇಶನ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 


(4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಾಹಕ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು: 

ಪರಂತು, ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದಂತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು. 


(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 


ಪರಂತು, ಕುಲಪತಿಗಳ ಅಭಿಪ್ರಾಯದಲ್ಲಿ, ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು, ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 
ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ:ವಾಗಿ 


AS 


೨೬೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಪರಿಷ್ಕರಿಸಲು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು. 


(6) ಕುಲಪತಿಯವರ ಸೇವೆಗಳನ್ನು, ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 
ನಂತರ ಹಾಗೂ ಶಿಸ್ತಿನ ಆಧಾರದ ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ, ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 


(7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ-ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 


17. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅ೦ಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


18. ವ್ಯಾಸಂಗ ವಿಭಾಗಗಳ ಡೀನ್‌ಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


19. ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು. 


(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು. 
(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 


ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅ೦ಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


(4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು, ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ಧರಾಗಿತಕ್ಕದ್ದು. 


20. ಹಣಕಾಸು ಅಧಿಕಾರಿ.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅ೦ಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


21. ಇತರ ಅಧಿಕಾರಿಗಳು.- ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


ಅಧ್ಯಾಯ — IV 
ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
22. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು.- ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ:- 
(1) ಪ್ರಬಂಧಕ ಮಂಡಳಿ; 
(1) ವ್ಯವಸ್ಥಾಪನಾ ಮಂಡಳಿ; 


(ii) ಶೈಕ್ಷಣಿಕ ಪರಿಷತ್ತು; 


(iv) ಸಂಶೋಧನಾ ಮತ್ತು ಅನ್ವೇಷಣಾ ಪರಿಷತ್ತು; 
(v) ಹಣಕಾಸು ಸಮಿತಿ; ಮತ್ತು 
(vi) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು. 


23. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 
(1) ಕುಲಾಧಿಪತಿಯವರು ದ ಅಧ್ಯಕರು; 


"ಎ 
(ii) ಕುಲಪತಿಯವರು ದ ಸದಸ್ಯರು; 
(iii) ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ 
ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೯೭ 





(iv) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ 
ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 

(V) ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ, ಹಣಕಾಸು ಅಥವಾ 
ಯಾವುದೇ ಇತರ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 

(vi) ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು; 

(vii) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು; 

(viii) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ಧ ಶಿಕ್ಷಣ ತಜ್ಞರು. 


(2) ಕುಲಸಚಿವರು ಪ್ರಬ೦ಧಕ ಮ೦ಡಳಿಯ ಮತ ದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು. 


(3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ, ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು. 

(4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ ಗೈರುಹಾಜರಿಯಲ್ಲಿ 
ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವುದಕ್ಕೆ 
ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ ಮೂಲಕ 
ಅವರುಗಳ ಪೈಕಿಯಿ೦ದಲೇ ಆ ಸಭೆಗೆ ಮಾತ್ರವೇ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಾಗುವ ಮತ್ತು ಮತದಾನ ನೀಡುವ ಮೂರು ಜನ ಸದಸ್ಯರು 
ಗಣಪೂರ್ತಿ (ಕೋರಂ) ಆಗಿರತಕ್ಕದ್ದು: 


ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ನಾಮನಿರ್ದೇಶಿತರು ಹಾಜರಾಗದೇ 
ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 


(6) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ:- 


(i) ವಿಶ್ವವಿದ್ಯಾಲಯದ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 
(1) ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು; 


(iii) ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ 
ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 


(iv) ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 

() ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು 
ನಿಯಮಗಳನ್ನು ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು; 

(vi) ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 

(vii) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 

(viii) ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 

(ix) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 


ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 
(7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು 


ದ್ದು. 
(8) ಪ್ರಬಂಧಕ ಮಂಡಳಿಯು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಸಮಯ ಮತ್ತು ಸ್ಥಳದಲ್ಲಿ ಸಭೆ ಸೇರತಕ್ಕದ್ದು. 
24. ವ್ಯವಸ್ಥಾಪನಾ ಮಂಡಳಿ.- (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 

(1) ಕುಲಪತಿಗಳು; 

(ii) ಸಹಕುಲಪತಿಗಳು; 

(iii) ಕುಲಸಚಿವರು; 

(iv) ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 


(೪) ಕುಲಪತಿಗಳು ನಾಮನಿರ್ದೇಶಿಸಬಹುದಾದ ವಿದ್ಯಾಲಯಗಳ ಇಬ್ಬರು ಡೀನ್‌ಗಳು; 


೨೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) ಕುಲಪತಿಯವರು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರತಕ್ಕದ್ದು ಮತ್ತು ಕುಲಸಚಿವರು ವ್ಯವಸ್ಥಾಪನಾ ಮಂಡಳಿಯ 
ಕಾರ್ಯದರ್ಶಿಯಾಗಿರತಕ್ಕದ್ದು. 


(3) ವ್ಯವಸ್ಥಾಪನಾ ಮಂಡಳಿಯು ವಿಶ್ವವಿದ್ಯಾಲಯದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿರತಕ್ಕದ್ದು. ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು 
ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 

(4) ವ್ಯವಸ್ಥಾಪನಾ ಮ೦ಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ 
ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 

25. ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


(1) ಕುಲಪತಿಯವರು - ಅಧ್ಯಕ್ಷರು 

(ii) ಸಹಕುಲಪತಿಯವರು - ಸದಸ್ಯರು 

(iii) ಕುಲಸಚಿವರು - ಕಾರ್ಯದರ್ಶಿಗಳು 

(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 


(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

26. ಸಂಶೋಧನಾ ಮತ್ತು ಅನ್ವೇಷಣಾ ಪರಿಷತ್ತು.- (1) ಸಂಶೋಧನಾ ಮತ್ತು ಅನ್ವೇಷಣಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನಾ 
ಮತ್ತು ಅನ್ವೇಷಣಾ ಸಮಿತಿಯಾಗಿರತಕ್ಕದ್ದು ಹಾಗೂ ಸಂಶೋಧನಾ ಕ್ಷೇತ್ರಗಳ ಆದ್ಯತೆಯೂ ಒಳಗೊಂಡಂತೆ, ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕಾದ 
ಸಂಶೋಧನೆಯ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ ಭವಿಷ್ಯದ್‌ ದೃಷ್ಟಿಯನ್ನು ಒದಗಿಸತಕ್ಕದ್ದು. ಈ ಪರಿಷತ್ತು ಈ ಅಧಿನಿಯಮದ, ಪರಿನಿಯಮಗಳ, 
ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಸಂಶೋಧನೆ ಮತ್ತು ಅನ್ವೇಷಣಾ ಕಾರ್ಯನೀತಿಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

(2) ಸಂಶೋಧನಾ ಮತ್ತು ಅನ್ವೇಷಣಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


() ಕುಲಪತಿಯವರು - ಅಧ್ಯಕ್ಷರು 

(i) ಸಹಕುಲಪತಿಯವರು - ಸದಸ್ಯರು 

(1) ಸಂಶೋಧನೆಯ ಡೀನ್‌ - ಕಾರ್ಯದರ್ಶಿ 
(೪) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು - ಸದಸ್ಯರು 

(೪) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು — ಸದಸ್ಯರು ಮತ್ತು 


(೪) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
27. ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿ ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 
(1) ಕುಲಾಧಿಪತಿಯವರು ಅಥವಾ ಅವರ ನಾಮನಿರ್ದೇಶಿತರು - ಅಧ್ಯಕ್ಷರು 


(1) ಕುಲಪತಿಯವರು - ಸದಸ್ಯರು 

(i) ಕುಲಸಚಿವರು - ಸದಸ್ಯರು 

(iv) ಹಣಕಾಸು ಅಧಿಕಾರಿ - ಕಾರ್ಯದರ್ಶಿ 

(೪) ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು — ಸದಸ್ಯರು; ಮತ್ತು 


(೪) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 

(2) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ 
ಅದು ಈ ಅಧಿನಿಯಮ, ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

28. ಇತರ ಪ್ರಾಧಿಕಾರಗಳು.- ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ, ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳಿಂದ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೬೯೯ 





29. ಒಂದು ಪ್ರಾಧಿಕಾರದ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ.- ವಿಶ್ವವಿದ್ಯಾಲಯದ ಸಂಸ್ಥೆಗಳ ಯಾವುವೇ ಪ್ರಾಧಿಕಾರಗಳ ಒಬ್ಬ ವ್ಯಕ್ತಿಯು,- 
(ಎ) ಅಸ್ಪಸ್ಥ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟದ್ದರೆ; 
(ಬಿ) ಅವಿಮುಕ್ತ ದಿವಾಳಿಯಾಗಿದ್ದರೆ; 
(ಸಿ) ನೈತಿಕ ಅಧ:ಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ 
ಎಂದು ನಿರ್ಣೇತನಾಗಿದ್ದರೆ; 
(ಡಿ) ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ: ನಿರತನಾಗಿದ್ದರೆ; 
(ಇ) ಯಾವುದೇ ವಿಧದಲ್ಲಿ, ಎಲ್ಲಿಯೇ, ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 
ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 
(ಎಫ್‌) ಪ್ರಾಯೋಜಿತ ಸಂಸ್ಥೆಯು ಯಾವುವೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನನ್ನು ಆ ಪದವನ್ನು 
ಹೊಂದಿರುವುದಕ್ಕೆ ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 
-ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 
30. ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 


ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ಥಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆಯಲ್ಲಿ ದೋಷವಿದೆ ಎಂಬ ಕಾರಣದಿಂದ 
ಮಾತ್ರವೇ ಅಸಿಂಧುವಾಗತಕ್ನದಲ್ಲ. 


ಕ'ಬಣಾ 

31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1). ಯಾವುವೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ಕಾರ್ಯಕಾರಿ ಪರಿಷತ್ತು ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಮತ್ತು ತೀರ್ಮಾನಿಸತಕ್ಕದ್ದಲ್ಲ. 

(2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಸಂದರ್ಭದಲ್ಲಿ, ಕುಲಾಧಿಪತಿಯವರು ವಿಶ್ವವಿದ್ಯಾಲಯದ ಯಾವುದೇ 
ಪದಾಧಿಕಾರಿ ಅಥವಾ ಸಂಸ್ಥೆಯು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ ಪರಿಹಾರ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು 
ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ 
ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು, ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು 
ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ 
ಮುಂದುವರಿಯತಕ್ಕದ್ದು. 

ಎ 
ಅಧ್ಯಾಯ -V 
ಪರಿನಿಯಮಗಳು ಮತ್ತು ವಿನಿಯಮಗಳು 

32. ಪರಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು ವಿಶ್ವವಿದ್ಯಾಲಯಕ್ಕೆ ಮತ್ತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ:- 

(i) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 

ರಚನೆಯ ಕಾರ್ಯವಿಧಾನ; 

(1) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 

(iii) ಕುಲಪತಿಗಳು, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 

ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 


(iv) ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ, ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 
ಷರತ್ತುಗಳು; 

(V) ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ (ಫ್ಯಾಕಲ್ಪಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 

(vi) ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ (ಫ್ಯಾಕಲ್ಪಿಗಳ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ; 

(vii) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 

(viii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 

(ix) ಉಚಿತ ಶಿಕ್ಷಣ (ಫ್ರಿಶಿಪ್‌) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 

(x) ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 


ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 
(xi) ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 


೨೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(xii) ಸಂಶೋಧನಾ ವೇತನಗಳು (ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಉಚಿತ ಶಿಕ್ಷಣ, ಪದಕಗಳು ಹಾಗೂ 
ಬಹುಮಾನಗಳನ್ನು ಪ್ರಾರಂಭಿಸುವುದು; 
(xiii) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 


ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 
33. ಪರಿನಿಯಮಗಳ ರಚನೆ ವಿಧಾನ.- (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಪರಿನಿಯಮಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 
(2) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು. 


(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


34. ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ.- ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 


35. ವಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ವಿಷಯಗಳಿಗೆ ಉಪಬಂಧಗಳನ್ನು 
ಕಲ್ಪಿಸಬಹುದು, ಎಂದರೆ:- 


(1) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 

(ii) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 

(iii) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 

(iv) ಸಂಶೋಧನಾ ವೇತನಗಳು (ಫೆಲೋಶಿಪ್‌), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 
ನೀಡಲು ಷರತ್ತುಗಳು; 


(/) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 
ಮತ್ತು ಮಾಡರೇಟರ್‌ಗಳ ನೇಮಕಾತಿ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು; 


(vi) ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಗೆ, ಪದವಿಗಳಿಗೆ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗೆ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ; 
(vii) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 
(i) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 
(ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಲಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 
36. ವಿನಿಯಮಗಳ ರಚನೆ ವಿಧಾನ- ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 
ಎ 
37. ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ.- ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 


ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 

38. ಶುಲ್ಕ ನಿಯಂತ್ರಣ ಸಮಿತಿ.- (1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ, ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ಒಬ್ಬ ಮಹಿಳೆಯೂ 
ಸೇರಿದಂತೆ ಪ್ರಬಂಧಕ ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ 
ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟರ್ಡ್‌ ಅಕೌಂಟೆಂಟ್‌ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 


(೨) ಸಮಿತಿಯು ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 
ಅಧ್ಯಾಯ - MI 
ಸಂಕೀರ್ಣ 


39. ನೌಕರರ ಸೇವಾ ಷರತ್ತುಗಳು.- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು 
ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ 
ನೌಕರನಿಗೆ ನೀಡತಕ್ಕದ್ದು. 


(2) ನೌಕರರ ಎರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೦೧ 





(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 


40. ಮೇಲ್ಮನವಿ ಹಕ್ಕು- ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ಎರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಮೇಲ್ಮನವಿ ಹಕ್ಕನ್ನು ಹೊಂದಿರತಕ್ಕದ್ದು. 


41. ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ .- ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 


42. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು. 


43. ಸಮಿತಿಗಳ ರಚನೆ... 22ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 


44. ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ, ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 
ಬಂದಿದೆಯೋ ಆ ಸದಸ್ಯನನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 
ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 


45. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ.- ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ಎರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 

46. ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ.- 

() ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ, ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; 

(1. ಮೊದಲ ಕುಲಸಚಿವರನ್ನು ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; ಮತ್ತು 

(1) ಮೊದಲ ವ್ಯವಸ್ಥಾಪನ ಮಂಡಳಿ, ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ 
ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 

47. ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಕನಿಷ್ಠ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ಧ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಇದರ ಪೈಕಿ ಕನಿಷ್ಠ ಹದಿನೈದು ಕೋಟಿ ರೂಪಾಯಿಗಳು ನಗದು ರೂಪದಲ್ಲಿ ಮತ್ತು ಇನ್ನುಳಿದದ್ದು ಬ್ಯಾಂಕ್‌ ಗ್ಯಾರಂಟಿ ರೂಪದಲ್ಲಿ 
ಇರತಕ್ಕದ್ದು ಮತ್ತು ಇದನ್ನು ತಾನಾಗಿಯೆ ಹೆಚ್ಚಿಸಬಹುದಾಗಿದ್ದು ಆದರೆ ಕಡಿಮೆ ಮಾಡತಕ್ಕದ್ದಲ್ಲ: 

pC ಚ ಬ ಇದನ್‌ 

ಪರಂತು, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿ ರೂಪಾಯಿಗಳು ಬ್ಯಾಂಕ್‌ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು. 

ಎ 

(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿಗೆ 
ವರ್ಗಾವಣೆ ಮಾಡಬಹುದು. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ಧ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೆಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: ತೊಡಗಿಸತಕ್ಕದ್ದು. 

48. ವಿಶ್ವವಿದ್ಯಾಲಯದ ದತ್ತಿ ನಿಧಿ- (1) ವಿಶ್ವವಿದ್ಯಾಲಯವು, ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ನಿಧಿಗಳನ್ನು ಒಳಗೊಂಡ 
ವಿಶ್ವವಿದ್ಯಾಲಯದ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದು ಕಾಲಕಾಲಕ್ಕೆ ಸ್ವೀಕರಿಸಬಹುದಾದ ದೇಣಿಗೆಗಳು ಮತ್ತು ಇತರ ನಿಧಿಗಳನ್ನು ಒಳಗೊಂಡಿರತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 


೨೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧ್ಯೇಯೋದ್ದೇಶಗಳನ್ನು ನೆರವೇರಿಸುವ ಸ೦ದರ್ಭದಲ್ಲಿ ಮತ್ತು/ಅಥವಾ 
ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು ಬರಲು 
ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ಎಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪಣೆಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ 
ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

49. ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು. ಎಂದರೆ:- 

(1) ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 

(1) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವುದೇ ಇತರ ಮೂಲದಿಂದ 

ಸ್ವೀಕರಿಸಲಾದ ಎಲ್ಲಾ ಮೊತ್ತ 

(iii) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು; 

(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 

ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; 

(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಕೊಳ್ಳತಕ್ಕದ್ದು. 

50. ಅಭಿವೃದ್ಧಿ ನಿಧಿ- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ 
ಮೊಬಲಗುಗಳನ್ನು ಜಮಾ ಮಾಡತಕ್ಕದ್ದು. ಎಂದರೆ:- 

(1) ವಿದ್ಯಾರ್ಥಿಗಳಿಂದ ವಿಧಿಸಬಹುದಾದ ಅಭಿವೃದ್ಧಿ ಶುಲ್ಕಗಳು; 
(1) ವಿಶ್ವವಿದ್ಯಾಲಯದ ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ: 
(iii) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 
(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ 
ಸಂಸ್ಥೆಯು ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; ಮತ್ತು 
(V) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು. 
(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 


51. ನಿಧಿಗಳ ನಿರ್ವಹಣೆ.- 47, 48, 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 


52. ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬ೦ಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 


(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ 


iN ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 


ಶಬ 


(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್‌ ಕಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್‌ 31ಕ್ಕೆ ಮೊದಲು ಸಂದರ್ಶಕರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 


(2) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್‌ ಅಕೌಟೆಂಟ್‌ಗಳ ಸ೦ಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 

(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್‌ 3ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್‌ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 
ಸ ಸಭೆಯ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷ 
ಡಿಸೆಂಬರ್‌ 31ಕ್ಕೆ ಮೊದಲು ಕಳುಹಿಸತಕ್ಕದ್ದು. 


(4) ವಾರ್ಷಿಕ ಲೆಕ್ಕಪತ್ರಗಳು, ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಲ್ಲಿ 
ದ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೦೩ 





(5) ಲೆಕ್ಕಪರಿಶೋಧಕರ ವರದಿಯಲ್ಲಿ ಯಾವುದೇ ಮುಖ್ಯ ಬದಲಾವಣೆ ಇದ್ದ ಸಂದರ್ಭದಲ್ಲಿ, ಅವುಗಳನ್ನು ಸರಿಪಡಿಸಲು, ರಾಜ್ಯ ಸರ್ಕಾರವು 
ವಿಶ್ವವಿದ್ಯಾಲಯಕ್ಕೆ ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಅಂಥ ನಿರ್ದೇಶನಗಳು ವಿಶ್ವವಿದ್ಯಾಲಯದ ಮೇಲೆ ಬ೦ಧನಕಾರಿಯಾಗಿರತಕ್ಕದ್ದು. 


54. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು, ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ಟೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು, ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ, ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು. 


55, ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುವೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು. 


56. ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳು ಉಪಬಂಧಗಳನ್ನು ಅಥವಾ ಯಾವುದೇ 
ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಉಲ್ಲಂಘನೆಗಳನ್ನು 
ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು ಲಕ್ಷ 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರು ತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ ಅವಧಿಯವರೆಗೆ 
ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು: 


ಪರಂತು, ಅಪರಾಧವನ್ನು ಎಸಗುವಲ್ಲಿ ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ 
ಅಡಿಯಲ್ಲಿ ಮಂಜೂರು ಮಾಡಲಾದ ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 


(2) ಈ ಪ್ರಕರಣದ ಅಡಿಯಲ್ಲಿಯ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 

57. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ “ಎ' ಸಮೂಹದ 
ಅಧಿಕಾರಿ ದರ್ಜೆಗಿಂತ ಕಡಿಮೆಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್‌ ಶುಲ್ಕ ನಿಷೇಧ) ಅಧಿನಿಯಮ, 
1984ರ (1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ 


ಉದ್ದೇಶಗಳಿಗಾಗಿ, ಆ ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು 
ನೆರವೇರಿಸಲು ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 


58. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟ ಸು) ಸರ್ಕಾರಕ್ಕೆ ನೀಡತಕ್ಕದ್ದು. 


(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ. ಎಂದರೆ:- 
() ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ: 
(ii) ಶಿಕ್ಷಣದ ಗುಣಮಟ್ಟ; 
(ii ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 
(೪) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ, ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 


(3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೇಶನಗಳನ್ನು ಪಾಲಿಸದಿದ್ದಲ್ಲಿ 
ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್‌) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 


(4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್‌) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ದ್ರ 


ಕೈಗೊಳ್ಳತಕ್ಕದ್ದಲ್ಲ. 


೨೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(5) (ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟಿಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 
ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್‌) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅ೦ಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 


59. ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು.- (1) 58ನೇ ಪ್ರಕರಣದ (5ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ 
ನಿಧಿಯಿಂದ ನೇಮಿಸಬಹುದಾದ ಅಂಥ ವಿಧಾನದಲ್ಲಿ ಭರಿಸತಕ್ಕದ್ದು. 


(2) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 47, 48, 49, ಮತ್ತು 50ನೇ 
ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು 
ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು. 


(3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ವವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ಪತಂತ್ರವಾಗಿರತಕ್ಕದ್ದು. 

60. ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 


ಉದ್ಭವಿಸಿದರೆ, ರಾಜ್ಯ ಸರ್ಕಾರವು, ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 


ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 


(2) (1)ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು. 


61. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 


ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 

(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು, ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ, ಯಾವುದೇ ಅಂಥ 
ಮಾರ್ಪಾಡು ಅಥವಾ ರದ್ಧತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಬೋರೇಗೌಡ 


ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫1 ಬೆ೦ದಚೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಹ ವರ್ಷ ೧೯೩೪) ನಂ.8೮೦ 
Part - 818 Bangalore, Saturday, March 16, 2013 (Phalguna 25, Shaka Varsha 1934) No. 580 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಅಧಿಸೂಚನೆ 
ನಂ. ಚು(4)ಸಿಆರ್‌ (ಶಿವಮೊಗ್ಗ) 8/12-13, ದಿನಾಂಕ 16ನೇ ಮಾರ್ಚ್‌ 2013 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಶಿವಮೊಗ್ಗ ನಗರಸಭೆಗೆ ದಿನಾಂಕ 
07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ ಹೆಸರುಗಳನ್ನು 
ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೦೫ 





ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ನಗರಸಭೆ ಶಿವಮೊಗ್ಗ . 
























































ಕಮ ಪ ಸಲಿರಿವಿವ ಸದಸ 
ತ್ರ ವಾರ್ಡಿನ ಹೆಸರು ಮತ್ತು a ಮೀಸಲಿರಿಸಿದ ಸದಸ್ಯ ಪಕ 
ಸಂಖ್ಯೆ ಸಂಖ್ಯೆ ಹ ಸ್ಥಾನದ ವರ್ಗ ಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
1 ಸಹ್ಯಾದ್ರಿನಗರ-! ಎಲ್‌. ಮಂಜುನಾಥ ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
51, 1ನೇ ಕ್ರಾಸ್‌ ಬೊಮ್ಮನಕಟ್ಟೆ ಹಳೇ 
ಊರು ಶಿವಮೊಗ್ಗ 
2 ಶಾಂತಿ ನಗರ-2 ಅರ್ಚನಾ ಬಳ್ಳೆಕೆರೆ ಸಂತೋಷ್‌ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಬಸವೇಶ್ವರ ನಗರ 1ನೇ ಕ್ರಾಸ್‌ ಶಿವಮೊಗ್ಗ 
3 ಶೇಷಾದ್ರಿಪುರಂ-3 ಯೋಗೇಶ್‌ ಹೆಚ್‌.ಸಿ. ಸಾಮಾನ್ಯ ಭಾರತೀಯ ರಾಷ್ಟೀಯ 
ಬಸವನಗುಡಿ ಮುಖ್ಯರಸ್ತೆ ಶಿವಮೊಗ್ಗ. ಕಾಂಗ್ರೆಸ್‌ 
4 ಗುಡ್ಡೇಕಲ್ಲು-4 ಡಿ.ಮೋಹನರೆಡ್ಡಿ ಹೊಳೆಹೊನ್ನೂರು ರಸ್ತೆ ಸಾಮಾನ್ಯ ಭಾರತೀಯ ಜನತಾ ಪಕ್ಷ 
ಮೈಲಾರೇಶ್ವರ ರೈಸ್‌ಮಿಲ್‌ ಮುಂಭಾಗ 
ಶಿವಮೊಗ 
[a 
5 ಗಾಡಿಕೊಪ್ಪ-5 ನರಸಿಂಹಮೂರ್ತಿ ಜಿ.(ಬಾಬಣ್ಣ) ಹಿಂದುಳಿದ ವರ್ಗ ಬಿ ಪಕ್ಷೇತರ 
ಲಕ್ಷ್ಮೀನರಸಿ೦ಹಸ್ನಾಮಿ ನಿಲಯ ಆಲ್ಕೊಳ 
ಬ ನ ಶೆ 
ಶಿವಮೊಗ್ಗ. 
6 ವಿನೋಬನಗರ (ಉತ್ತರ)-6 ಸಿ.ಹೆಜ್‌.ಮಾಲತೇಶ್‌(ಮಾಲಿ) ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ಮೈಲಾರೇಶ್ಚರ ನಿಲಯ 2ನೇ ಕ್ರಾಸ್‌ 
ವಿನೋಬನಗರ ಶಿವಮೊಗ್ಗ. 
7 ಜೆ.ಪಿ.ಎನ್‌ ನಗರ-7 ರೇಣುಕಾ ನಾಗರಾಜ್‌ ಹಿಂದುಳಿದ ವರ್ಗ ಬಿ ಭಾರತೀಯ ಜನತಾ ಪಕ್ಷ 
ಶಿವಂ ನಿಲಯ ಹಳೇ ನೀರಿನ ಟ್ಯಾಂಕ್‌ (ಮಹಿಳೆ ) 
ಹತ್ತಿರ ವಿನೋಬನಗರ ಶಿವಮೊಗ್ಗ. 
8 ಜಯನಗರ-8 ಎಸ್‌.ಎಸ್‌. ಸತೀಶ್‌ ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ 
9 ಬಸವನ ಗುಡಿ-9 ವಿಜಯಲಕ್ಷ್ಮೀ ಸಿ.ಪಾಟೀಲ್‌ ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟೀಯ 
PwD ಕ್ವಾಟರ್ಸ್‌, ಬಸವನಗುಡಿ 1ನೇ ಕ್ರಾಸ್‌ ಕಾಂಗೆಸ್‌ 
ಶಿವಮೊಗ 
(ಸ 
10 ಟ್ಯಾಂಕ್‌ ಮೊಹಲ್ಲಾ-10 ಮಂಗಳ ಅಣ್ಣಪ್ಪ ಪರಿಶಿಷ್ಟ ಜಾತಿ(ಮಹಿಳೆ) ಭಾರತೀಯ ರಾಷ್ಟೀಯ 
5ನೇ ತಿರುವು 10ನೇ ವಾರ್ಡ್‌ ಕಾಂಗ್ರೆಸ್‌ 
ಟ್ಯಾಂಕ್‌ ಮೊಹಲ್ಲಾ ಶಿವಮೊಗ್ಗ 
11 ಬಾಪೂಜಿ ನಗರ-11 ಸುರೇಖ ಮುರಳೀಧರ್‌ ಸಾಮಾನ್ಯ (ಮಹಿಳೆ) ಭಾರತೀಯ ಜನತಾ ಪಕ್ಷ 
ಮನೆ ನಂ. 95 ರಾಧಾಕೃಷ್ಣ 
ಗೂಳಿ ಬಸವೇಶ್ವರ ದೇವಸ್ಥಾನದ ರಸ್ತೆ 
ಸೋಮಯ್ಯ ಲೇಔಟ್‌, ಶಿವಮೊಗ್ಗ 
12 ಅರಮನೆ ಪ್ರದೇಶ-12 ಖಾಜಾ ಗರೀಬ್‌ ನವಾಜ್‌ (ಕೆ.ಜಿ. ನವಾಬ್‌) | ಸಾಮಾನ್ಯ ಭಾರತೀಯ ರಾಷ್ಟೀಯ 
136-2, ಅವಲಕ್ಕಿ ಕೇರಿ (ಬಲಭಾಗ) ಕಾಂಗೆಸ್‌ 
ಯಾಲಕಪ್ಪನಕೇರಿ ಲಷ್ಕರ್‌ ಮೊಹಲ್ಲಾ 
ಶಿವಮೊಗ 
[a 
13 ವಿದ್ಯಾನಗರ ಉತ್ತರ-13 ಎಸ್‌.ರೂಪ ಲಕ್ಷ್ಮಣ ಯಾಲಕ್ಕಪ್ಪನಕೇರಿ ಪರಿಶಿಷ್ಟ ಪಂಗಡ ಭಾರತೀಯ ಜನತಾ ಪಕ್ಷ 
ವಿದ್ಯಾನಗರ ಶಿವಮೊಗ್ಗ. (ಮಹಿಳೆ) 
14 ಹರಿಗೆ-14 ಎಸ್‌. ರಾಜಶೇಖರ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಚೇತನ ಹಾಥಿನಗರ, ಹರಿಗೆ ವಿದ್ಯಾನಗರ ಕಾಂಗೆಸ್‌ 
ಅಂಚೆ ಶಿವಮೊಗ್ಗ 
15 ಮಲವಗೊಪ್ಪ-15 ವೆಂಕ್ಯಾನಾಯ್ಕ ಪರಿಶಿಷ್ಟ ಜಾತಿ ಭಾರತೀಯ ಜನತಾ ಪಕ್ಷ 
ಯಶವಂತ್‌ ನಿಲಯ 
ಮಸೀದಿ ಬೀದಿ ಮಲವಗೊಪ್ಪ ಶಿವಮೊಗ್ಗ. 



































೨೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರಮ ಸ ಸಲಿರಿನಿದ ಸವಸ 
ಕ್ರ? ವಾರ್ಡಿನ ಹೆಸರು ಮತ್ತು ಸತ್ತ ಪತನ ಪ್ರಜು ಬತತ ಮೀಸಲಿರಿಸಿದ ಸದಸ್ಯ ಪಕ 
ಸಂಖ್ಯೆ ಸಂಖ್ಯೆ ಶಿ ಹ ಸ್ಥಾನದ ವರ್ಗ ಇ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 





16 ಗೋಪಾಲ ಗೌಡ-16 


ಸುನೀತಾ ಎಲ್‌. 
2ನೇ ತಿರುವು, ದ್ರೌಪದಮ್ಮ ವೃತ್ತದ ಹತ್ತಿರ 
ಜೆಪಿಎನ್‌ ನಗರ ಶಿವಮೊಗ್ಗ. 


ಸಾಮಾನ್ಯ (ಮಹಿಳೆ) 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





17 ವಿನೋಬನಗರ 
ದಕ್ಷಿಣ-17 


ಪಾಲಾಕ್ಷಿ ಹೆಚ್‌. 

ಹೆಚ್‌.ಎಲ್‌. ನಿವಾಸ, 3ನೇ ಹಚಿತ, 

5ನೇ ತಿರುವು, ಪಾರ್ಶ್ವನಾಥ್‌ ಪಾರ್ಕ್‌ ಹತ್ತಿರ 
ವಿನೋಬನಗರ ಶಿವಮೊಗ್ಗ. 


ಹಿಂದುಳಿದ ವರ್ಗ ಎ 


ಜನತಾ ದಳ (ಜಾತ್ಯಾತೀತ) 





18 ಹೊಸಮನೆ-18 


ಕೆ. ಲಕ್ಷ್ಮಣ 
ವೈಭವಲಕ್ಷ್ಮೀ 3ನೇ ಕ್ರಾಸ್‌ 
we ಸ್‌ 
ಎ.ಕೆ. ಕಾಲೋನಿ ಹೊಸಮನೆ ಶಿವಮೊಗ್ಗ. 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





19 ವೆಂಕಟೇಶನಗರ-19 


ನಾಗರಾಜ್‌ ಕಂಕಾರಿ 


ವೆಂಕಟೇಶ ನಗರ 5ನೇ ತಿರುವು ಜೈಲ್‌ 
ರೋಡ್‌ ಛಾನಲ್‌ ಬಲಭಾಗ ಶಿವಮೊಗ್ಗ 


ಹಿಂದುಳಿದ ವರ್ಗ ಎ 


ಜನತಾ ದಳ (ಜಾತ್ಯಾತೀತ) 





20 ದುರ್ಗಿಗುಡಿ-20 


ಗೋಪಾಲಕೃಷ್ಣ ಜಿ. 
(ಐಡಿಯಲ್‌ ಗೋಪಿ) 

ಸಹನ ಸೆಲ್ಕೂಲಾರ್‌ ಹಿಂಭಾಗ 
ದುರ್ಗಿಗುಡಿ ಮೇನ್‌ ರಸ್ಕೆ 
ಶಿವಮೊಗ್ಗ. 


ಸಾಮಾನ್ನ 


ಕರ್ನಾಟಕ ಜನತಾ ಪಕ್ಷ 





21 ಗಾಂಧಿ ಬಜಾರ್‌ ಪೂರ್ವ-21 


ರೇಖಾ ಟಿ.ಎಸ್‌.ಚಂದಶೇಖರ 


ನಿಸರ್ಗ ನಿಲಯ ತಿಗಳರ ಕೇರಿ 
ಲಷ್ಕರ್‌ ಮೊಹಲ್ಲಾ, ಶಿವಮೊಗ್ಗ. 


ಹಿಂದುಳಿದ ವರ್ಗ ಎ 


ಜನತಾ ದಳ (ಜಾತ್ಯಾತೀತ) 





22 ಗಾಂಧಿ ಬಜಾರ್‌ ಪಶ್ಚಿಮ-22 


ಎಸ್‌. ರಮೇಶ್‌ (ರಾಮು) 
5ನೇ ಕ್ರಾಸ್‌ ಅಶೋಕರಸ್ತೆ, ಶಿವಮೊಗ್ಗ. 


ಸಾಮಾನ್ಯ 


ಭಾರತೀಯ ಜನತಾ ಪಕ್ಷ 





23 | ಟಿಪ್ಪುನಗರ-23 


ಖುರುಷೀದ್‌ ಬಾನು 
ಎಡಭಾಗ 2ನೇ ತಿರುವು, ಟಿಪ್ಪುನಗರ 
ಶಿವಮೊಗ್ಗ 


ಹಿಂದುಳಿದ ವರ್ಗ ಎ 
(ಮಹಿಳೆ ) 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 














24 ವಿಜಯನಗರ-24 ಎಸ್‌.ಎನ್‌. ಮಹೇಶ್‌ ಸಾಮಾನ್ಯ ಜನತಾ ದಳ (ಜಾತ್ಯಾತೀತ) 
ದುರ್ಗಮ್ಮನ ದೇವಸ್ಥಾನದ ಹತ್ತಿರ 
ದುರ್ಗಿಗುಡಿ ಶಿವಮೊಗ್ಗ 

25 ಅಶೋಕ ನಗರ-25 ಕೆ.ಬಿ. ಪ್ರಸನ್ನಕುಮಾರ್‌ ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಸಂತೃಪ್ತಿ, ಅಶೋಕನಗರದಿಂದ ಅಣ್ಣಾನಗರ ಕಾಂಗ್ರೆಸ್‌ 
ಸಂಪರ್ಕ ರಸ್ತೆ, ಅಶೋಕನಗರ, ಶಿವಮೊಗ್ಗ. 

26 ಶರಾವತಿ ನಗರ-26 ಎನ್‌.ಜೆ. ರಾಜಶೇಖರ (ಸುಭಾಷ್‌) ಸಾಮಾನ್ಯ ಭಾರತೀಯ ಜನತಾ ಪಕ್ಷ 
ನವಿಲಕೃಪ ಮನೆ ನಂ. 123 
ಕುವೆಂಪು ರಸ್ತೆ ಶಿವಮೊಗ್ಗ. 

27 ಮಿಳಘಟ್ಟ-27 ಬಾಬು (ಏಳುಮಲೈ) ಪರಿಶಿಷ್ಟ ಜಾತಿ ಜನತಾ ದಳ (ಜಾತ್ಯಾತೀತ) 


ಶ್ರೀ ಲಕ್ಷ್ಮೀ ನಿಲಯ 

ಚೌಡಮ್ಮ ದೇವಸ್ಥಾನದ ಪಕ್ಕ, 
ಆರ್‌ಎಂಎಲ್‌ ನಗರ ಮುಖ್ಯರಸ್ತೆ, 
ಶಿವಮೊಗ್ಗ. 








28 ಅರ್‌ಎಂಎಲ್‌ ನಗರ-28 








ತರನ್ನುಂ ಬಾನು 
123, 2ನೇ ತಿರುವು 
ಜೆ.ಸಿ.ನಗರ ಶಿವಮೊಗ್ಗ. 





ಸಾಮಾನ್ಯ (ಮಹಿಳೆ) 











ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೦೭ 














ಕ್ರಮ ಸ ಸಲಿರಿಸಿದ ಸದಸ 
ಕ್ರ? ವಾರ್ಡಿನ ಹೆಸರು ಮತ್ತು ಸತ್ತ ಪತನ ಪ್ರಜು ಬತತ ಮೀಸಲಿರಿಸಿದ ಸದಸ್ಯ ಪಕ 
ಸಂಖ್ಯೆ ಸಂಖ್ಯೆ ಠಿ ಡ್‌ ಸ್ಥಾನದ ವರ್ಗ ಇ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 





29 ಅಜಾದ್‌ ನಗರ-29 


ಸುನಿತಾ ಕೆ.ವಿ.ಅಣ್ಣಪ್ಪ 


ಲಕ್ಷ್ಮೀ ನಿವಾಸ 2ನೇ ತಿರುವು ಪಂಚವಟಿ 
ಕಾಲೋನಿ ಶಿವಮೊಗ್ಗ 


ಹಿಂದುಳಿದ ವರ್ಗ ಎ 
(ಮಹಿಳೆ) 


ಭಾರತೀಯ ಜನತಾ ಪಕ್ಷ 





30 ಎಸ್‌ಎಸ್‌ಭರ್ಮಪ್ಪ ನಗರ-30 


ಬಿ.ಎಸ್‌.ಗೌರಿ ಶ್ರೀನಾಥ್‌ 
ಎಂಕೆಕೆ ರಸ್ತೆ ಬಲಭಾಗ 
ಭರ್ಮಪ್ಪನಗರ ಎಡಭಾಗ, ಶಿವಮೊಗ್ಗ. 


ಸಾಮಾನ್ಯ (ಮಹಿಳೆ) 


ಕರ್ನಾಟಕ ಜನತಾ ಪಕ್ಷ 








ಸ್ರ 


31 ಮಂಡ್ಲಿ-31 ಶಾಹಿಸ್ತಾಬಾನು ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ಮೇಲಿನತುಂಗಾ ನಗರ, 1ನೇ ತಿರುವು (ಮಹಿಳೆ ) 
ಶಿವಮೊಗ್ಗ. 

32 ಭಾರತಿ ನಗರ-32 ಸೈಯದ್‌ ಮಜಹರ್‌ ಜಾವೀದ್‌ ಸಾಮಾನ ಭಾರತೀಯ ರಾಷ್ಟ್ರೀಯ 


ನ್ಯೂಮಂಡ್ಲಿ ಬೈಪಾಸ್‌ ರಸ್ತೆ ಶಿವಮೊಗ್ಗ. 


ಕಾಂಗ್ರೆಸ್‌ 





33 | ಸೀಗೆಹಟ್ಟ -33 


ಎಸ್‌.ಕೆ. ಮರಿಯಪ್ಪ 
3ನೇ ಮೇನ್‌ 1ನೇ ಅಡ್ಡರಸ್ತೆ 


ಕಾಳಿಯಮ್ಮ ದೇವಸ್ಥಾನದ ಹತ್ತಿರ 
ವೆಂಕಟೇಶನಗರ, ಶಿವಮೊಗ್ಗ. 


ಹಿಂದುಳಿದ ವರ್ಗ ಎ 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





34 ವಿದ್ಯಾನಗರ ದಕ್ಷಿಣ-34 


ಪಿ.ವಿ.ವಿಶ್ವನಾಥ (ಕಾಶಿ) 
ಸಪ್ತಗಿರಿ ಜ್ಯೋತಿರಾವ್‌ ಬೀದಿ ವಿದ್ಯಾನಗರ 
ಶಿವಮೊಗ್ಗ. 


ಹಿಂದುಳಿದ ವರ್ಗ ಎ 


ಭಾರತೀಯ ರಾಷ್ಟೀಯ 
ಕಾಂಗ್ರೆಸ್‌ 























35 ಸೂಳೆಬೈಲು-35 ಅಬ್ದುಲ್‌ ರೆಹಮಾನ್‌ ಹಿಂದುಳಿದ ವರ್ಗ ಎ ಪಕ್ಷೇತರ 
3ನೇ ತಿರುವು ಶಾಂತಿನಗರ ಸೂಳೆಬೈಲು 
ಊರಗಡೂರು ಅಂಚೆ ಶಿವಮೊಗ್ಗ. 
ವಿಪುಲ್‌ ಬನ್ಸಲ್‌ 
ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


ಭಾರ - 11 
Part - 11] 


ವಿಶೇಷ ರಾಜ್ಯ ಪತ್ರಿಕೆ 


ಖೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಕ ವರ್ಷ ೧೯೩೪) 
Bangalore, Saturday, March 16, 2013 (Phalguna 25, Shaka Varsha 1934) 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಅಧಿಸೂಚನೆ 


ನಂ. ಚು(4)ಸಿಆರ್‌ (ಭದ್ರಾವತಿ) 8/12-13, ದಿನಾಂಕ 16ನೇ ಮಾರ್ಚ್‌ 2013 
ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 


ನಂ.8೮೧ 
No. 581 





ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಭದ್ರಾವತಿ ನಗರಸಭೆಗೆ ದಿನಾಂಕ 
07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ ಹೆಸರುಗಳನ್ನು 
ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ನಗರಸಭೆ ಭದ್ರಾವತಿ 














ಕಮ ಬಿದಿ ಇದತ 
ಡ್‌ ವಾರ್ಡಿನ ಹೆಸರು ಮತು ಸಂಖೆ ಸದಸ್ನರ ಹೆಸರು ಮತು ವಿಳಾಸ ಮೀಸಿಲಿಂದ ಸದಸ್ಯ ಪಕ 
ಸಂಖ್ಯೆ ೨ ರ > ಸ್ಥಾನದ ವರ್ಗ ವಿ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
1 ಹೆಬ್ಬಂಡಿ - 01 ಅಜಿತ್‌ ಎಂ.ಎ. ಸಾಮಾನ್ಯ ಜನತಾ ದಳ 
ಜೆ.ಕೆ.ಕ್ಯೂ ನ್ಯೂಟೌನ್‌, ಭದ್ರಾವತಿ (ಜಾತ್ಯಾತೀತ) 
















































































೨೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರಮ ಸಲಿರಿಸಿದ ಸದಸ 
ಹ ವಾರ್ಡಿನ ಹೆಸರು ಮತ್ತು ಸಂಖೆ ಸದಸ್ಯರ ಹೆಸರು ಮತ್ತು ವಿಳಾಸ ಸಂಸದ ಜು ಪಕ್ಷ 
ಸಂಖ್ಯೆ 3 ರಿ ಠಿ ಣ್‌ ಸ್ಥಾನದ ವರ್ಗ ಇ 

1 2 3 4 5 

ಶ್ರೀಮತಿ/ಶ್ರೀಯುತರಾದಃ 

2 ಲೋಯರ್‌ ಹುತ್ತಾ - 02 ಕೆ.ಎನ್‌.ಭೈರಪ್ಪಗೌಡ ಬಿನ್‌ ನಿಂಗೇಗೌಡ, ಸಾಮಾನ್ಯ ಕರ್ನಾಟಕ ಜನತಾ 
ಬಿ.ಹೆಚ್‌.ರಸ್ತೆ ಭದ್ರಾವತಿ ಪಕ್ಷ 

3 ಬಿ.ಹೆಚ್‌.ರಸ್ತೆ ಎಡ & ಬಲ-03 ಮೀನಾಕ್ಷಿ ಎಸ್‌. ಹಿಂದುಳಿದ ವರ್ಗ ಬಿ ಜನತಾ ದಳ 
ಗೌಳಿಗರ ಬೀದಿ, 11ನೇ ಕ್ರಾಸ್‌ 698, ಭದ್ರಾವತಿ. | (ಮಹಿಳೆ) (ಜಾತ್ಯಾತೀತ) 

4 ಕನಕ ಮಂಟಪ ಪ್ರದೇಶ - 04 ವಿದ್ಯಾಶ್ರೀ ಕೆ.ಎನ್‌. ಕೋಂ ಹಿಂದುಳಿದ ವರ್ಗ ಎ ಜನತಾ ದಳ 
ಬಿ.ಆರ್‌.ರವೀಶ್‌ಕುಮಾರ್‌ ದಾಸಪ್ಪಗಲ್ಲಿ (ಮಹಿಳೆ) (ಜಾತ್ಯಾತೀತ) 
ಬಿ.ಹೆಚ್‌.ರಸ್ತೆ, ಶಿವಮೊಗ್ಗ 

5 ಕೋಟೆ ಏರಿಯಾ - 05 ಮುರ್ತುಜಾ ಖಾನ್‌ ಹಿಂದುಳಿದ ವರ್ಗ ಎ ಭಾರತೀಯ 
ಬಿನ್‌ ಸಬ್ಬರ್‌ ರಹೀಂ ಖಾನ್‌ ರಾಷ್ಟ್ರೀಯ ಕಾಂಗೆಸ್‌ 
ಮನೆ ನಂ. 474/4, ದೊಡ್ಡಕುರುಬರ ಬೀದಿ 
ಹಳೇನಗರ ಭದ್ರಾವತಿ 

6 ಸಿದಾರೂಡ ನಗರ - 06 ಶಿವರಾಜ್‌ ಬಿನ್‌ ಲೇಟ್‌ ಕೆ.ಚನ್ನಪ್ಪ ಪರಿಶಿಷ್ಟ ಜಾತಿ ಜನತಾ ದಳ 

ಧಿ ( Ww ಊ 
ವಿನಾಯಕ ಚಿತ್ರಮಂದಿರ ಹಿಂಭಾಗ 2ನೇ ಕ್ರಾಸ್‌ (ಜಾತ್ಯಾತೀತ) 
ಎನ್‌.ಎಂ.ಸಿ. ಭದ್ರಾವತಿ 

7 ಅನ್ವರ್‌ ಕಾಲೋನಿ -07 ಟೀಪುಸುಲ್ತಾನ್‌ ಬಿನ್‌ ರಸೂಲ್‌ ಸಾಬ್‌ ಹಿಂದುಳಿದ ವರ್ಗ ಎ ಪಕ್ಷೇತರ 
ಅಮೀರ್‌ಜಾನ್‌ ಕಾಲೋನಿ ಭದ್ರಾವತಿ 

8 ಸೀಗೆಬಾಗಿ - 08 ವಿ.ಮಹಮ್ಮದ್‌ ಕೌಸರ್‌ ಹಿಂದುಳಿದ ವರ್ಗ ಎ ಜನತಾ ದಳ 
ಬಿನ್‌ ಲೇಟ್‌ ನಜೀರ್‌ ಜಾನ್‌, (ಜಾತ್ಯಾತೀತ) 
ಸೈಯದ್‌ ಕಾಲೋನಿ 
ಭದ್ರಾ ಕಾಲೋನಿ ಅಂಚೆ ಭದ್ರಾವತಿ. 

9 ಭದ್ರಾ ಕಾಲೋನಿ -09 ಆನಂದ ಹೆಚ್‌. ಬಿನ್‌ ಹನುಮಂತಪ್ಪ ಪರಿಶಿಷ್ಟ ಜಾತಿ ಜನತಾ ದಳ 
ಭದ್ರಾ ಕಾಲೋನಿ ಭದ್ರಾವತಿ. (ಜಾತ್ಯಾತೀತ) 

10 ಆಶ್ವಥ್‌ ನಗರ -10 ಎಸ್‌.ಹಾಲಮ್ಮ ಕೋಂ ಬಿ.ಜಿ. ಸೋಮಶೇಖರಪ್ಪ | ಪರಿಶಿಷ್ಟ ಜಾತಿ(ಮಹಿಳೆ) ಜನತಾ ದಳ 
ಹೊಸಮನೆ ಸಣ್ಣತಿಮ್ಮಣ್ಣನ ಕಾಲೋನಿ ರಸ್ತೆ (ಜಾತ್ಯಾತೀತ) 
4ನೇ ಕ್ರಾಸ್‌ ಬಲಭಾಗ ಹೊಸಮನೆ ಭದ್ರಾವತಿ 

1] ಸುಭಾಷ್‌ ನಗರ-11 ಮಣಿ ಬಿನ್‌ ಮುನಿಸ್ವಾಮಿ ಹಿಂದುಳಿದ ವರ್ಗ ಬಿ ಪಕ್ಷೇತರ 
ಸುಭಾಷ್‌ನಗರ ಮಾರಿಯಮ್ಮ ದೇವಸ್ಥಾನದ 
ಹಿಂಭಾಗ ಹೊಸಮನೆ ಭದ್ರಾವತಿ 

12 ಅಣ್ಣಾ ನಗರ-12 ಜಿ.ಆನಂದಕುಮಾರ್‌ ಪರಿಶಿಷ್ಟ ಜಾತಿ ಭಾರತೀಯ ಜನತಾ 
ಬಿನ್‌ ಜಿ.ಗೋವಿಂದರಾಜು ಪಕ್ಷ 
ಹೊಸಮನೆ ಮುಖ್ಯರಸ್ತೆ ಎಡಭಾಗ ಭದ್ರಾವತಿ 

13 ಭೂತನ ಗುಡಿ-13 ವಿ. ಕದಿರೇಶ್‌ ಬಿನ್‌ ವೇಡಿಯಪ್ಪ ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ 
ಎನ್‌.ಎ೦.ಸಿ. ಮುಖ್ಯರಸ್ತೆ ಬಲಭಾಗ ಭದ್ರಾವತಿ ಪಕ್ಷ 

14 ಹೊಸ ಭೋವಿ ಸಕ್ಕೂಬಾಯಿ ಕೋಂ ಷಡಾಕ್ಷರಿ ಸಾಮಾನ್ಯ (ಮಹಿಳೆ) ಭಾರತೀಯ 

ಕಾಲೋನಿ-14 ಬೋವಿಕಾಲೋನಿ 2ನೇ ಕ್ರಾಸ್‌ ಬಲಭಾಗ ರಾಷ್ಟ್ರೀಯ ಕಾಂಗೆಸ್‌ 
ಭದ್ರಾವತಿ 

15 ಹೊಸಮನೆ ಕೆ.ಎಸ್‌.ಶಾಂಭವಿ ಸಾಮಾನ್ಯ (ಮಹಿಳೆ) ಜನತಾ ದಳ 

ಬಲಭಾಗ - 15 ಕೋಂ ರಂಗನಾಥ (ಜಾತ್ಯಾತೀತ) 
ಮನೆ ನಂ. 1259, ಕೇಶವಪುರ ಬಡಾವಣೆ 
ಚರ್ಚ್‌ ರಸ್ತೆ ಹಳೇನಗರ ಭದ್ರಾವತಿ 

16 ಗಾಂಧಿ ನಗರ -16 ವಿಶಾಲಾಕ್ಷಿ ಕೋಂ ಎನ್‌.ಎಸ್‌. ಭೋಜರಾಜ್‌ ಸಾಮಾನ್ಯ (ಮಹಿಳೆ) ಜನತಾ ದಳ 

ಮನೆ ನಂ. 1421 ಒ.ಎಸ್‌.ಎಂ. ರಸ್ತೆ ಚಾನಲ್‌ (ಜಾತ್ಯಾತೀತ) 








ರಸ್ತೆ ಹಳೇನಗರ ಭದ್ರಾವತಿ 









































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೦೯ 
ಕಮ ಕ್ಸ ದ ಸದಸ 
ತ ವಾರ್ಡಿನ ಹೆಸರು ಮತ್ತು ಸಂಖ್ಯೆ ಸದಸ್ಕರ ಹೆಸರು ಮತ್ತು ವಿಳಾಸ ಸರಸು. ಪಕ್ಷ 
ಸಂಖ್ಯೆ ಷ್‌ ರೆ ಶಿ ಣ್‌ ಸ್ಥಾನದ ವರ್ಗ ಇ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
17 ನೆಹರು ನಗರ -17 ವಿ.ನರಸಿ೦ಹನ್‌ ಬಿನ್‌ ವೆಂಕಟಸ್ವಾಮಿ ನಾಯ್ಡು | ಸಾಮಾನ್ಯ ಜನತಾ ದಳ 
ಎಂ.ಎಂ.ಕಾಂಪೌಂಡ್‌, ತರೀಕೆರೆ ರಸ್ತೆ (ಜಾತ್ಯಾತೀತ) 
ಭದ್ರಾವತಿ 
18 ಎಂ.ಎಂ.ಕಾಂಪೌಂಡ್‌ - 18 ಆರ್‌.ಕರುಣಾಮೂರ್ತಿ | ಸಾಮಾನ್ಯ ಜನತಾ ದಳ 
ಎಂ.ಎಂ.ಕಾಂಪೌಂಡ್‌, ತರೀಕೆರೆ ರಸ್ತೆ ಭದ್ರಾವತಿ (ಜಾತ್ಯಾತೀತ) 
19 ಎಂ.ಪಿ.ಎಂ.ಆಸ್ಪತ್ರೆ -19 ಆರ್‌.ಮಹೇಶ್‌ | ಸಾಮಾನ್ಯ ಭಾರತೀಯ 
4/5, ಕಾಗದನಗರ ಭದ್ರಾವತಿ ರಾಷ್ಟ್ರೀಯ ಕಾಂಗೆಸ್‌ 
20 ಸುರಗಿತೋಪು -20 ಕೆ.ಆರ್‌.ಭಾಗ್ಯಮ್ಮ ಪರಿಶಿಷ್ಟ ಜಾತಿ(ಮಹಿಳೆ) ಭಾರತೀಯ 


ಮನೆ ನಂ.256 2ನೇ ತಿರುವು 
ಸುರುಗಿತೋಪು ಭದ್ರಾವತಿ 


ರಾಷ್ಟೀಯ ಕಾಂಗೆಸ್‌ 
ಅ 








1ನೇ ತಿರುವು ಉಜ್ಜನೀಪುರ 
ಕಾಗದನಗರ ಅಂಚೆ ಭದ್ರಾವತಿ 


21 ಎಂ.ಪಿ.ಎಂ.6ನೇ ಮತ್ತು 8ನೇ ಬದರಿನಾರಾಯಣ ಪರಿಶಿಷ್ಟ ಜಾತಿ ಜನತಾ ದಳ 
ವಾರ್ಡ್‌ - 21 ಚರ್ಚ್‌ ಆಫ್‌ ಕಿಸ್ಫೊ ಪಕ್ಕ (ಜಾತ್ಯಾತೀತ) 
ಉಜ್ಜನೀಪುರ ಕಾಗದನಗರ ಭದ್ರಾವತಿ 
22 ಉಜ್ಜನೀಪುರ -22 ವೆಂಕಟಯ್ಯ ಪರಿಶಿಷ್ಟ ಜಾತಿ ಭಾರತೀಯ 


ರಾಷ್ಟೀಯ ಕಾಂಗೆಸ್‌ 
ಲ 




















23 ತಿಮ್ಲಾಪುರ.ಡಿ.ಜಿ. ಮಹಾದೇವಿ ಹಿಂದುಳಿದ ವರ್ಗ ಎ ಜನತಾ ದಳ 
ಹಳಿ ೨ 23 ತಿಮ್ಲಾಪುರ ಗ್ರಾಮ (ಮಹಿಳೆ ) (ಜಾತ್ಯಾತೀತ) 
" ಡಿ.ಜಿ.ಹಳ್ಳಿ ಅಂಚೆ ಭದ್ರಾವತಿ 
24 ಬೊಮ್ಮನಕಟ್ಟೆ, ಮೂಲೆಕಟ್ಟೆ-24 ಮಹಬೂಬ್‌ ಸಾಬ್‌ ಹಿಂದುಳಿದ ವರ್ಗ ಎ ಜನತಾ ದಳ 
ನಂ. 368, 51ನೇ ರಸ್ತೆ (ಜಾತ್ಯಾತೀತ) 
ಬೊಮ್ಮನಕಟ್ಟೆ ಭದ್ರಾವತಿ 
25 ಹುಡ್ಕೋ ಹಳೇಬುಳ್ಳಾಪುರ-25 ಎಂ.ರಾಜು ಬಿನ್‌ ಮಂಜಣ್ಣ ಹಿಂದುಳಿದ ವರ್ಗ ಎ ಜನತಾ ದಳ 
ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ನಿಲಯ (ಜಾತ್ಯಾತೀತ) 
ಎನ್‌.ಟಿ.ಬಿ.ಲೇಔಟ್‌ 
ಹೊಸ ಸಿದ್ಧಾಪುರ ಭದ್ರಾವತಿ. 
26 ಬಾಲಭಾರತಿ,ಬೆಣ್ಣೆಕೃಷ್ಣ ಸರ್ಕಲ್‌.- | ಅಂಜನಪ್ಪ ಬಿನ್‌ ನರಸಿಂಹಯ್ಯ | ಸಾಮಾನ್ಯ ಪಕ್ಷೇತರ 
26 ಬೈಪಾಸ್‌ ಪೆಟ್ರೋಲ್‌ ಬಂಕ್‌ ಹಿಂಭಾಗ 
ಹಳೇಬುಳ್ಳಾಪುರ ಭದಾವತಿ 
27 ಆಂಜನೇಯ ಆಗಹಾರ ಗುಣಶೇಖರ್‌ ಬಿನ್‌ ಪೊನ್ನುಸ್ವಾಮಿ | ಸಾಮಾನ್ಯ ಜನತಾ ದಳ 
ಕೂಲಿಬ್ಲಾಕ್‌.-27 ಹೊಸಬುಳ್ಳಾಪುರ ಗಣಪತಿ ದೇವಸ್ಥಾನದ (ಜಾತ್ಯಾತೀತ) 
ಹಿಂಭಾಗ ನ್ಯೂಟೌನ್‌ ಭದ್ರಾವತಿ 
28 ಗಣೇಶ್‌ ಕಾಲೋನಿ.-28 ಎಸ್‌.ಲಕ್ಷ್ಮೀದೇವಿ ಕೋಂ ಆನಂದ ಪರಿಶಿಷ್ಟ ಪಂಗಡ ಭಾರತೀಯ 














8ನೇ ಕ್ರಾಸ್‌ ಹೊಸಸಿದ್ಧಾಪುರ ಭದ್ರಾವತಿ. 











ಮನೆ ನಂ. 377, 3ನೇ ತಿರುವು, ತಿರುಮಲ (ಮಹಿಳೆ) ರಾಷ್ಟ್ರೀಯ ಕಾಂಗೆಸ್‌ 
ನಿಲಯ, ಸುರಗೀತೋಪು 
ಕಾಗದನಗರ ಅಂಚೆ ಭದ್ರಾವತಿ 

29 ಕಿತ್ತೂರು ರಾಣಿ ಚೆನ್ನಮ್ಮ ಲೇಔಟ್‌ | ಅನಿಲ್‌ಕುಮಾರ್‌ , ಸಾಮಾನ್ಯ ಜನತಾ ದಳ 

- 29 ಬಿನ್‌ ದ್ಯಾವನರಸೇಗೌಡ (ಜಾತ್ಯಾತೀತ) 

1ನೇ ತಿರುವು, ಹೊಸ ಸಿದ್ದಾಪುರ, ನ್ಯೂಟೌನ್‌, 
ಭದ್ರಾವತಿ 

30 ಸಿದ್ಧಾಪುರ-30 ಲೀಲಾವತಿ ಕೋಂ ಕೃಷ್ಣೇಗೌಡ ಸಾಮಾನ್ಯ (ಮಹಿಳೆ) ಜನತಾ ದಳ 
ಕಿತ್ತೂರು ಚನ್ನಮ್ಮ ಲೇಔಟ್‌ (ಜಾತ್ಯಾತೀತ) 








೨೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


















































ಕ್ರಮ ಸಲಿರಿಪಿದ ಸದಸ 
ಷ್‌ ವಾರ್ಡಿನ ಹೆಸರು ಮತ್ತು ಸಂಖ್ಯೆ ಸದಸ್ಕರ ಹೆಸರು ಮತ್ತು ವಿಳಾಸ ಸಾಸು ಪಕ್ಷ 
ಸಂಖ್ಯೆ ಪ ರೆ ಶಿ ಣ್‌ ಸ್ಥಾನದ ವರ್ಗ ಸ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
31 ಜಿಂಕ್‌ ಲೈನ್‌ - 31 ಜೆ.ರಾಮಕೃಷ್ಣೇಗೌಡ ಬಿನ್‌ ಜವರಯ್ಯ , ಸಾಮಾನ್ಯ ಜನತಾ ದಳ 
ಡಿ.ಡಬ್ಲ್ಯು.ಡಿ.184/ಎ, (ಜಾತ್ಯಾತೀತ) 
ಪುತ್ತಾ ಕಾಲೋನಿ ಭದ್ರಾವತಿ 
32 ಜನ್ನಾಪುರ -32 ಜೆ.ಡಿ. ನಟರಾಜ ಹಿಂದುಳಿದ ವರ್ಗ ಎ ಜನತಾ ದಳ 
ಜನ್ನಾಪುರ ಭದ್ರಾವತಿ (ಜಾತ್ಯಾತೀತ) 
33 ಹುತ್ತಾಕಾಲೋನಿ - 33 ಸುಧಾಮಣಿ ಎಂ.ಎಸ್‌. ಸಾಮಾನ್ಯ (ಮಹಿಳೆ) ಜನತಾ ದಳ 
ಎನ್‌.ಹೆಚ್‌.ಎಲ್‌.ಸಿ.6/ಎ, (ಜಾತ್ಯಾತೀತ) 
ಪುತ್ತಾ ಕಾಲೋನಿ ಭದ್ರಾವತಿ 
34 ಅಪ್ಪರ್‌ ಹುತ್ತಾಸಂಜಯ್‌ ಹೆಚ್‌.ಬಿ.ರವಿಕುಮಾರ್‌ | ಸಾಮಾನ್ಯ ಜನತಾ ದಳ 
ಕಾಲೋನಿ. - 34 ಪ್ರಯೋಗ, ಅಪ್ಪರ್‌ ಹುತ್ತಾ ಕಾಲೋನಿ (ಜಾತ್ಯಾತೀತ) 
ಭದ್ರಾವತಿ. 
3 | ಭಂಡಾರಹಳ್ಳಿ - 35 ಜೆ.ಭಾಗ್ಯ ಓಂದುಳಿದ ವರ್ಗ ಎ ಜನತಾ ದಳ 
ಭಂಡಾರಹಳ್ಳಿ 4ನೇ ಕ್ರಾಸ್‌, ಭದ್ರಾವತಿ (ಮಹಿಳೆ ) (ಜಾತ್ಯಾತೀತ) 
ವಿಪುಲ್‌ ಬನ್ಸಲ್‌ 
ಜಿಲ್ಲಾಧಿಕಾರಿ 


ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
1 ಗಾ [a 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಖಬೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಕ ವರ್ಷ ೧೯೩೪) ನಂ.೫೮೨ 
Part - 118 Bangalore, Saturday, March 16, 2013 (Phalguna 25, Shaka Varsha 1934) No. 582 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಅಧಿಸೂಚನೆ 


ನಂ. ಚು(4)ಸಿಆರ್‌ (ಶಿಕಾರಿಪುರ) 8/12-13, ದಿನಾಂಕ 16ನೇ ಮಾರ್ಚ್‌ 2013 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಶಿಕಾರಿಪುರ ಪುರಸಭೆಗೆ ದಿನಾಂಕ 
07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ ಹೆಸರುಗಳನ್ನು 
ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪುರಸಭೆ ಶಿಕಾರಿಪುರ 


























ಕಮ ಸ ಸಲಿರಿಪಿದ ಸದಸ 
3 ವಾರ್ಡಿನ ಹೆಸರು ಮತ್ತು ದ BEE NE ಮೀಸಲಿರಿಸಿದ ಸದಸ್ಯ ಘೂ 
ಸಂಖ್ಯೆ ಸಂಖ್ಯೆ ಶಿ ಣೆ ಸ್ಥಾನದ ವರ್ಗ ಎ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
1 ಶಿಕಾರಿಪುರ-1 ಸೈಯದ್‌ ಪೀರ್‌ ಬಿನ್‌ ಹಜರತ್‌ ಆಲಿ ಸಾಬ್‌ ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ದೇವರಾಜು ಅರಸು ನಗರ, ಶಿಕಾರಿಪುರ 
2 ಶಿಕಾರಿಪುರ-2 ಚಾರಗಲ್ಲಿ ಎಸ್‌. ಪರಶುರಾಮ ಬಿನ್‌ ಸಿದ್ದಪ್ಪ ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ಅಗಸನಕೇರಿ, ಮಾಸೂರು ರಸ್ತೆ, ಶಿಕಾರಿಪುರ 
3 ಶಿಕಾರಿಪುರ-3 ವೀಣಾ ವಿಜಯಕುಮಾರ್‌ ಕೋಂ ವಿಜಯಕುಮಾರ್‌, ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಕುಂಬಾರಗುಂಡಿ ಶಿಕಾರಿಪುರ (ಮಹಿಳೆ) ಕಾಂಗೆಸ್‌ 
4 ಶಿಕಾರಿಪುರ-4 ಅಂಗಡಿ ಜಗದೀಶ ಬಿನ್‌ ಪ್ರಭುಲಿಂಗಪ್ಪ , ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ದೊಡ್ಡಪೇಟೆ, ಶಿಕಾರಿಪುರ 




















ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೧೧ 








ಕ್ರಮ | ವಾರ್ಡಿನ ಹೆಸರು ಮತ್ತು 


ಮೀಸಲಿರಿಸಿದ ಸದಸ್ಯ 








ಸದಸ್ಯರ ಹೆಸರು ಮತ್ತು ವಿಳಾಸ ಪಕ್ಷ 

ಸಂಖ್ಯೆ ಸಂಖ್ಯೆ UR ್‌್‌್‌ ಸ್ಥಾನದ ವರ್ಗ ಕಿ 

1 2 3 4 5 
ಶ್ರೀಮತಿ/ಶ್ರೀಯುತರಾದಃ 





5 ಶಿಕಾರಿಪುರ-5 


ಪದ್ಮಾ ಗಜೇಂದಕುಮಾರ್‌ ಕೋಂ ಗಜೇಂದಕುಮಾರ್‌ 
ದೊಡ್ಡಪೇಟೆ ಶಿಕಾರಿಪುರ 


ಹಿಂದುಳಿದ ವರ್ಗ ಎ 
(ಮಹಿಳೆ ) 


ಕರ್ನಾಟಕ ಜನತಾ ಪಕ್ಷ 





6 ಶಿಕಾರಿಪುರ-6 


ಗೋಣಿ ಮಾಲತೇಶ ಬಿನ್‌ ಜೆ. ಬಸವರಾಜಪ್ಪ 
ಮಾಯಪ್ಪನಕೇರಿ, ಶಿಕಾರಿಪುರ 


ಸಾಮಾನ್ಯ 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





7 ಶಿಕಾರಿಪುರ-7 


ಪಾರಿವಾಳದ ಶಿವರಾಂ ಬಿನ್‌ ಮಲ್ಲೂರಪ್ಪ 
ಮಾಸೂರು ರಸ್ತೆ ಶಿಕಾರಿಪುರ 


ಸಾಮಾನ್ಯ 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





8 ಶಿಕಾರಿಪುರ-8 


ಶಬಾನಾ ಬಾನು ಕೋಂ ಮಹಮದ್‌ ಸಾದಿಕ್‌ 
ಜಯನಗರ ಶಿಕಾರಿಪುರ 


ಸಾಮಾನ್ಯ (ಮಹಿಳೆ) 


ಪಕ್ಷೇತರ 
0 





9 ಶಿಕಾರಿಪುರ-9 


ಟಿ.ಎಸ್‌.ಮೋಹನ್‌ ಬಿನ್‌ ಟಿ. ಸಿದ್ದಪ್ಪ 
ದೊಡ್ಡಕೇರಿ ಶಿಕಾರಿಪುರ 


ಸಾಮಾನ್ಯ 


ಕರ್ನಾಟಕ ಜನತಾ ಪಕ್ಷ 





10 | ಶಿಕಾರಿಪುರ-10 


ಮಧುಸೂದನ ಕೆ.ಎನ್‌. ಬಿನ್‌ ನರಸೋಜಿ 
ದೊಡ್ಡಕೇರಿ ಶಿಕಾರಿಪುರ 


ಹಿಂದುಳಿದ ವರ್ಗ ಬಿ 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 





1 | ಶಿಕಾರಿಪುರ-11 


ರತ್ನಮ್ಮ ಸೂರ್ಯಕಾಂತಪ್ಪ ಕೋಂ ಸೂರ್ಯಕಾಂತಪ್ಪ 
ಕಾನೂರು ಹೊಸಕೋರಿ ಶಿಕಾರಿಪುರ. 


ಹಿಂದುಳಿದ ವರ್ಗ ಎ 
(ಮಹಿಳೆ) 


ಕರ್ನಾಟಕ ಜನತಾ ಪಕ್ಷ 





12 | ಶಿಕಾರಿಪುರ-12 


ಗೌರಮ್ಮ ಪಿ. ಕೋಂ ಪಿ. ರಾಮಯ್ಯ 
ಕಾನೂರು ಆಶ್ರಯ ಬಡಾವಣೆ, ಶಿಕಾರಿಪುರ. 


ಪರಿಶಿಷ್ಟ ಜಾತಿ(ಮಹಿಳೆ) 


ಕರ್ನಾಟಕ ಜನತಾ ಪಕ್ಷ 





13 | ಶಿಕಾರಿಪುರ-13 


ಮಹೇಶ್‌ ಹುಲ್ಮಾರ್‌ ಬಿನ್‌ ಶಿವಪ್ಪ ಹೆಚ್‌. 
ರಾಘವೇಂದ್ರ ಬಡಾವಣೆ, ಶಿಕಾರಿಪುರ 


ಹಿಂದುಳಿದ ವರ್ಗ ಎ 


ಭಾರತೀಯ ರಾಷ್ಟೀಯ 
ಕಾಂಗ್ರೆಸ್‌ 





14 | ಶಿಕಾರಿಪುರ-14 


ಎಸ್‌.ಪಿ.ನಾಗರಾಜಗೌಡ ಬಿನ್‌ 
ಹೆಚ್‌.ಎಸ್‌.ಪರಮೇಶ್ವರಪ್ಪ ಗೌಡ, 


ಮುದಿಗೌಡರಕೇರಿ ಶಿಕಾರಿಪುರ. 


ಸಾಮಾನ್ಯ 


ಭಾರತೀಯ ರಾಷ್ಟೀಯ 
ಕಾಂಗೆಸ್‌ 






































ಗಗ್ಗರಿ ಶಿಕಾರಿಪುರ. 








15 ಶಿಕಾರಿಪುರ-15 ಯಲ್ಲಪ್ಪ ಬಿನ್‌ ಬಜಾರಪ್ಪ ಭಾವಾಜಿ ಮಠದ ಪ್ರದೇಶ ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟ್ರೀಯ 
ಶ್ರೀ ಶಿವಗಿರಿ ಕಲ್ಯಾಣ ಮಂಟಪ ಹಿಂಭಾಗ ಶಿಕಾರಿಪುರ. ಕಾಂಗ್ರೆಸ್‌ 

16 ಶಿಕಾರಿಪುರ-16 ಕೆ.ಜಿ.ವಸಂತಗೌಡ ಬಿನ್‌ ಕೆ.ಜಿ. ಬಸಪ್ಪಯ್ಯಗೌಡ ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ತೇರುಬೀದಿ ಹಳಿಯೂರು, ಶಿಕಾರಿಪುರ. 

17 ಶಿಕಾರಿಪುರ-17 ಎಂ.ಆರ್‌.ಪಾರ್ವತಮ್ಮ ಕೋಂ ಪರಮೇಶ್ವರಪ್ಪ ಹಿಂದುಳಿದ ವರ್ಗ ಬಿ ಕರ್ನಾಟಕ ಜನತಾ ಪಕ್ಷ 
2ನೇ ತಿರುವು ವಿದ್ಯಾನಗರ, ಶಿಕಾರಿಪುರ. (ಮಹಿಳೆ ) 

18 ಶಿಕಾರಿಪುರ-18 ಸಾಲೇಶ್ವರ ನಿಜಲಿಂಗಪ್ಪ ಬಿನ್‌ ಒ. ಭರ್ಮಪ್ಪ ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
1ನೇ ಕ್ರಾಸ್‌ ಶಾಂತಿನಗರ, ಶಿಕಾರಿಪುರ ಟೌನ್‌. 

19 ಶಿಕಾರಿಪುರ-19 ದೂಪದಹಳ್ಳಿ ರವಿ ಬಿನ್‌ ಹೊಳೆಬಸಪ್ಪ ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಚನ್ನಕೇಶವನಗರ, ಶಿದ್ದೇಶ್ವರ ಬೀದಿ ಶಿಕಾರಿಪುರ 

20 ಶಿಕಾರಿಪುರ-20 ರೂಪಕಲಾ ಎಸ್‌. ಹೆಗ್ಡೆ ಕೋಂ ಶ್ರೀಧರ ಹೆಗ್ಡೆ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಶಿಶುವಿಹಾರ ರಸ್ತೆ ಶಿಕಾರಿಪುರ ಟೌನ್‌. 

21 ಶಿಕಾರಿಪುರ-21 ಹೆಚ್‌.ಪಾಲಾಕ್ಷಪ್ಪ ಬಿನ್‌ ಕೆ. ಹಾಲಪ್ಪ ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ಆರ್ಯರ ಕೇರಿ, ಶಿಕಾರಿಪುರ ಟೌನ್‌. 

22 ಶಿಕಾರಿಪುರ-22 ಫೈರೋಜಾಬಾನು ಕೋಂ ತಾಜ್‌ಪೀರ್‌ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಸಾಲೂರು ರಸ್ತೆ ಶಿಕಾರಿಪುರ . 

23 ಶಿಕಾರಿಪುರ-23 ಜಬೀನಾ ರಹಮತ್‌ ಉಲ್ಲಾ ಕೋಂ ರಹಮತ್‌ ಉಲ್ಲಾ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 





ವಿಪುಲ್‌ ಬನ್ಸಲ್‌ 
ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 





೨೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಮ ಪತ್ರಿಕೆ 
ಜ್‌ 
ಬೆ೦ಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ ಫಾಲ್ದುಣ ೨೫, ಪಹ ವರ್ಷ ೧೯೩೪) 
Bangalore, Saturday, March 16, 2013 (Phalguna 25, Shaka Varsha 1934) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಅಧಿಸೂಚನೆ 
ನಂ. ಚು(4)ಸಿಆರ್‌ (ಶಿರಾಳಕೊಪ್ಪ) 8/12-13, ದಿನಾಂಕ 16ನೇ ಮಾರ್ಚ್‌ 2013 
ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 


ಭಾಗ - 11 ನಂ.೫೮೩ 
Part - 118 No. 583 


ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಶಿರಾಳಕೊಪ್ಪ ಪಟ್ಟಣ ಪಂಚಾಯತಿಗೆ 
ದಿನಾಂಕ 07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ 
ಹೆಸರುಗಳನ್ನು ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ಶಿರಾಳಕೊಪ್ಪ. 




































































೫ WS ಮತ್ತು ಸದಸ್ಯರ ಹೆಸರು ಮತ್ತು ವಿಳಾಸ ಬಂ ಷ್ಟ: ಸ್ಥಾನದ ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 

1 ಶಿರಾಳಕೊಪ್ಪ-1 ಮಂ೦ಜನಾಯ್ಕ ಬಿ.ಎಲ್‌. ಪರಿಶಿಷ್ಟ ಜಾತಿ ಪಕ್ಷೇತರ 
ಶಿರಾಳಕೊಪ್ಪ, ಶಿವಮೊಗ್ಗ ಜಿಲ್ಲೆ. 

2 ಶಿರಾಳಕೊಪ್ಪ-2 ಮಹಾಬಲೇಶ್ವರ , ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ನೆಹರೂ ಕಾಲೋನಿ, 2ನೇ ಕ್ರಾಸ್‌ ಶಿರಾಳಕೊಪ್ಪ 

3 ಶಿರಾಳಕೊಪ್ಪ-3 ಭಾರತಿ ಪರಿಶಿಷ್ಟ ಜಾತಿ(ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ರಾಮದೇವರ ಬೀದಿ, ಶಿರಾಳಕೊಪ್ಪ 

4 ಶಿರಾಳಕೊಪ್ಪ-4 ಎ.ಸಮೀವುಲ್ಲಾ ಖಾನ್‌ ಮಿಡ್ಲಿಸ್ಕೂಲ್‌ ಹಿಂಭಾಗ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಶಿರಾಳಕೊಪ್ಪ 577428 ಕಾಂಗೆಸ್‌ 

5 ಶಿರಾಳಕೊಪ್ಪ-5 ನೂರ್‌ ಜಹಾನ್‌ ಮಿಡ್ಲಿಸ್ಕೂಲ್‌ ಹಿಂಭಾಗ ಸಾಮಾನ್ಯ (ಮಹಿಳೆ) ಪಕ್ಷೇತರ (ಅವಿರೋಧ 
ಆಜಾದ್‌ ಸರ್ಕಲ್‌, ಶಿರಾಳಕೊಪ್ಪ ಆಯ್ಕೆ) 

6 ಶಿರಾಳಕೊಪ್ಪ-6 ಮನ್ಸೂರ್‌ ಅಲಿ ಹಿಂದುಳಿದ ವರ್ಗ ಎ ಕರ್ನಾಟಕ ಜನತಾ ಪಕ್ಷ 
ಜಾಕೀರ್‌ ಹುಸೇನ್‌ ರಸ್ತೆ, ಶಿರಾಳಕೊಪ್ಪ 

7 ಶಿರಾಳಕೊಪ್ಪ-7 ಬಿ.ಗೀತಾ ಹಿಂದುಳಿದ ವರ್ಗ ಬಿ ಭಾರತೀಯ ರಾಷ್ಟ್ರೀಯ 
ಹೊಂಡದಕೇರಿ, ಶಿರಾಳಕೊಪ್ಪ (ಮಹಿಳೆ) ಕಾಂಗೆಸ್‌ 

8 ಶಿರಾಳಕೊಪ್ಪ-8 ಚಂದ್ರಶೇಖರ ಹೆಚ್‌.ಎಂ. , ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಹೊಂಡದಕೇರಿ, ಶಿರಾಳಕೊಪ್ಪ 

9 ಶಿರಾಳಕೊಪ್ಪ-9 ಪಿ.ಜಾಫರ್‌ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಮಠದಗದ್ದೆ 5ನೇ ಕ್ರಾಸ್‌, ಶಿರಾಳಕೊಪ್ಪ ಕಾಂಗೆಸ್‌ 

10 ಶಿರಾಳಕೊಪ್ಪ-10 ಜಮೀಲಾ ಖಾತೂನ್‌ ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ದೊಡ್ಡಬ್ಯಾಣದ ಕೇರಿ, ಶಿರಾಳಕೊಪ್ಪ ಕಾಂಗೆಸ್‌ 

11 ಶಿರಾಳಕೊಪ್ಪ-11 ಎಂ.ಆರ್‌.ರಾಘವೇ೦ದ್ರ ಹಿಂದುಳಿದ ವರ್ಗ ಎ ಪಕ್ಷೇತರ 
ಕುರುಬರ ಕೇರಿ ದುರ್ಗಮ್ಮ ದೇವಸ್ಥಾನದ 
ಹತ್ತಿರ ಶಿರಾಳಕೊಪ್ಪ 

12 ಶಿರಾಳಕೊಪ್ಪ-12 ಮುಹಿಬುಲ್ಲಾ ಹಿಂದುಳಿದ ವರ್ಗ ಎ ಭಾರತೀಯ ರಾಷ್ಟ್ರೀಯ 
ಹೆಚ್‌.ಕೆ. ರಸ್ತೆ, ಶಿರಾಳಕೊಪ್ಪ ಕಾಂಗ್ರೆಸ್‌ 

13 ಶಿರಾಳಕೊಪ್ಪ-13 ರಶೀದಾ ಬೇಗ೦ ಹಿಂದುಳಿದ ವರ್ಗ ಎ ಜನತಾ ದಳ 
ಹಳಿಯೂರು, ಶಿರಾಳಕೊಪ್ಪ (ಮಹಿಳೆ ) (ಜಾತ್ಯಾತೀತ) 

14 ಶಿರಾಳಕೊಪ್ಪ-14 ಲೋಕೇಶ ಹೆಚ್‌. , ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಕುಂಬಾರ ಕೇರಿ, ಶಿರಾಳಕೊಪ್ಪ 








ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೧೩ 








ಕ್ರಮ ವಾರ್ಡಿನ ಹೆಸರು ಮತ್ತು 


ಮೀಸಲಿರಿಸಿದ ಸದಸ್ಯ ಸ್ಥಾನದ 








ಸಂಖ್ಯೆ ಸಂಖ್ಯೆ ಸದಸ್ಯರ ಹೆಸರು ಮತ್ತು ವಿಳಾಸ is ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 





15 | ಶಿರಾಳಕೊಪ್ಪ-15 








ಕುಸುಮಾ ರಾಜಶೇಖರ್‌ 
ನಾಲಗಾರ ಕೇರಿ ಶಿರಾಳಕೊಪ್ಪ 








ಪರಿಶಿಷ್ಟ ಪಂಗಡ (ಮಹಿಳೆ) 





ಬಡವರ ಶ್ರಮಿಕರ ರೈತರ 


ಡ್‌್‌ 
ಕಾಂಗ್ರೆಸ್‌ ಪಕ್ಷ 








ಭಾರ - 1 
Part - 11] 


ವಿಪುಲ್‌ ಬನ್ಸಲ್‌ 


ಜಿಲ್ಲಾಧಿಕಾ 


ರಿ 


ಶಿವಮೊಗ್ಗ ಜಿಲ್ಲೆ ಶಿವಮೊಗ 
[a (3 [a 


ವಿಶೇಷ ರಾಜ ಪತ್ರಿಕೆ 


[) 


ಖಬೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಕ ವರ್ಷ ೧೯೩೪) 
Bangalore, Saturday, March 16, 2013 (Phalguna 25, Shaka Varsha 1934) 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಅಧಿಸೂಚನೆ 


ನಂ. ಚು(4)ಸಿಆರ್‌ (ಸೊರಬ) 8/12-13, ದಿನಾಂಕ: 16ನೇ ಮಾರ್ಚ್‌ 2013 


ನಂ. ೫೮೪ 
No. 584 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಸೊರಬ ಪಟ್ಟಣ ಪಂಚಾಯತಿಗೆ 
ದಿನಾಂಕ 07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ 
ಹೆಸರುಗಳನ್ನು ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರುಃ ಪಟ್ಟಣ ಪಂಚಾಯತಿ ಸೊರಬ 






























































ಇ EN ಸದಸ್ಯರ ಹೆಸರು ಮತ್ತು ವಿಳಾಸ ಮೀಸಲಿರಿಸಿದ ಸದಸ್ಯ ಸ್ಥಾನದ ವರ್ಗ ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 

1 ಸೊರಬ -1 ರತ್ನಮ್ಮ ಕೆ. ಕೋಂ ನಾಗಪ್ಪ ಎಂ. ಪರಿಶಿಷ್ಟ ಪಂಗಡ (ಮಹಿಳೆ) ಕರ್ನಾಟಕ ಜನತಾ 
ರಾಘವೇಂದ್ರ ಬಡಾವಣೆ ಸೊರಬ ಪಕ್ಷ 

2 ಸೊರಬ-2 ಡಿ.ಆರ್‌.ಶ್ರೀಧರ್‌ ಬಿನ್‌ ಡಿ. ರಾಮಪ್ಪ , ಸಾಮಾನ್ಯ ಪಕ್ಷೇತರ 
ಚಿಕ್ಕಪೇಟೆ ಸೊರಬ 

3 ಸೊರಬ-3 ಮಹಾಬೂಬಿ ಕೋಂ ಬಾಬುಸಾಬ್‌ ಹಿಂದುಳಿದ ವರ್ಗ ಎ (ಮಹಿಳೆ ) ಜನತಾ ದಳ (ಜಾ) 
ರಾಘವೇಂದ್ರ ಬಡಾವಣೆ ಸೊರಬ 

4 ಸೊರಬ-4 ಎಂ.ಡಿ. ಉಮೇಶ ಬಿನ್‌ ದ್ಯಾವಪ್ಪ ಮಳಲಗದ್ದೆ ಹಿಂದುಳಿದ ವರ್ಗ ಎ ಭಾರತೀಯ 
ಹಿರೇಶಕುನ ಸೊರಬ. ರಾಷ್ಟ್ರೀಯ ಕಾಂಗೆಸ್‌ 

5 ಸೊರಬ-5 ಜಿ. ಪ್ರಶಾಂತ್‌ ಮೇಸ್ತ್ರಿ ಬಿನ್‌ ಗೋಪಾಲಪ್ಪ , ಸಾಮಾನ್ಯ ಜನತಾ ದಳ (ಜಾ) 
ಮರೂರು ರಸ್ತೆ ಸೊರಬ 

6 ಸೊರಬ-6 ಮಹೇಶ್‌ ಜಿ.ಆರ್‌(ಗೌಳಿ) ಬಿನ್‌ ರಾಜಣ್ಣ ಬಿ. ಹಿಂದುಳಿದ ವರ್ಗ ಬಿ ಕರ್ನಾಟಕ ಜನತಾ 
ರಾಘವೇಂದ್ರ ಬಡಾವಣೆ ಸೊರಬ ಪಕ್ಷ 

7 ಸೊರಬ-7 ಮಂಚಿ ಹನುಮಂತಪ್ಪ ಬಿನ್‌ ಮಂಚಿ ದ್ಯಾವಪ್ಪ , ಸಾಮಾನ್ಯ ಭಾರತೀಯ 
ಹಿರೇಶಕುನ ಸೊರಬ ರಾಷ್ಟ್ರೀಯ ಕಾಂಗೆಸ್‌ 

8 ಸೊರಬ-8 ಶ್ರೀ ರಂಜಿನಿ ಕೋಂ ಪ್ರವೀಣ್‌ ಕುಮಾರ್‌ ಸಾಮಾನ್ಯ (ಮಹಿಳೆ) ಪಕ್ಷೇತರ 
ಚಿಕ್ಕಪೇಟೆ ಸೊರಬ 

9 ಸೊರಬ-9 ಬೀಬೀಜುಲೇಖಾ ಕೋಂ ಯು.ಫಯಾಜ್‌ ಅಹಮದ್‌ | ಸಾಮಾನ್ಯ (ಮಹಿಳೆ) ಜನತಾ ದಳ (ಜಾ) 
ಕಸಿಮಾವಿನಕೊಪ್ಪಲು ಸೊರಬ 





ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 








ಕ್ರಮ ವಾರ್ಡಿನ ಹೆಸರು 


ಸದಸ್ನರ ಹೆಸರು ಮತು ವಿಳಾಸ 
ಹ್‌ ಮತ್ತು ಸಂಖ್ಯೆ ಸದಸ್ಯ ಸ ಸು ಸ 


ಮೀಸಲಿರಿಸಿದ ಸದಸ್ಯ ಸ್ಥಾನದ ವರ್ಗ ಪಕ್ಷ 





ಕಾಸ 


2 3 4 5 
ಶ್ರೀಮತಿ/ಶ್ರೀಯುತರಾದಃ 


10 ಸೊರಬ-10 








ಸುಜಾಯತ್‌ ಉಲ್ಲಾ ಬಿನ್‌ ಅಜೀಂಸಾಬ್‌ ಹಿಂದುಳಿದ ವರ್ಗ ಎ 
ಮಸೀದಿ ರಸ್ತೆ ಸೊರಬ 
ಕೆ. ನೇತ್ರಾವತಿ ಕೋಂ ಕುಮಾರ ಪರಿಶಿಷ್ಟ ಜಾತಿ(ಮಹಿಳೆ) ಕರ್ನಾಟಕ 


ಅಂಬೇಡ್ಕರ್‌ ಬಡಾವಣೆ ಸೊರಬ ಪಕ್ಷ 


ಭಾರತೀಯ 
ರಾಷ್ಟೀಯ ಕಾಂಗ್ರೆಸ್‌ 





1] ಸೊರಬ-1! ಜನತಾ 























ವಿಪುಲ್‌ ಬನ್ಸಲ್‌ 
ಜಿಲ್ಲಾಧಿಕಾರಿ 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ನಂ.೫೮೫ 
೫೦. 585 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ -111 ಖಬೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಕ ವರ್ಷ ೧೯೩೪) 
Part - 118 Bangalore, Saturday, March 16, 2013 (Phalguna 25, Shaka Varsha 1934) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಅಧಿಸೂಚನೆ 
ನಂ. ಚು(4)ಸಿಆರ್‌ (ಸಾಗರ) 8/12-13, ದಿನಾಂಕ: 16ನೇ ಮಾರ್ಚ್‌ 2013 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಸಾಗರ ನಗರಸಭೆಗೆ ದಿನಾಂಕ 07- 
03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ ಹೆಸರುಗಳನ್ನು ಮತ್ತು 
ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ನಗರಸಭೆ ಸಾಗರ 


















































ಡ್‌ ಇ 9 [fans 
ಕ re ಸದಸ್ಯರ ಹೆಸರು ಮತ್ತು ವಿಳಾಸ ಸ್ವತ ಸಾಸು ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 

1 ಸಾಗರ-। ಎಸ್‌.ಎಲ್‌. ಮಂಜುನಾಥ ಬಿನ್‌ ಕೆ ಎಂ ಲಿಂಗಪ್ಪ ಹಿಂದುಳಿದ ವರ್ಗ ಎ ಜನತಾ ದಳ (ಜಾ) 
ಸೊರಬ ರಸ್ತೆ ಸುಭಾಷ್‌ ನಗರ ಸಾಗರ 

2 ಸಾಗರ-2 ಆರ್‌. ಶ್ರೀನಿವಾಸ ಬಿನ್‌ ರಾಮಗೌಂಡರ್‌ , ಸಾಮಾನ್ಯ ಭಾರತೀಯ ಜನತಾ ಪಕ್ಷ 
ಜೆ.ಪಿ.ನಗರ ಸೊರಬ ರಸ್ತೆ ಸಾಗರ. 

3 ಸಾಗರ-3 ಜಿ.ಕೆ.ಛೈರಪ್ಪ ಬಿನ್‌ ಕನ್ನಪ್ಪ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ist cross, ಶ್ರೀಧರನಗರ ಸಾಗರ ಕಾಂಗೆಸ್‌ 

4 ಸಾಗರ-4 ನಾಗರತ್ನ ಎನ್‌ ಬಿನ್‌ ದಿಃ ನಾಗಪ್ಪ ಹಿಂದುಳಿದ ವರ್ಗ ಎ ಭಾರತೀಯ ಜನತಾ ಪಕ್ಷ 
3ನೇ ಕ್ರಾಸ್‌ ಸುಭಾಷ್‌ನಗರ ಸಾಗರ (ಮಹಿಳೆ ) 

5 ಸಾಗರ-5 ಲಲಿತಮ್ಮ ಎನ್‌ಕೋಂ ಸಿ.ಬಿ. ಕೊಟ್ರೇಶ್‌ ಪರಿಶಿಷ್ಟ ಜಾತಿ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ಅಣಲೆಕೊಪ್ಪ, ಕೆ.ಹೆಚ್‌.ಬಿ. ಕಾಲೋನಿ ಕಾಂಗ್ರೆಸ್‌ 
ಬೀದಿ ಕ್ವಾಟರ್ಸ್‌ ಸಾಗರ 

6 ಸಾಗರ-6 ಶಬಾನಾಬಾನು ಕೋಂ ಇಮ್ತಿಯಾಜ್‌ ಬಾಷಾ ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ಕೆಳದಿ ರಸ್ತೆ ಅಣಲೆಕೊಪ್ಪ ಬಡಾವಣೆ ಸಾಗರ ಕಾಂಗ್ರೆಸ್‌ 

7 ಸಾಗರ-7 ಸುಂದರ್‌ಸಿಂಣ್‌ ಬಿನ್‌ ಓಮನ್‌ಸಿ೦ಗ್‌ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಕೆ.ಟಿ.ಬಡಾವಣೆ ಅಣಲೆಕೊಪ್ಪ 3ನೇ ಕ್ರಾಸ್‌ ಸಾಗರ. ಕಾಂಗ್ರೆಸ್‌ 

8 ಸಾಗರ-8 ವಿ.ಗುರು(ಡಿಶ್‌ಗುರು) ಬಿನ್‌ ವೆಂಕಟೇಶ ರೆಡ್ಡಿ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಸಣ್ಣಮನೆ ಬಡಾವಣೆ ಜೋಗರಸ್ತೆ ಶ್ರೀನಗರ ಸಾಗರ. ಕಾಂಗ್ರೆಸ್‌ 








ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೧೫ 

























































































ಕಮ ಸ್‌ pel ದ ಸದಸ 

ಸ ೬... ಸದಸ್ಯರ ಹೆಸರು ಮತ್ತು ವಿಳಾಸ ಮ ಸದಸ್ಯ ಪಕ್ಷ 

1 2 3 4 5 

ಶ್ರೀಮತಿ/ಶ್ರೀಯುತರಾದಃ 

9 ಸಾಗರ-9 ಗ್ರೇಸಿ ಡಯಾಸ್‌ ಕೋಂ ಗೆಗೋರಿಯನ್‌ ಫರ್ನಾಂಡೀಸ್‌ | ಹಿಂದುಳಿದ ವರ್ಗ ಬಿ ಭಾರತೀಯ ರಾಷ್ಟೀಯ 
ಎಲ್‌.ಬಿ.ನಗರ ಜೋಗ ರಸ್ತೆ ಸಾಗರ. (ಮಹಿಳೆ ) ಕಾಂಗ್ರೆಸ್‌ 

10 ಸಾಗರ-10 ಐ.ಎನ್‌.ಸುರೇಶ ಬಾಬು ಬಿನ್‌ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಐ.ಎನ್‌.ನಾಗಭೂಷಣರಾವ್‌ ಕಾಂಗೆಸ್‌ 
ಶಾರದಾಂಬ ನಿಲಯ, ಜೋಗರಸ್ತೆ ಸಾಗರ 

1] ಸಾಗರ-11 ಸರಸ್ವತಮ್ಮ ಎಸ್‌.ಜೆ. ಕೋಂ ಕುಮಾರಸ್ವಾಮಿ ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟ್ರೀಯ 
ಕಮಲಾ ನಿವಾಸ, ವಿನೋಬನಗರ ಸಾಗರ (ಮಹಿಳೆ) ಕಾಂಗ್ರೆಸ್‌ 

12 ಸಾಗರ-12 ತೀ.ನ. ಶ್ರೀನಿವಾಸ ಬಿನ್‌ ಎಸ್‌. ನರಸಿಂಹ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ರಾಜೇಂದ್ರಪ್ರಸಾದ್‌ ರಸ್ತೆ, ಸಾಗರ. ಕಾಂಗೆಸ್‌ 

13 ಸಾಗರ-13 ಸಂತೋಷ್‌ ಆರ್‌. ಶೇಟ್‌ ಬಿನ್‌ ರತ್ನಾಕರ ವಿ.ಶೇಟ್‌ ಹಿಂದುಳಿದ ವರ್ಗ ಎ ಭಾರತೀಯ ಜನತಾ ಪಕ್ಷ 
ಅಶೋಕ ರಸ್ತೆ ಸಾಗರ 

14 ಸಾಗರ-14 ಕೆ.ಎನ್‌. ಮೋಹನ್‌ ಬಿನ್‌ ನೀಲಪ್ಪ ಕೆ. , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಶ್ರೀ ಮಾರಿಕಾಂಬ ರಸ್ತೆ ಸಾಗರ ಕಾಂಗೆಸ್‌ 

15 ಸಾಗರ-15 ಅರವಿಂದ ವಿ.ಸಿ. ಹಿಂದುಳಿದ ವರ್ಗ ಎ ಭಾರತೀಯ ಜನತಾ ಪಕ್ಷ 
ಕಾಮಾಕ್ಷಿ ಸದನ, ಜೆ.ಪ.ರಸ್ತೆ ಸಾಗರ 

16 ಸಾಗರ-16 ಪರಿಮಳ ವಿ. ಹಿಂದುಳಿದ ವರ್ಗ ಎ ಭಾರತೀಯ ರಾಷ್ಟ್ರೀಯ 
ಟಿ.ಕೆ.ರಸ್ತೆ ಗಾಂಧಿನಗರ ಸಾಗರ (ಮಹಿಳೆ ) ಕಾಂಗ್ರೆಸ್‌ 

17 ಸಾಗರ-17 ರವಿಕುಮಾರ್‌ ಹಿಂದುಳಿದ ವರ್ಗ ಎ ಪಕ್ಷೇತರ 
ಜಂಬಗಾರು ಬಸವನಹೊಳೆ, ಶಿವಮೊಗ್ಗ ರಸ್ತೆ ಸಾಗರ. 

18 ಸಾಗರ-18 ಶ್ರೀನಾಥ ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಟಿ.ಕೆ.ರಸ್ತೆ, ಗಾಂಧಿನಗರ ಸಾಗರ ಕಾಂಗೆಸ್‌ 

19 ಸಾಗರ-19 ವೀಣಾ ಪರಮೇಶ್ವರ್‌ ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ರಾಮನಗರ ಬಾಪ್ಟೆ ರಸ್ತೆ ಸಾಗರ ಕಾಂಗ್ರೆಸ್‌ 

20 ಸಾಗರ-20 ಸೈಯದ್‌ ಇಕ್ಬಾಲ್‌ ಹಿಂದುಳಿದ ವರ್ಗ ಎ ಭಾರತೀಯ ರಾಷ್ಟ್ರೀಯ 
ಮಾರ್ಕೆಟ್‌ ರಸ್ತೆ, ಎಸ್‌.ಎನ್‌. ಸರ್ಕಲ್‌ ಹತ್ತಿರ, ಸಾಗರ. ಕಾಂಗ್ರೆಸ್‌ 

21 ಸಾಗರ-21 ಮನ್ಸೂರ್‌ ಅಲಿಖಾನ್‌ ಬಿನ್‌ ಅಹಮದ್‌ ಅಲೀಖಾನ್‌ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಬದ್ರಿಯಾ ಮಸೀದಿ ರಸ್ತೆ ಸಾಗರ. ಕಾಂಗ್ರೆಸ್‌ 

22 ಸಾಗರ-22 ನಾದಿರಾ ಪರ್ವಿನ್‌ ಕೋಂ ಹಸನದ್‌ ಹಿಂದುಳಿದ ವರ್ಗ ಎ ಭಾರತೀಯ ರಾಷ್ಟ್ರೀಯ 
ನೆಹರು ನಗರ 1ನೇ ತಿರುವು ಸಾಗರ (ಮಹಿಳೆ ) ಕಾಂಗ್ರೆಸ್‌ 

23 ಸಾಗರ-23 ಮರಿಯಾ ಲೀಮಾ ಕೋಂ ಚಾರ್ಲ್ಸ್‌ ಲೀಮಾ ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ನೆಹರು ನಗರ 1ನೇ ತಿರುವು ಸಾಗರ ಕಾಂಗೆಸ್‌ 

24 ಸಾಗರ-24 ಟಿಪ್‌ಟಾಪ್‌ ತಸರೀಪ್‌ , ಸಾಮಾನ್ಯ ಭಾರತೀಯ ರಾಷ್ಟ್ರೀಯ 
ಜನ್ನತ್‌ನಗರ ಹಳೇ ಇಕ್ಕೇರಿ ರಸ್ತೆ ಸಾಗರ. ಕಾಂಗ್ರೆಸ್‌ 

25 ಸಾಗರ-25 ಜಾಹಿದಾ ಬೇಗಂ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಶಿವಪ್ಪನಾಯಕ ಸರ್ಕಲ್‌ ಹತ್ತಿರ ಮಾರ್ಕೆಟ್‌ ರಸ್ತೆ ಸಾಗರ 

26 ಸಾಗರ-26 ಫ್ರಾನ್ಸಿಸ್‌ ಗೋಮ್ಸ್‌ (ಮುನ್ನ) ಹಿಂದುಳಿದ ವರ್ಗ ಬಿ ಭಾರತೀಯ ರಾಷ್ಟ್ರೀಯ 
ಜೋಸೆಫ್‌ನಗರ ಸಾಗರ. ಕಾಂಗ್ರೆಸ್‌ 

27 ಸಾಗರ-27 ಗಣಾಧೀಶ್‌, ಎಸ್‌.ಎನ್‌.ನಗರ ಎ.ಕೆ. ಕಾಲೋನಿ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟ್ರೀಯ 
ಗಜಾನನ ರೈಸ್‌ ಮಿಲ್‌ ಹಿಂಭಾಗ, ಸಾಗರ. ಕಾಂಗ್ರೆಸ್‌ 

28 ಸಾಗರ-28 ಬೀಬೀ ಫಸಿಯಾ ಇಂದಿರಾಗಾಂಧಿ ಕಾಲೇಜು ಎದುರು ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟ್ರೀಯ 
ಎಸ್‌.ಎನ್‌. ನಗರ ಸಾಗರ . ಕಾಂಗ್ರೆಸ್‌ 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 












































ಕ್ರಮ ವಾರ್ಡಿನ ಹೆಸರು ಮೀಸಲಿರಿಸಿದ ಸದಸ್ಯ 
ಸ ಸದಸ್ಮರ ಹೆಸರು ಮತ್ತು ವಿಳಾಸ ಶಿ ಪಕ 
ಸಂಖ್ಯೆ | ಮತ್ತು ಸಂಖ್ಯೆ ROSE ಸ್ಥಾನದ ವರ್ಗ ಬಿ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
29 ಸಾಗರ-29 ಉಷಾ ಎಸ್‌.ಎನ್‌. ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟೀಯ 
ಎಸ್‌.ಎನ್‌.ನಗರ 3ನೇ ಕ್ರಾಸ್‌ ಸಾಗರ ಕಾಂಗ್ರೆಸ್‌ 
30 ಸಾಗರ-30 ಉಮೇಶ ಎ. , ಸಾಮಾನ್ಯ ಭಾರತೀಯ ರಾಷೀಯ 
ಎನ್‌.ಎನ್‌.ನಗರ 2ನೇ ಮುಖ್ಯರಸ್ತೆ ಕಾಂಗ್ರೆಸ್‌ 
2ನೇ ತಿರುವು ಸಾಗರ. 
3] ಸಾಗರ-31 ಮಹಮ್ಮದ್‌ ರಫಿಕ್‌ ಇದ್ದಿನಬ್ಬ , ಸಾಮಾನ್ಯ ಭಾರತೀಯ ರಾಷ್ಟೀಯ 
ನಂ.42 ಜನ್ನತ್‌ನಗರ ಸಾಗರ. ಕಾಂಗೆಸ್‌ 
ವಿಪುಲ್‌ ಬನ್ನಲ್‌ 
ಜಿಲ್ಲಾಧಿಕಾರಿ 


ಶಿವಮೊಗ್ಗ ಜಿಲ್ಲೆ ಶಿವಮೊಗ 
[a ೧೧೨ [a 


ನಂ.೫೮೬ 
೫೦. 586 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಖಬೆಂದಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ ಫಾಲ್ದುಣ ೨೫, ಪಹ ವರ್ಷ ೧೯೩೪) 
Part - 881 Bangalore, Saturday, March 16, 2013 (Phalguna 25, Shaka Varsha 1934) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಅಧಿಸೂಚನೆ 
ನಂ. ಚು(4)ಸಿಆರ್‌ (ಹೊಸನಗರ) 8/12-13, ದಿನಾಂಕ: 16ನೇ ಮಾರ್ಚ್‌ 2013 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ಹೊಸನಗರ ಪಟ್ಟಣ ಪಂಚಾಯತಿಗೆ 
ದಿನಾಂಕ 07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ 
ಹೆಸರುಗಳನ್ನು ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು; ಪಟ್ಟಣ ಪಂಚಾಯತಿ ಹೊಸನಗರ 















































pi ಮ si ಸದಸ್ಯರ ಹೆಸರು ಮತ್ತು ವಿಳಾಸ is [ಸ್ಯ ಸ್ಥನಡ ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
1 ಹೊಸನಗರ-1 ಚಂದ್ರಿಕಾ ಕೋ೦ ಮಹೇಶ್‌ ಹಿಂದುಳಿದ ವರ್ಗ ಬಿ ಜನತಾ ದಳ (ಜಾ) 
ಮನೆ ನಂ. 674/4, ಮಾರಿಗುಡ್ಡ ಹೊಸನಗರ (ಮಹಿಳೆ) 
2 ಹೊಸನಗರ-2 ಡಿ.ಎಂ. ರತ್ನಾಕರ ಶೆಟ್ಟಿ ಬಿನ್‌ ಡಿ.ಇ.ಮಂಜುನಾಥಶೆಟ್ಟಿ ಸಾಮಾನ್ಯ ಭಾರತೀಯ 
ಹಳೇಸಾಗರ ರಸ್ತೆ ಹೊಸನಗರ ರಾಷ್ಟೀಯ ಕಾಂಗೆಸ್‌ 
3 ಹೊಸನಗರ-3 ಹೆಚ್‌.ಎನ್‌.ಶ್ರೀಪತಿರಾವ್‌ ಬಿನ್‌ ಕೆ.ಎಸ್‌.ನಾರಾಯಣರಾವ್‌ ಸಾಮಾನ್ಯ ಜನತಾ ದಳ (ಜಾ) 
ಮನೆ ನಂ. 1389, ಕ್ರಿಶ್ಚಿಯನ್‌ ಕಾಲೋನಿ, ಹೊಸನಗರ 
4 ಹೊಸನಗರ-4 ಕೃಷ್ಣವೇಣಿ ಬಿ ಕೋಂ ಎಸ್‌. ಮಂಜುನಾಥ ಹಿಂದುಳಿದ ವರ್ಗ ಎ ಜನತಾ ದಳ (ಜಾ) 
ಮನೆ ನಂ. 249/, ಎಸ್‌.ಎನ್‌.ರಸ್ತೆ ಹೊಸನಗರ (ಮಹಿಳೆ) 
5 ಹೊಸನಗರ-5 ಚಂದ್ರಶೇಖರ ಶೇಟ್‌ ಎಸ್‌. ನಾಗೇಶ್‌ ಶೇಟ್‌ ಹಿಂದುಳಿದ ವರ್ಗ ಎ ಭಾರತೀಯ 
ನೆಹರೂ ರಸ್ತೆ ಹೊಸನಗರ. ರಾಷ್ಟೀಯ ಕಾಂಗ್ರೆಸ್‌ 
6 ಹೊಸನಗರ-6 ಚಂದ್ರಕಲಾ ನಾಗರಾಜ ಕೋಂ ಕೆ.ಸಿ. ನಾಗರಾಜ ಪರಿಶಿಷ್ಟ ಪಂಗಡ (ಮಹಿಳೆ) ಭಾರತೀಯ 
ಶ್ರೀಶಕ್ತಿ ಸದನ ಮಾರಿಗುಡ್ಡ, ಹೊಸನಗರ ರಾಷ್ಟೀಯ ಕಾಂಗೆಸ್‌ 
7 ಹೊಸನಗರ-7 ಸುಜಾತ ಡಿ ಉಡುಪ ಕೋಂ ಎನ್‌. ದತ್ತಾತ್ರೇಯ ಉಡುಪ | ಸಾಮಾನ್ಯ (ಮಹಿಳೆ) ಜನತಾ ದಳ (ಜಾ) 
ಮನೆ ನಂ.323/4 ಹೊಸನಗರ. 
































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೧೭ 
ಕ್ರಮ ವಾರ್ಡಿನ ಹೆಸರು ಮೀಸಲಿರಿಸಿದ ಸದಸ ಸ್ನಾನದ 
ಭಷ ಸದಸ್ಯರ ಹೆಸರು ಮತ್ತು ವಿಳಾಸ ರ ಈ ಪಕ 
ಸಂಖ್ಯೆ | ಮತ್ತು ಸಂಖ್ಯೆ EE ವರ್ಗ ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
8 ಹೊಸನಗರ-8 ಸೈಯದ್‌ ಬಿನ್‌ ಮೈದೀನ್‌ಸಾಬ್‌ ಹಿಂದುಳಿದ ವರ್ಗ ಎ ಜನತಾ ದಳ (ಜಾ) 
ಮನೆ ನಂ.425/2, ಚರ್ಚ್‌ ರಸ್ತೆ ಹೊಸನಗರ 
9 ಹೊಸನಗರ-9 ಚ೦ದ್ರಪ್ಪ ಬಿನ್‌ ಶೇಷಪ್ಪ ಪರಿಶಿಷ್ಟ ಜಾತಿ ಜನತಾ ದಳ (ಜಾ) 
ಮನೆ ನಂ. 612 ಮಾರಿಗುಡ್ಡ ಹೊಸನಗರ 
10 ಹೊಸನಗರ-10 ಮಾರಿಯಮ್ಮ ಕೋಂ ಮೂರ್ತಿ ಪರಿಶಿಷ್ಟ ಜಾತಿ(ಮಹಿಳೆ) ಭಾರತೀಯ 
ಮಾರಿಗುಡ್ಡ ಹೊಸನಗರ ರಾಷ್ಟೀಯ ಕಾಂಗ್ರೆಸ್‌ 
[5 
1] ಹೊಸನಗರ-1| ಹೆಚ್‌.ಎಲ್‌. ಉಮೇಶ್‌ ಬಿನ್‌ ಹೆಚ್‌.ಟಿ.ಲೋಕಪ್ಪಗೌಡ ಸಾಮಾನ್ಯ ಭಾರತೀಯ 
ಶಿವಮೊಗ್ಗ ರಸ್ತೆ ಹೊಸನಗರ ರಾಷ್ಟೀಯ ಕಾಂಗೆಸ್‌ 




















ಭಾಗ -1 
Part - 11] 


ವಿಪುಲ್‌ ಬನ್ಸಲ್‌ 


ಜಿಲ್ಲಾಧಿಕಾರಿ 


ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
[a ೧೧೨ (ಸ 


ವಿಶೇಷ ರಾಜ್ಯ ಪತ್ರಿಕೆ 


ಬೆ೦ಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ ಫಾಲ್ದುಣ ೨೫, ಪಹ ವರ್ಷ ೧೯೩೪) 
Bangalore, Saturday, March 16, 2013 (Phalguna 25, Shaka Varsha 1934) 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ಅಧಿಸೂಚನೆ 


ನಂ. ಚು(4)ಸಿಆರ್‌ (ತೀರ್ಥಹಳ್ಳಿ) 8/12-13, ದಿನಾಂಕ: 16ನೇ ಮಾರ್ಚ್‌ 2013 


ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪೌರಸಭೆ (ಸದಸ್ಯರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 66ರ ಮೇರೆಗೆ ವಿಪುಲ್‌ ಬನ್ನಲ್‌, ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಅವಧಿ ಮೀರಿದ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಗೆ 
ದಿನಾಂಕ 07-03-2013 ರಂದು ನಡೆದ ಸದಸ್ಯರುಗಳ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ಬೇರೆ ವಾರ್ಡುಗಳಿಂದ ಚುನಾಯಿಸಲ್ಪಟ್ಟ ಸದಸ್ಯರುಗಳ 
ಹೆಸರುಗಳನ್ನು ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ ಪ್ರಕಟಿಸಿರುತ್ತೇನೆ. 


ನಗರ ಸ್ಥಳೀಯ ಸಂಸ್ಥೆಯ ಹೆಸರು: ಪಟ್ಟಣ ಪಂಚಾಯತಿ ತೀರ್ಥಹಳ್ಳಿ. 


ನಂ.೫೮೭ 
No. 587 
































ಕ್ರಮ ರ್ಡಿನ ಹೆಸರು ಮತ್ತು 
3 ಸು ಹಸರು: ಮುತ್ತು ಸದಸ್ಯರ ಹೆಸರು ಮತ್ತು ವಿಳಾಸ ಮೀಸಲಿರಿಸಿದ ಸದಸ್ಯ ಸ್ಥಾನದ ವರ್ಗ ಪಕ 
ಸಂಖ್ಯೆ ಸಂಖ್ಯೆ ಶಿ ೨ ಶಿ" ಥಿ ವ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
1 ತೀರ್ಥಹಳ್ಳಿ-1 ಮಂಜುನಾಥ ಇ್ವ, 10ನೇ ತಿರುವು ರಾಘವೇಂದ್ರ ಸಾಮಾನ್ಯ ಭಾರತೀಯ ಜನತಾ 
ಬಡಾವಣೆ ಸೊಪ್ಪಗುಡ್ಡೆ ತೀರ್ಥಹಳ್ಳಿ ಪಕ್ಷ 
ಕು ೪ ಖು 
2 ತೀರ್ಥಹಳ್ಳಿ-2 ಲಕ್ಷ್ಮೀದೇವಮ್ಮ ಬೆಟ್ಟಮಕ್ಕಿ ಹೊಸ ಬಡಾವಣೆ ಪರಿಶಿಷ್ಟ ಪಂಗಡ (ಮಹಿಳೆ) ಭಾರತೀಯ ಜನತಾ 
ಸೀಬಿನಕೆರೆ ತೀರ್ಥಹಳ್ಳಿ ಪಕ್ಷ 
3 ತೀರ್ಥಹಳ್ಳಿ-3 ನವೀನ್‌ ಕುಮಾರ್‌ ಹಿಂದುಳಿದ ವರ್ಗ ಎ ಭಾರತೀಯ ಜನತಾ 
ಹೈಸ್ಕೂಲ್‌ ರಸ್ತೆ, ತೀರ್ಥಹಳ್ಳಿ ಟೌನ್‌ ಪಕ್ಷ 
4 ತೀರ್ಥಹಳ್ಳಿ-4 ರಾಜೀವ ಹಿಂದುಳಿದ ವರ್ಗ ಎ ಭಾರತೀಯ ಜನತಾ 
ದೊಡ್ಡಮನೆಕೇರಿ, ತೀರ್ಥಹಳ್ಳಿ ಪಕ್ಷಿ 
5 ತೀರ್ಥಹಳ್ಳಿ-5 ಟಿ. ರಹಮತ್‌ಉಲ್ಲಾ ಅಸಾದಿ ಸಾಮಾನ್ಯ ಭಾರತೀಯ ಜನತಾ 
ಮಾರ್ಕೆಟ್‌ ರಸ್ತೆ, ಸೊಪ್ಪಗುಡ್ಡೆ ತೀರ್ಥಹಳ್ಳಿ ಪಕ್ಷ 
6 ತೀರ್ಥಹಳ್ಳಿ-6 ನಯನ ಜೆ.ಶೆಟ್ಟಿ ಸಾಮಾನ್ಯ (ಮಹಿಳೆ) ಭಾರತೀಯ 
ಉತ್ಕರ್ಷಣೆ ಅಣ್ಣೇಗೌಡ ಲೇಔಟ್‌ ಸೊಪ್ಪಗುಡ್ಡೆ ರಾಷ್ಟ್ರೀಯ ಕಾಂಗ್ರೆಸ್‌ 
ತೀರ್ಥಹಳ್ಳಿ 























೨೭೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 








ಕ್ರಮ ವಾರ್ಡಿನ ಹೆಸರು ಮತ್ತು 














ಸಂಖ್ಯೆ ಸಂಖ್ಯೆ ಸದಸ್ಯರ ಹೆಸರು ಮತ್ತು ವಿಳಾಸ ಮೀಸಲಿರಿಸಿದ ಸದಸ್ಯ ಸ್ಥಾನದ ವರ್ಗ ಪಕ್ಷ 
1 2 3 4 5 
ಶ್ರೀಮತಿ/ಶ್ರೀಯುತರಾದಃ 
7 ತೀರ್ಥಹಳ್ಳಿ-7 ರಾಘವೇಂದ್ರ ಹಿಂದುಳಿದ ವರ್ಗ ಎ ಭಾರತೀಯ ಜನತಾ 
9ನೇ ತಿರುವು ರಾಘವೇಂದ್ರ ಬಡಾವಣೆ ಪಕ್ಷ 
ಸೊಪ್ಪಗುಡ್ಡೆ ತೀರ್ಥಹಳ್ಳಿ 
8 ತೀರ್ಥಹಳ್ಳಿ-8 ವಿನೋದಾ ಹಿಂದುಳಿದ ವರ್ಗ ಬಿ (ಮಹಿಳೆ) ಭಾರತೀಯ ಜನತಾ 
6ನೇ ತಿರುವು ರಾಘವೇಂದ್ರ ಬಡಾವಣೆ ಪಕ್ಷ 


ಸೊಪ್ಪಗುಡ್ಡೆ ತೀರ್ಥಹಳ್ಳಿ 





9 ತೀರ್ಥಹಳ್ಳಿ-9 


ಪಿ.ಸಿ. ಸಶೀಶ್‌ ಶೆಟ್ಟ 
ಬಾಳೇಬೈಲು, ತೀರ್ಥಹಳ್ಳಿ ಟೌನ್‌ 


| 


ಸಾಮಾನ್ಯ 


ಕರ್ನಾಟಕ ಜನತಾ 


ಪಕ್ಷ 
[0 














10 ತೀರ್ಥಹಳ್ಳಿ-10 ಸವಿತಾ ಸಾಮಾನ್ಯ (ಮಹಿಳೆ) ಭಾರತೀಯ ಜನತಾ 
ಕೆ.ಸಿ.ರಸ್ತೆ, ತೀರ್ಥಹಳ್ಳಿ ಪಕ್ಷ 

1] ತೀರ್ಥಹಳ್ಳಿ-11 ಕೆ.ಟಿ.ವೆಂಕಟೇಶ ಪಟವರ್ಧನ್‌ , ಸಾಮಾನ್ಯ ಭಾರತೀಯ ಜನತಾ 
ವ್ಯಾಸರಾಯನ ಅಗ್ರಹಾರ ರಥಬೀದಿ ತೀರ್ಥಹಳ್ಳಿ. ಪಕ್ಷ 

12 ತೀರ್ಥಹಳ್ಳಿ-12 ಜೆ.ಸಂದೇಶ್‌ | ಸಾಮಾನ್ಯ ಭಾರತೀಯ ಜನತಾ 
ತೃಪ್ತಿ, ಆಜಾದ್‌ ರಸ್ತೆ ತೀರ್ಥಹಳ್ಳಿ ಪಕ್ಷ 

13 ತೀರ್ಥಹಳ್ಳಿ-13 ಗೀತಾ ಹಿಂದುಳಿದ ವರ್ಗ ಎ (ಮಹಿಳೆ ) | ಭಾರತೀಯ 


ಬಾಳೇಬೈಲು, ತೀರ್ಥಹಳ್ಳಿ 


ರಾಷ್ಟೀಯ ಕಾಂಗೆಸ್‌ 
ಲ 





























14 ತೀರ್ಥಹಳ್ಳಿ-14 ಲಕ್ಷ್ಮೀ ಪರಿಶಿಷ್ಟ ಜಾತಿ(ಮಹಿಳೆ) ಭಾರತೀಯ ಜನತಾ 
ಕುರುವಳ್ಳಿ, ತೀರ್ಥಹಳ್ಳಿ ಪಕ್ಷ 
15 ತೀರ್ಥಹಳ್ಳಿ-15 ಶಬನಮ್‌ ಸಾಮಾನ್ಯ (ಮಹಿಳೆ) ಜನತಾ ದಳ 
ಗಾಂಧಿನಗರ, ಸೀಬಿನಕೆರೆ ಅಂಚೆ, ತೀರ್ಥಹಳ್ಳಿ (ಜಾತ್ಯಾತೀತ) 
ವಿಪುಲ್‌ ಬನ್ನಲ್‌ 


ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 


ನಂ.೫೮೮ 
೫೦. 588 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -V-A ಬೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಪತ ವರ್ಷ ೧೯೩೪) 
Part -IV-A Bangalore, Saturday, March 16, 2013 (Phalguna 25, Shaka Varsha 1934) 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 73 ಶಾಸನ 2012, ಬೆಂಗಳೂರು, ದಿನಾಂಕ: 16.03.2013 


The Karnataka Agricultural Produce Marketing (Regulation and Development) (Amendment) Bill, 2013ಕ್ಕೆ 2013ರ 
ಮಾರ್ಚ್‌ ಮಾಹೆಯ ಹದಿಮೂರನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ; 38 ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 

Re ಖಿ 


KARNATAKA ACT NO. 38 OF 2013 
(First published in the Karnataka Gazette Extra-ordinary on the Sixteenth day of March, 2013) 


THE KARNATAKA AGRICULTURAL PRODUCE MARKETING (REGULATION AND 
DEVELOPMENT) (AMENDMENT) ACT, 2013 


(Received the assent of the Governor on the thirteenth day of March, 2013) 


An Act further to amend the Karnataka Agricultural Produce Marketing (Regulation and Development) Act, 1966. 


Whereas it is expedient further to amend the Karnataka Agricultural Produce Marketing (Regulation and 


Development) Act, 1966 (Karnataka Act 27 of 1966) for the purposes hereinafter appearing; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೧೯ 





Be it enacted by the Karnataka State Legislature in the Sixty Fourth Year of the Republic of India as follows:- 

1. Short title and commencement.- (1) This Act may be called the Karnataka Agricultural Produce Marketing 
(Regulation and Development) (Amendment) Act, 2013. 

(2) It shall come into force at once. 


2. Amendment of section 17.- In the Karnataka Agricultural Produce Marketing (Regulation and Development) 
Act, 1966 (Karnataka Act 27 of 1966) (hereinafter referred to as the principal Act), in section 17,- 


(1) in sub-section (2), after the words, brackets and figure “sub-section (1) arises", the words "or 
whether on the date of his election, the returned candidate was not qualified or was qualified to be 


chosen to fill the seat arises" shall be inserted. 
(11) after sub-section (3), the following shall be inserted, namely.- 


“(4) Any election petitions falling under clause (a) of section 21 of the Act pending before the Civil 
Judge on the date of commencement of the Karnataka Agricultural Produce Marketing (Regulation 
and Development (Amendment) Act, 2013 shall stand transferred to the Director of 
Agricultural Marketing and such petition shall be decided by the Director of Agricultural Marketing 
as if such petition had been filed before him.” 


3. Amendment of section 21.- In section 21 of the principal Act, clause (a) shall be omitted. 


4. Amendment of section 65.- In section 65 of the Principal Act,after sub-section (5), the following shall be 
inserted, namely:- 


“(6) Notwithstanding anything contained in this Act, no market fee is payable for a period of 


ten years by new agricultural produce processing industries, - 


(a) in respect of purchases of agricultural produce by such processing industries in accordance 
with the Integrated Karnataka Agri-Business Development Policy-2011 of the Government published in 
the Governament Order No. AHD 172 AFT 2010, dated: 05.03.2011; 


(b) on any agricultural produce exported or caused to be exported by any person either on his 


own account or as an agent for another person from the market area to outside the country; 


Subject to the production of a certificate issued by the Director of industries and commerce, 


Government of Karnataka certifying that he is eligible for exemption of fee.” 


5. Substitution of the words “Civil Judge” for the word “Munsiff”.- In the principal Act, for the word 


“Munsiff’ wherever it occurs, the words “Civil Judge” shall be substituted. 


H.R.BHARDWAJ 
GOVERNOR OF KARNATAKA 


By Order and in the name of the Governor of Karnataka, 
G.K. BOREGOWDA 


Secretary to Government 
Department of Parliamentary Affairs and Legislation 


ವಿಶೇಷ ರಾಜ್ಯ ಪತ್ರಿಕೆ 
ಲಿ. 
ಭಾಗ -V-A ಖೆಂದಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ ಫಾಲ್ದುಣ ೨೫, ಶಹ ವರ್ಷ ೧೯೩೪) ವಂ. ೫೮೯ 
Part -IV-A Bangalore, Saturday, March 16, 2013 (Phalguna 25, Shaka Varsha 1934) No. 589 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 06 ಶಾಸನ 2013, ಬೆ೦ಗಳೂರು, ದಿನಾಂಕ: 16.03.2013 





ಶ್ರೀ ಮಲೈಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, 2013 ಇದಕ್ಕೆ 2013ರ ಮಾರ್ಜ್‌ ತಿಂಗಳ ಹದಿಮೂರನೇ 
ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ; 37 ಎಂಬುದಾಗಿ 
ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆ೦ದು ಆದೇಶಿಸಲಾಗಿದೆ. 


೨೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 37 
(2013ರ ಮಾರ್ಚ್‌ ಹದಿನಾರನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 2013 
(2013ರ ಮಾರ್ಚ್‌ ಹದಿಮೂರನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 


ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನ ಶ್ರೀ ಮಲೈಮಹದೇಶ್ವರಸ್ವಾಮಿ ದೇವಸ್ಥಾನ, ಮಹದೇಶ್ವರ ಬೆಟ್ಟಗಳ ಅಭಿವೃದ್ಧಿ ಮತ್ತು 
ನಿರ್ವಹಣೆಗೆ ಒಂದು ಪ್ರಾಧಿಕಾರವನ್ನು ಸ್ಥಾಪಿಸುವುದಕ್ಕಾಗಿ ಉಪಬಂಧ ಕಲ್ಪಿಸಲು ಒಂದು ಅಧಿನಿಯಮ. 


ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನ ಶ್ರೀ ಮಲೈಮಹದೇಶ್ವರಸ್ವಾಮಿ ದೇವಸ್ಥಾನ, ಮಹದೇಶ್ವರ ಬೆಟ್ಟಗಳನ್ನು ಅಂತರರಾಷ್ಟ್ರೀಯ 
ಯಾತ್ರಾ ಸ್ಥಳವಾಗಿ, ಸಾಂಸ್ಕೃತಿಕ ಮತ್ತು ಪ್ರವಾಸ ಕೇಂದ್ರವಾಗಿ ಅಭಿವೃದ್ಧಿಗೊಳಿಸಲು ಮತ್ತು ಅದನ್ನು ನಿರ್ವಹಿಸಿಕೊಂಡು ಬರಲು ಒಂದು ಪ್ರಾಧಿಕಾರದ 
ಸ್ಥಾಪನೆಗಾಗಿ ಉಪಬಂಧ ಕಲ್ಪಿಸುವುದು ಯುಕ್ತವಾಗಿರುವುದರಿಂದ; 


ಇದು, ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ:- 
ಅಧ್ಯಾಯ -1 
ಪ್ರಾರಂಭಿಕ 


1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ- (1) ಈ ಅಧಿನಿಯಮವನ್ನು ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ 
ಅಧಿನಿಯಮ, 2013 ಎಂದು ಕರೆಯತಕ್ಕದ್ದು. 

(2) ಇದು, 2ನೇ ಪ್ರಕರಣದ (ಎಫ್‌) ಖಂಡದಲ್ಲಿ ಪರಿಭಾಷಿಸಲಾದಂತೆ ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರದ ಪ್ರದೇಶಕ್ಕೆ ವ್ಯಾಪ್ತವಾಗತಕ್ಕದ್ದು. 

(3) ಇದು, ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. ಮತ್ತು ಈ 
ಅಧಿನಿಯಮದ ಬೇರೆ ಬೇರೆ ಉಪಬಂಧಗಳಿಗೆ ಬೇರೆ ಬೇರೆ ದಿನಾಂಕಗಳನ್ನು ಗೊತ್ತುಪಡಿಸಬಹುದು. 

2. ಪರಿಭಾಷೆಗಳು- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು,- 

(ಎ) “ಸೌಕರ್ಯ” ಎಂಬುದರಲ್ಲಿ ರಸ್ತೆಗಳು, ಬೀದಿಗಳು, ಸುರಂಗ ಮಾರ್ಗಗಳು, ದೀಪವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ನಿರ್ಮಲೀಕರಣ, ವಿದ್ಯುಚ್ಛಕ್ತಿ 
ಮತ್ತು ನೀರು ಸರಬರಾಜು ಅಥವಾ ಇತರ ಅನುಕೂಲಗಳು; ಲೋಕೋಪಯೋಗಿ ಕಾಮಗಾರಿಗಳು, ಮಾರುಕಟ್ಟೆ ಸ್ಥಳಗಳು, ಅಂಚೆ ಕಚೇರಿ, ಬ್ಯಾಂಕು, ಆಸ್ಪತ್ರೆ, 
ಚಿಕಿತ್ಸಾಲಯ, ಪೊಲೀಸು ಠಾಣೆ, ನ್ಯಾಯಬೆಲೆ ಅಂಗಡಿ, ಹಾಲಿನ ಕೇಂದ್ರ, ಗ್ರಂಥಾಲಯ, ಮನೋರಂಜನಾ ಕೇಂದ್ರಗಳು, ಪ್ರಾಧಿಕಾರಿಯು ಪ್ರಾಧಿಕೃತಗೊಳಿಸಿದ 
ಜನೋಪಯೋಗಿ ಸೇವೆಯ ಯಾವುವೇ ಸೇವಾ ಕೇಂದ್ರಗಳು, ಅಥವಾ ಇತರ ಸೌಲಭ್ಯಗಳು; ಮತ್ತು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ 
ನಿರ್ದಿಷ್ಟಪಡಿಸಬಹುದಾದ೦ಥ ಇತರ ಸೌಕರ್ಯಗಳು ಒಳಗೊಳ್ಳುತ್ತವೆ; 

(ಬಿ) “ಪ್ರಾಧಿಕಾರ” ಎಂದರೆ, 3ನೇ ಪ್ರಕರಣದ ಅಡಿಯಲ್ಲಿ ರಚಿಸಿದ ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ; 

(ಸಿ) “ಅಧ್ಯಕ್ಷ” ಎಂದರೆ, ಪ್ರಾಧಿಕಾರದ ಅಧ್ಯಕ್ಷ; 

(ಡಿ) “ನಿಧಿ” ಎಂದರೆ, ಪ್ರಾಧಿಕಾರದ ನಿಧಿ; 

(ಇ) “ಕಾರ್ಯದರ್ಶಿ ” ಎಂದರೆ, 10ನೇ ಪ್ರಕರಣದ ಅಡಿಯಲ್ಲಿ ನೇಮಕ ಮಾಡಲಾದ ಪ್ರಾಧಿಕಾರದ ಕಾರ್ಯದರ್ಶಿ; 


(ಎಫ್‌) “ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ” ಎಂದರೆ, ಅದು ಶ್ರೀ ಮಲೈ ಮಹದೇಶ್ವರಸ್ವಾಮಿ ದೇವಸ್ಥಾನ ಮತ್ತು ಚಾಮರಾಜನಗರ 
ಜಿಲ್ಲೆಯಲ್ಲಿನ ಕೊಳ್ಳೆಗಾಲ ತಾಲ್ಲೂಕಿನ ಮಲೈ ಮಹದೇಶ್ವರ ಬೆಟ್ಟಗಳಲ್ಲಿ ಅದಕ್ಕೆ ಸೇರಿಕೊಂಡ ಎಲ್ಲಾ ಅಧೀನ ದೇವಸ್ಥಾನಗಳು, ಮಲೈ ಮಹದೇಶ್ವರ ಬೆಟ್ಟಗಳ 
ಇಡೀ ಪ್ರದೇಶ ಮತ್ತು ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರವು ಕಾಲಕಾಲಕ್ಕೆ ಆರ್ಜಿಸಬಹುದಾದ ಭೂ-ಪ್ರದೇಶ ಹಾಗೂ 
ರಾಜ್ಯಸರ್ಕಾರವು ಅಧಿಸೂಚನೆಯ ಮೂಲಕ ಘೋಷಿಸಬಹುದಾದ ಅಂಥ ಇತರೆ ಪ್ರದೇಶಗಳು ಇವುಗಳನ್ನು ಒಳಗೊಳ್ಳುತ್ತದೆ; 


(ಜಿ) “ಸದಸ್ಯ” ಎಂದರೆ, ಪ್ರಾಧಿಕಾರದ ಸದಸ್ಯ; 
(ಎಚ್‌) “ವಿನಿಯಮಗಳು” ಎಂದರೆ, 38ನೇ ಪ್ರಕರಣದ ಅಡಿಯಲ್ಲಿ ರಚಿಸಿದ ಪ್ರಾಧಿಕಾರದ ವಿನಿಯಮಗಳು; 
ಅಧ್ಯಾಯ - 1! 
ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ರಚನೆ ಮತ್ತು ಅದರ ಉದ್ಯೋಗಿಗಳು 


3. ಪ್ರಾಧಿಕಾರದ ರಚನೆ.- (1) ಈ ಅಧಿನಿಯಮದ ಪ್ರಾರಂಭದ ತರುವಾಯ ಆದಷ್ಟು ಬೇಗನೇ, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಶ್ರೀ ಮಲೈ 
ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಎಂದು ಕರೆಯಲಾಗುವ ಒಂದು ಪ್ರಾಧಿಕಾರವನ್ನು ಸ್ಥಾಪಿಸತಕ್ಕದ್ದು. 

(2) ಪ್ರಾಧಿಕಾರವು ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲ್ಲೂಕಿನ ಮಲೈ ಮಹದೇಶ್ವರ ಬೆಟ್ಟಗಳಲ್ಲಿ ತನ್ನ ಕೇಂದ್ರ ಕಾರ್ಯಸ್ಥಾನವನ್ನು 
ಹೊಂದಿರತಕ್ಕದ್ದು. 

(3) ಪ್ರಾಧಿಕಾರವು, ಶಾಶ್ವತ ಉತ್ತರಾಧಿಕಾರ ಮತ್ತು ಸಾಮಾನ್ಯ ಮೊಹರನ್ನು ಹೊಂದಿರುವ, ಚರ ಮತ್ತು ಸ್ಥಿರ ಸ್ವತ್ತುಗಳೆರಡನ್ನು ಆರ್ಜಿಸುವ, 
ಧಾರಣ ಮಾಡುವ ಹಾಗೂ ವಿಲೆ ಮಾಡುವ ಮತ್ತು ಕರಾರು ಮಾಡಿಕೊಳ್ಳುವ ಅಧಿಕಾರವನ್ನು ಹೊಂದಿರುವ, ಮೇಲೆ ಹೇಳಿದ ಹೆಸರಿನ ಒಂದು ನಿಗಮಿತ 
ನಿಕಾಯವಾಗಿರತಕ್ಕದ್ದು ಮತ್ತು ಸದರಿ ಹೆಸರಿನಿಂದ ದಾವೆ ಹೂಡತಕ್ಕದ್ದು ಮತ್ತು ದಾವೆಗೆ ಗುರಿಯಾಗತಕ್ಕದ್ದು. 


(4) ಪ್ರಾಧಿಕಾರವು ಈ ಮುಂದಿನ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೨೧ 





(ಎ) ಮುಖ್ಯಮಂತ್ರಿಗಳು, ಇವರು ಪ್ರಾಧಿಕಾರದ ಪದನಿಮಿತ್ತ ಅಧ್ಯಕ್ಷರಾಗಿರತಕ್ಕದ್ದು; 


(ಬಿ) ಹಿಂದು ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ಪ್ರಭಾರದಲ್ಲಿರುವ ಸಚಿವರು, ಇವರು ಪ್ರಾಧಿಕಾರದ 
ಉಪಾಧ್ಯಕ್ಷರಾಗಿರತಕ್ಕದ್ದು; 


(ಸಿ) ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು; 
(ಡಿ) ಶ್ರೀ ಸಾಲೂರು ಮಠದ ಪೀಠಾಧಿಪತಿಗಳು, ಮಲೈ ಮಹದೇಶ್ವರ ಬೆಟ್ಟಗಳು; 


(ಇ) ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರವನ್ನು ಭಾಗಶಃ ಅಥವಾ ಪೂರ್ಣವಾಗಿ ಪ್ರತಿನಿಧಿಸುವ ಹಾಗೂ ಅದರ ಎಲ್ಲೆಗಳೊಳಗೆ ತಮ್ಮ 
ಚುನಾವಣಾ ಕ್ಷೇತ್ರವನ್ನು ಹೊಂದಿರುವ ಸಂಸತ್‌ ಸದಸ್ಯರು ಮತ್ತು ರಾಜ್ಯ ವಿಧಾನಮಂಡಲದ ಸದಸ್ಯರು; 


(ಎಫ್‌) ರಾಜ್ಯ ಸರ್ಕಾರವು ನಾಮನಿರ್ದೇಶನ ಮಾಡಿದ ಅತಿಗಣ್ಯ ವ್ಯಕ್ತಿಗಳ ಪೈಕಿ ಇಬ್ಬರನ್ನು ಮೀರದ ಸದಸ್ಯರು, ಅವರಲ್ಲಿ ಒಬ್ಬರು ಮುಖ್ಯ 
ಅಭಿಯಂತರರು (ಸಿವಿಲ್‌) ಪದವನ್ನು ಹೊಂದಿರತಕ್ಕದ್ದು; 


(ಜಿ) ಸಂಪರ್ಕ ಮತ್ತು ಕಟ್ಟಡದ ಮುಖ್ಯ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ; 
(ಎಚ್‌) ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ; 


(ಐ) ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯದತ್ತಿಗಳು, ಕಂದಾಯ ಇಲಾಖೆ, ಇದರ ಪ್ರಭಾರದಲ್ಲಿರುವ ಸರ್ಕಾರದ 
ಕಾರ್ಯದರ್ಶಿ; 


(ಜೆ) ಕಾರ್ಯದರ್ಶಿಯು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳು, ಬೆಂಗಳೂರು; 
(ಕೆ) ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ; 

(ಎಲ್‌) ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಜಿಲ್ಲಾ ಪಂಚಾಯತಿ, ಚಾಮರಾಜನಗರ ಜಿಲ್ಲೆ; 

(ಎಂ) ನಿರ್ದೇಶಕರು, ಪುರಾತತ್ವ ಶಾಸ್ತ್ರ ಮತ್ತು ವಸ್ತು ಸಂಗ್ರಹಾಲಗಳ ಇಲಾಖೆ, ಮೈಸೂರು; 

(ಎನ್‌) ಪ್ರಾಧಿಕಾರದ ಕಾರ್ಯದರ್ಶಿ, ಇವರು ಸದಸ್ಯ-ಕಾರ್ಯದರ್ಶಿಯಾಗಿರತಕ್ಕದ್ದು. 


4. ಪದಾವಧಿ ಮತ್ತು ಸೇವಾ ಷರತ್ತುಗಳು.- (1) ರಾಜ್ಯ ಸರ್ಕಾರದ ಇಚ್ಛೆಗೊಳಪಟ್ಟು, ರಾಜ್ಯ ಸರ್ಕಾರವು ನಾಮನಿರ್ದೇಶಿಸಿದ ಸರ್ಕಾರೇತರ 
ಸದಸ್ಯರು ಮೂರು ವರ್ಷಗಳ ಅವಧಿಗೆ ಪದಧಾರಣ ಮಾಡತಕ್ಕದ್ದು: 


ಪರಂತು, ಶ್ರೀ ಸಾಲೂರು ಮಠದ ಪೀಠಾಧಿಪತಿಗಳು ಶಾಶ್ವತ ಸದಸ್ಯರಾಗಿರತಕ್ಕದ್ದು. 


(2) ಯಾವೊಬ್ಬ ಸರ್ಕಾರೇತರ ಸದಸ್ಯನು ತನ್ನ ಸಹಿಯೊಂದಿಗೆ ರಾಜ್ಯ ಸರ್ಕಾರಕ್ಕೆ ಬರೆಯುವ ಮೂಲಕ ತನ್ನ ಪದಕ್ಕೆ ರಾಜೀನಾಮೆ ನೀಡಬಹುದು 
ಆದರೆ ತನ್ನ ರಾಜೀನಾಮೆಯು ಅಂಗೀಕಾರವಾಗುವವರೆಗೂ ಪದದಲ್ಲಿ ಮುಂದುವರೆಯತಕ್ಕದ್ದು. 


(3) ನಿಯಮಿಸಬಹುದಾದ ಅಂಥ ಭತ್ಯೆಗಳನ್ನು ಸರ್ಕಾರೇತರ ಸದಸ್ಯರು ಪಡೆಯತಕ್ಕದ್ದು. 
5. ಸದಸ್ಯತ್ವಕ್ಕೆ ಅನರ್ಹತೆಗಳು.- ಒಬ್ಬ ವ್ಯಕ್ತಿಯು.- 


(ಎ) ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ನೈತಿಕ ಅಧಃಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣೀತನಾಗಿದ್ದು 
ಕಾರಾವಾಸದ ಶಿಕ್ಷೆಗೆ ಗುರಿಯಾಗಿದ್ದರೆ; ಅಥವಾ 


(ಬಿ) ಅಸ್ವಸ್ಥ ಚಿತ್ತದವನಾಗಿದ್ದರೆ ಮತ್ತು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿತನಾಗಿದ್ದರೆ; ಅಥವಾ 
(ಸಿ) ಅವಿಮುಕ್ತ ದಿವಾಳಿಯಾಗಿದ್ದರೆ; ಅಥವಾ 
(ಡಿ) ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರವು ಒಡೆತನ ಹೊಂದಿರುವ ಅಥವಾ 


ನಿಯಂತ್ರಣ ಹೊಂದಿರುವ ಒಂದು ನಿಕಾಯ ಅಥವಾ ನಿಗಮದ ಸೇವೆಯಿಂದ ತೆಗೆದು ಹಾಕಲಾದ ವ್ಯಕ್ತಿಯಾಗಿದ್ದರೆ ಅಥವಾ ವಜಾ ಮಾಡಲಾದ 
ವ್ಯಕ್ತಿಯಾಗಿದ್ದರೆ; ಅಥವಾ 
ಎಂ ಎ 
(ಇ) ಪ್ರಾಧಿಕಾರದ ಆದೇಶದಿ೦ದ ಮಾಡಲಾದ ಯಾವುದೇ ಕಾಮಗಾರಿಯಲ್ಲಿ ಅಥವಾ ಪ್ರಾಧಿಕಾರದೊಡನೆ ಅಥವಾ ಅದರ ಅಡಿಯಲ್ಲಿ ಅಥವಾ 


ಅದರ ಮೂಲಕ ಅಥವಾ ಅದರ ಪರವಾಗಿ ಮಾಡಿಕೊಂಡ ಯಾವುದೇ ಕರಾರು ಅಥವಾ ನಿಯೋಜನೆಯಲ್ಲಿ ಸ್ವಯಂ ತಾನೇ ಅಥವಾ ಒಬ್ಬ ಪಾಲುದಾರನ 
ಅಥವಾ ಏಜೆಂಟನ ಮೂಲಕ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಯಾವುದೇ ಷೇರನ್ನು ಅಥವಾ ಹಿತಾಸಕ್ತಿಯನ್ನು ಹೊಂದಿದ್ದರೆ; ಅಥವಾ 


(ಎಫ್‌) ಪ್ರಾಧಿಕಾರದ ಪರವಾಗಿ, ವೇತನ ಪಡೆಯುವ ನ್ಯಾಯವಾದಿಯಾಗಿ ನಿಯೋಜಿತನಾಗಿದ್ದರೆ ಅಥವಾ ಪ್ರಾಧಿಕಾರದ ಎರುದ್ಧವಾಗಿ 
ನ್ಯಾಯವಾದಿಯ ನಿಯೋಜನೆಯನ್ನು ಒಪ್ಪಿಕೊಂಡಿದ್ದರೆ, 
-ಅವನು ಸದಸ್ಯನಾಗಿ ನೇಮಕ ಹೊಂದಲು ಅಥವಾ ಸದಸ್ಯನಾಗಿರಲು ಅನರ್ಹನಾಗತಕ್ಕದ್ದು: 


ದು 


ಷೇರು ಅಥವಾ ಹಿತಾಸಕ್ತಿಯನ್ನು ಹೊಂದಿದ್ದಾನೆಂಬ ಕಾರಣ ಮಾತ್ರದಿಂದಲೇ (1ನೇ ಉಪಪ್ರಕರಣದ (ಇ) ಖಂಡದ ಅಡಿಯಲ್ಲಿ ಅನರ್ಹನಾಗತಕ್ಕದ್ದಲ್ಲ 
ಅಥವಾ ಸದರಿ ಖಂಡದ ಅರ್ಥ ವ್ಯಾಪ್ತಿಯಲ್ಲಿ ಯಾವುದೇ ಕರಾರು ಅಥವಾ ನಿಯೋಜನೆಯಲ್ಲಿ ಯಾವುದೇ ಷೇರು ಅಥವಾ ಹಿತಾಸಕ್ತಿಯನ್ನು 
ಹೊಂದಿದ್ದಾನೆಂದು ಭಾವಿಸತಕ್ಕದ್ದಲ್ಲ. 


ಪರಂತು, ಒಬ್ಬ ವ್ಯಕ್ತಿಯು, ಪ್ರಾಧಿಕಾರದ ವ್ಯವಹಾರಗಳಿಗೆ ಸಂಬಂಧಪಟ್ಟ ಯಾವುದೇ ಜಾಹೀರಾತನ್ನು ಪ್ರಕಟಿಸಿರುವ ಯಾವುದೇ ವೃತ್ತ ಪತ್ರಿಕೆಯಲ್ಲಿ 


೨೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





6. ಸದಸ್ಯನನ್ನು ತೆಗೆದು ಹಾಕುವುದು.- (1 ರಾಜ್ಯ ಸರ್ಕಾರವು ಸದಸ್ಯರೊಬ್ಬರನ್ನು, ಆತನು.- 

(ಎ) 5ನೇ ಪ್ರಕರಣದಲ್ಲಿ ಹೇಳಲಾದ ಅನರ್ಹತೆಗಳಲ್ಲಿ ಯಾವುದೇ ಅನರ್ಹತೆಗೆ ಒಳಪಟ್ಟರೆ: 

ಪರಂತು ಯಾವ ಸದಸ್ಯರನ್ನೂ, ಆತ ಆ ಪ್ರಕರಣದ (1ನೇ ಉಪ ಪ್ರಕರಣದ (ಇ) ಖಂಡದಲ್ಲಿ ಹೇಳಲಾದ ಅನರ್ಹತೆಗೆ ಒಳಗಾಗಿದ್ದಾನೆಂಬ 
ಕಾರಣದ ಮೇಲೆ, ಸದರಿ ಪ್ರಸ್ತಾವದ ವಿರುದ್ಧ ತನ್ನ ಮನವಿಯನ್ನು ಸಲ್ಲಿಸಲು ಅವನಿಗೆ ಒ೦ದು ಅವಕಾಶವನ್ನು ಕೊಟ್ಟ ಹೊರತು, ತೆಗೆದು ಹಾಕತಕ್ಕದ್ದಲ್ಲ; 
ಅಥವಾ 

(ಬಿ) ಕಾರ್ಯ ನಿರ್ವಹಿಸಲು ನಿರಾಕರಿಸಿದರೆ ಅಥವಾ ಕಾರ್ಯವನ್ನು ನಿರ್ವಹಿಸಲು ಅಸಮರ್ಥನಾದರೆ; ಅಥವಾ 

(ಸಿ) ಗೈರು ಹಾಜರಾಗಲು ಪ್ರಾಧಿಕಾರದ ಅನುಮತಿಯನ್ನು ಪಡೆಯದೆ ಪ್ರಾಧಿಕಾರದ ಮೂರು ನಿರಂತರ ಸಭೆಗಳಿಗೆ ಗೈರುಹಾಜರಾದರೆ: 

ಪರಂತು, ಈ ಖಂಡವು ಪದನಿಮಿತ್ತ ಸದಸ್ಯರಿಗೆ ಅನ್ವಯವಾಗತಕ್ಕದ್ದಲ್ಲ; ಅಥವಾ 

(ಡಿ) ಆತನನ್ನು ಆ ಪದದಲ್ಲಿ ಮುಂದುವರಿಸಿದರೆ, ಸಾರ್ವಜನಿಕ ಹಿತಾಸಕ್ತಿಗೆ ಬಾಧಕ ಉಂಟಾಗುವಂತೆ ತನ್ನ ಸ್ಥಾನವನ್ನು ಆತ 
ದುರುಪಯೋಗಪಡಿಸಿಕೊಳ್ಳುವನೆಂದು ರಾಜ್ಯ ಸರ್ಕಾರವು ಅಭಿಪ್ರಾಯಪಟ್ಟರೆ, 
- ಆತನನ್ನು ಸದಸ್ಯ ಸ್ಥಾನದಿಂದ ತೆಗೆದುಹಾಕತಕ್ಕದ್ದು: 


ಪರಂತು, ಯಾವ ಸದಸ್ಯನನ್ನೂ ಆತನಿಗೆ ಸದರಿ ಪಸ್ತಾವದ ವಿರುದ್ಧ ತನ್ನ ಮನವಿಯನ್ನು ಹೇಳಿಕೊಳ್ಳಲು ಒಂದು ಅವಕಾಶವನ್ನು ಕೊಟ್ಟ 
ಹೊರತು, ಈ ಖಂಡದ ಅಡಿಯಲ್ಲಿ ತೆಗೆದು ಹಾಕತಕ್ಕದ್ದಲ್ಲ. 


7. ಮರು ನೇಮಕಾತಿಗೆ ಅರ್ಹತೆ- ಸದಸ್ಯತ್ವ ಕೊನೆಗೊಂಡ ಯಾವೊಬ್ಬ ವ್ಯಕ್ತಿಯು, 5ನೇ ಪ್ರಕರಣದಲ್ಲಿ ಹೇಳಲಾದ ಅನರ್ಹತೆಗೊಳಗಾಗಿದ್ದಾಗ 
ಹೊರತು, ಸದಸ್ಯನಾಗಿ ಮರುನೇಮಕ ಹೊಂದಲು ಅರ್ಹನಾಗಿರತಕ್ಕದ್ದು. 


8. ಪ್ರಾಧಿಕಾರದ ಅಧಿಕಾರಗಳು.- (1) ಇತರ ಯಾವುದೇ ಪ್ರಾಧಿಕಾರದ ಮೂಲಕ ನೆರವೇರಿಸಬೇಕೆಂದು ಅಧಿನಿಯಮದಲ್ಲಿ ನಿರ್ದಿಷ್ಟವಾಗಿ ತಿಳಿಸಿದ 
ಅಂಥ ಯಾವುದೇ ಕಾರ್ಯವನ್ನು ನೆರವೇರಿಸುವುದನ್ನು ಹೊರತುಪಡಿಸಿ, ಪ್ರಾಧಿಕಾರವು, ಈ ಅಧಿನಿಯಮದ ಆಶಯಗಳು ಮತ್ತು ಉಪಬಂಧಗಳನ್ನು 
ಜಾರಿಗೆ ತರಲು ತಾನು ಅವಶ್ಯವೆಂದು ಅಭಿಪ್ರಾಯ ಪಡುವಂಥ ಯಾವುವೇ ಕಾರ್ಯಗಳನ್ನು ಮಾಡಲು ಸಾಮಾನ್ಯವಾಗಿ ಅಧಿಕಾರ ಹೊಂದಿರತಕ್ಕದ್ದು. 


(2) (0ನೇ ಉಪಪ್ರಕರಣದ ಸಾಮಾನ್ಯಾನ್ವಯಕ್ಕೆ ಬಾಧಕವಾಗದಂತೆ ಪ್ರಾಧಿಕಾರವು.- 


(ಎ) ನಿಯಮಿಸಬಹುದಾದಂಥ ನಿಯಮಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಯಾವುದೇ ಉದ್ದೇಶವನ್ನು ನೆರವೇರಿಸಲು ಅವಶ್ಯಕ ಅಥವಾ 
ಯುಕ್ತವೆಂದು ತಾನು ಪರಿಗಣಿಸುವಂಥ ಎಲ್ಲ ಕರಾರುಗಳನ್ನು ಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಅಧಿಕಾರ ಹೊಂದಿರತಕ್ಕದ್ದು ಮತ್ತು ಪ್ರತಿಯೊಂದು 


ಕರಾರನ್ನು ಪ್ರಾಧಿಕಾರದ ಪರವಾಗಿ ಕಾರ್ಯದರ್ಶಿಯು ಮಾಡಿಕೊಳ್ಳತಕ್ಕದ್ದು: 


ಪರಂತು, ಐದು ಲಕ್ಷ ರೂಪಾಯಿ ಅಥವಾ ಅದಕ್ಕೂ ಹೆಚ್ಚು ವೆಚ್ಚವನ್ನೊಳಗೊಳ್ಳುವ ಯಾವ ಕರಾರನ್ನೂ ರಾಜ್ಯ ಸರ್ಕಾರದ ಪೂರ್ವ ಮಂಜೂರಾತಿ 
ಇಲ್ಲದೆ ಮಾಡಿಕೊಳ್ಳತಕ್ಕದ್ದಲ್ಲ. 

(ಬಿ) ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ಈ ಸಂಬಂಧವಾಗಿ ನಿಯಮಿಸಬಹುದಾದಂಥ ಷರತ್ತುಗಳಿಗೊಳಪಟ್ಟು, ಈ 
ಅಧಿನಿಯಮದ ಉದ್ದೇಶಗಳಿಗಾಗಿ ಕಾಲಕಾಲಕ್ಕೆ ಅಗತ್ಯವಾಗುವ ಯಾವುದೇ ಮೊಬಲಗನ್ನು ಸಾಲವಾಗಿ ಪಡೆಯಲು; 


- ಅಧಿಕಾರವನ್ನು ಹೊಂದಿರತಕ್ಕದ್ದು. 


9. ಪ್ರಾಧಿಕಾರದ ಉಪ-ಸಮಿತಿ.- (1 ಪ್ರಾಧಿಕಾರವು, ಯಾವುದೇ ನಿರ್ದಿಷ್ಟ ಉದ್ದೇಶಕ್ಕಾಗಿ, ಕಾರ್ಯದರ್ಶಿಯು ಅಧ್ಯಕ್ಷರಾಗಿರುವ ಮತ್ತು 
ಪ್ರಾಧಿಕಾರದ ಸದಸ್ಯರುಗಳ ಪೈಕಿ ಐವರಿಗೆ ಮೀರದಂತೆ ಇತರ ಸದಸ್ಯರಿರುವ ಒಂದು ಉಪ-ಸಮಿತಿಯನ್ನು ರಚಿಸಬಹುದು. 

(2) ಉಪ-ಸಮಿತಿಯು, ಪ್ರಾಧಿಕಾರವು ಪ್ರತ್ಯಾಯೋಜಿಸಿದಂಥ ಪ್ರಾಧಿಕಾರದ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಮತ್ತು ಅಂಥ ಕರ್ತವ್ಯಗಳನ್ನು 
ನಿರ್ವಹಿಸತಕ್ಕದ್ದು. 

(3) ಉಪ-ಸಮಿತಿಯು ತಿಂಗಳಿಗೆ ಕನಿಷ್ಠಪಕ್ಷ ಒಂದು ಸಲವಾದರೂ ಸಭೆ ಸೇರತಕ್ಕದ್ದು ಮತ್ತು ವಿನಿಯಮಗಳಿಂದ ಉಪಬಂಧಿಸಬಹುದಾದಂತೆ 
ಅದರ ಸಭೆಯ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದ ಅಂಥ ಪ್ರಕ್ರಿಯಾ ನಿಯಮಗಳನ್ನು ಪಾಲಿಸತಕ್ಕದ್ದು. 

10. ಕಾರ್ಯದರ್ಶಿಯ ನೇಮಕಾತಿ.- (1) ರಾಜ್ಯ ಸರ್ಕಾರವು, ಧರ್ಮಾದಾಯ ಇಲಾಖೆಯ ಗ್ರೂಪ್‌-ಎ ಹಿರಿಯ ಶ್ರೇಣಿ ದರ್ಜೆಗೆ ಕಡಿಮೆಯಲ್ಲದ 
ದರ್ಜೆಯ ಅಧಿಕಾರಿಯನ್ನು ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ನೇಮಿಸತಕ್ಕದ್ದು. 

(2) ಕಾರ್ಯದರ್ಶಿಯು, ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದಂಥ ವೇತನ ಮತ್ತು ಇತರ ಭತ್ಯೆಗಳನ್ನು ಪಡೆಯತಕ್ಕದ್ದು. 

(3) ರಾಜ್ಯ ಸರ್ಕಾರವು, ಕಾಲಕಾಲಕ್ಕೆ ತಾನು ಯುಕ್ತವೆಂದು ಭಾವಿಸುವ ಅಂಥ ಅವಧಿಗೆ ಕಾರ್ಯದರ್ಶಿಗೆ ರಜೆಯನ್ನು ಮಂಜೂರು 
ಮಾಡಬಹುದು. 


11. ಕಾರ್ಯದರ್ಶಿಯ ಅಧಿಕಾರಗಳು ಮತ್ತು ಕರ್ತವ್ಯಗಳು.- (1) ಕಾರ್ಯದರ್ಶಿಯು, ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿ ಮತ್ತು 
ಆಡಳಿತಾಧಿಕಾರಿಯಾಗಿರತಕ್ಕದ್ದು. 


(2) ಕಾರ್ಯದರ್ಶಿಯು, ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ 
ಕಾನೂನಿನ ಅಡಿಯಲ್ಲಿ ತನಗೆ ಪ್ರದತ್ತವಾಗಿರುವಂಥ ಪ್ರಕಾರ್ಯಗಳನ್ನು ನೆರವೇರಿಸುವುದರ ಜೊತೆಗೆ,- 


(ಎ) ಪ್ರಾಧಿಕಾರದ ನಿರ್ಣಯಗಳನ್ನು ಕಾರ್ಯಗತಗೊಳಿಸತಕ್ಕದ್ದು; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೨೩ 





(ಬಿ) ಪ್ರಾಧಿಕಾರದ ವ್ಯವಹಾರಗಳನ್ನು ನಡೆಸತಕ್ಕದ್ದು ಮತ್ತು ಪತ್ರ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಬರತಕ್ಕದ್ದು: 


(ಸಿ) ರಾಜ್ಯ ಸರ್ಕಾರವು ನಿರ್ದೇಶಿಸಬಹುದಾದ ಅಂಥ ಯೋಜನೆಗಳನ್ನು ಮತ್ತು ಕಾಮಗಾರಿಗಳನ್ನು ನೆರವೇರಿಸಿ ಕಾರ್ಯಗತಗೊಳಿಸತಕ್ಕದ್ದು ಮತ್ತು 
ಆ ಬಗ್ಗೆ ಅವಶ್ಯವಾಗುವ ವೆಚ್ಚಗಳನ್ನು ಮಾಡತಕ್ಕದ್ದು; 


(ಡಿ) ಪ್ರಾಧಿಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸತಕ್ಕದ್ದು; 
(ಇ) ಪ್ರಾಧಿಕಾರದ ಲೆಕ್ಕಪತ್ರಗಳ ವ್ಯವಹಾರ ನಡೆಸತಕ್ಕದ್ದು ಮತ್ತು ಪ್ರಾಧಿಕಾರದ ಲೆಕ್ಕಪತ್ರಗಳನ್ನು ನಿರ್ವಹಿಸಲು ಜವಾಬ್ದಾರರಾಗಿರತಕ್ಕದ್ದು; 


(ಎಫ್‌) ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ನೌಕರರ ಮೇಲೆ, ಕಾರ್ಯನಿರ್ವಹಣೆ, ಆಡಳಿತ ವಿಷಯಗಳ ಸಂಬಂಧದಲ್ಲಿ ಮತ್ತು ಅಂಥ 
ಅಧಿಕಾರಿಗಳು ಮತ್ತು ನೌಕರರ ಸೇವಾ ವಿಷಯಗಳು ಹಾಗೂ ಅವರ ವೇತನ ಮತ್ತು ಭತ್ಯೆಗಳನ್ನು ವಿನಿಯಮನಗೊಳಿಸುವ ಬಗ್ಗೆ ಮೇಲ್ವಿಚಾರಣೆ ಹಾಗೂ 
ನಿಯಂತ್ರಣವನ್ನು ಹೊಂದಿರತಕ್ಕದ್ದು; 


(ಜಿ) ಪ್ರಾಧಿಕಾರದ ನಡವಳಿಗಳ ಸಂಕ್ಷಿಪ್ತ ಟಿಪ್ಪಣಿಗಳ ಮತ್ತು ಯಾವುದೇ ವಿವರಪತ್ರದ ಪ್ರತಿಯನ್ನು ಅಥವಾ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ 
ಕೋರಬಹುದಾದ ಇತರ ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ಒದಗಿಸತಕ್ಕದ್ದು; 


(ಎಚ್‌) ಈ ಅಧಿನಿಯಮದ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಮೂಲಕ ಅಥವಾ ಅದರಡಿಯಲ್ಲಿ ತನಗೆ 
ಪ್ರದತ್ತವಾಗುವಂಥ ಇತರ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. 


ಮು 


12. ಪ್ರಾಧಿಕಾರದ ನೌಕರರು.- (1) ನಿಯಮಿಸಬಹುದಾದ ಅಂಥ ನಿಯಮಗಳಿಗೊಳಪಟ್ಟು, ಪ್ರಾಧಿಕಾರವು, ಅಧಿನಿಯಮದ ಪರಿಣಾಮಕಾರಿ 
ಅನುಷ್ಠಾನಕ್ಕಾಗಿ ಅದು ಅವಶ್ಯಕವೆಂದು ಭಾವಿಸುವಂಥ ಸಂಖ್ಯೆಯ ನೌಕರರನ್ನು ನೇಮಕ ಮಾಡಿಕೊಳ್ಳಬಹುದು: 


ಪರಂತು, ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರನ್ನು ಒಳಗೊಂಡಂತೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರು, ಕರ್ನಾಟಕ 
ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997 (2001ರ ಕರ್ನಾಟಕ ಅಧಿನಿಯಮ 3) ಮತ್ತು ಅದರಡಿಯಲ್ಲಿ 
ಮಾಡಲಾದ ನಿಯಮಗಳ ಉಪಬಂಧಗಳ ನಿಯಂತ್ರಣಕ್ಕೊಳಪಟ್ಟಿರತಕ್ಕದ್ದು; 


ಮತ್ತು ಪರಂತು, ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ “ಎ” ಗುಂಪಿನ ಕಿರಿಯ ವೇತನ ಶ್ರೇಣಿಯ ದರ್ಜೆಗಿಂತ 
ಕಡಿಮೆಯಲ್ಲದ ದರ್ಜೆಯ ಅಧಿಕಾರಿಯನ್ನು ಪ್ರತಿನಿಯೋಜನೆಯ ಮೇಲೆ ಹಣಕಾಸು ಮತ್ತು ಲೆಕ್ಕಪತ್ರ ಸಲಹೆಗಾರರಾಗಿ ನೇಮಕ ಮಾಡತಕ್ಕದ್ದು. 


(2) ಹಣಕಾಸು ಮತ್ತು ಲೆಕ್ಕಪತ್ರ ಸಲಹೆಗಾರರು ಕಾರ್ಯದರ್ಶಿಯ ಅಧೀನದಲ್ಲಿ ಕೆಲಸ ಮಾಡತಕ್ಕದ್ದು ಮತ್ತು ಅವರು ಹಣಕಾಸು ನಿಯಮಗಳನ್ನು 
ಪಾಲಿಸಿಕೊಂಡು ಬರುವಂತೆ ಹಾಗೂ ಪ್ರಾಧಿಕಾರದ ಹಣಕಾಸು ವ್ಯವಹಾರಗಳ ಬಗ್ಗೆ ವಾಸ್ತವಿಕವಾದ ಹಾಗೂ ನ್ಯಾಯವಾದ ಚಿತ್ರಣವನ್ನು ನೀಡುವಂತೆ 
ಲೆಕ್ಕಪತ್ರಗಳನ್ನು ಅಂದಂದಿನವರೆಗೆ ನಿರ್ವಹಿಸಿಕೊಂಡು ಬರುವಂತೆ ನೋಡಿಕೊಳ್ಳತಕ್ಕದ್ದು. 


(3) (0ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೌಕರರ ವೇತನಗಳು, ಭತ್ಯೆಗಳು ಮತ್ತು ಇತರ ಸೇವಾ ಷರತ್ತುಗಳು ನಿಯಮಿಸಬಹುದಾದಂತೆ 
ಇರತಕ್ಕದ್ದು. 

(4) ಕಾರ್ಯದರ್ಶಿಯು, ಪ್ರಾಧಿಕಾರದ ನೌಕರರಿಗೆ ಸಂಬಂಧಿಸಿದಂತೆ ನೇಮಕಾತಿ ಮತ್ತು ಶಿಸ್ತುಪ್ರಾಧಿಕಾರಿಯಾಗಿರತಕ್ಕದ್ದು ಮತ್ತು ಪ್ರಾಧಿಕಾರದ 
ಸಿಬ್ಬಂದಿಯ ಮೇಲೆ ಸಾಮಾನ್ಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯನ್ನು ಹೊಂದಿರತಕ್ಕದ್ದು. 


13. ಪ್ರಾಧಿಕಾರದ ಅಡಿಯಲ್ಲಿನ ಸೇವೆಗೆ ಸಾಮಾನ್ಯ ಅನರ್ಹತೆಗಳು.- ಯಾವೊಬ್ಬ ವ್ಯಕ್ತಿಯೂ, ಪ್ರಾಧಿಕಾರದ ಅಧಿಕಾರಿ ಅಥವಾ ನೌಕರನಾಗಿ ಅಲ್ಲದೆ, 
ಖುದ್ದಾಗಿ ಅಥವಾ ತನ್ನ ಪಾಲುದಾರನ ಮೂಲಕ 


ಅಥವಾ ತನ್ನ ಏಜಂಟನ ಮೂಲಕ ಪ್ರಾಧಿಕಾರದ ಯಾವುದೇ ಷೇರನ್ನು ಅಥವಾ ಪ್ರಾಧಿಕಾರವು ಮಾಡಿಕೊಂಡ ಇಲ್ಲವೇ ಅದರ ಪರವಾಗಿ ಮಾಡಿಕೊಂಡ 
ಯಾವುದೇ ಕರಾರಿನಲ್ಲಿ ಅಥವಾ ಪ್ರಾಧಿಕಾರದ ಅಡಿಯಲ್ಲಿನ ಯಾವುದೇ ನಿಯೋಜನೆಯಲ್ಲಿ ಹಿತಾಸಕ್ತಿಯನ್ನು ಹೊಂದಿದ್ದರೆ ಆತನು ಪ್ರಾಧಿಕಾರದ ಅಧಿಕಾರಿ 
ಅಥವಾ ನೌಕರನಾಗತಕ್ಕದ್ದಲ್ಲ ಅಥವಾ ಹಾಗೆ ಉಳಿಯತಕ್ಕದ್ದಲ್ಲ. 

14. ಪ್ರಾಧಿಕಾರದ ಸಭೆಗಳು.- (1) ಕಾರ್ಯದರ್ಶಿಯು, ಅಧ್ಯಕ್ಷರ ಪೂರ್ವಾನುಮತಿಯೊಂದಿಗೆ ಮತ್ತು ಅಧ್ಯಕ್ಷರು ಯುಕ್ತವೆಂದು ಭಾವಿಸಬಹುದಾದ 
ಅ೦ಥ ಅವಧಿಗಳ ಅ೦ತರದಲ್ಲಿ ಮತ್ತು ಅಧ್ಯಕ್ಷರು ನಿರ್ಧರಿಸಬಹುದಾದಂಥ ಸ್ಥಳದಲ್ಲಿ ಪ್ರಾಧಿಕಾರದ ಸಭೆಗಳನ್ನು ನಡೆಸತಕ್ಕದ್ದು: 

ಪರಂತು, ಪ್ರಾಧಿಕಾರವು ಒಂದು ಕ್ಯಾಲೆಂಡರ್‌ ವರ್ಷದಲ್ಲಿ ಕನಿಷ್ಠ ಪಕ್ಷ ಎರಡು ಬಾರಿಯಾದರೂ ಸಭೆ ಸೇರತಕ್ಕದ್ದು. 

(2) ಪ್ರತಿಯೊಂದು ಸಭೆಯಲ್ಲೂ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಯಾವುದೇ ಕಾರಣದಿಂದಾಗಿ ಅಧ್ಯಕ್ಷರಿಗೆ ಯಾವುದೇ ಸಭೆಗೆ 
ಹಾಜರಾಗಲು ಸಾಧ್ಯವಾಗದಿದ್ದರೆ, ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆ ವಹಿಸತಕ್ಕದ್ದು. ಅಧ್ಯಕ್ಷರನ್ನು ಒಳಗೊಂಡಂತೆ ಒಟ್ಟು ಸದಸ್ಯರ ಮೂರನೇ ಒಂದರಷ್ಟು 
ಸಭೆಯ ಕೋರಂ ಆಗಿರತಕ್ಕದ್ದು. 


(3) ಪ್ರಾಧಿಕಾರದ ತೀರ್ಮಾನಗಳನ್ನು, ಹಾಜರಿದ್ದು ಮತ ಹಾಕುವ ಸದಸ್ಯರ ಅವಿರೋಧ ಸಮ್ಮತಿಸೂಚಕ ಮತದ ಮೂಲಕ ಕೈಗೊಳ್ಳತಕ್ಕದ್ದು. 
ಪ್ರಾಧಿಕಾರದ ಮುಂದೆ ತೀರ್ಮಾನಕ್ಕಾಗಿ ಬಂದ, ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಯಾವುವೇ ಭಿನ್ನಾಭಿಪ್ರಾಯಗಳಿದ್ದಲ್ಲಿ, ಕಾರ್ಯದರ್ಶಿಯು ಆ 
ವಿಷಯವನ್ನು ರಾಜ್ಯಸರ್ಕಾರಕ್ಕೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯಗಳ ಬಗ್ಗೆ ರಾಜ್ಯಸರ್ಕಾರದ ತೀರ್ಮಾನವು ಅಂತಿಮ ಮತ್ತು 
ನಿರ್ಣಾಯಕವಾಗಿರತಕ್ಕದ್ದು. 


(4) ಕಾರ್ಯದರ್ಶಿಯು ಪ್ರಾಧಿಕಾರದ ತೀರ್ಮಾನಗಳನ್ನು ಕಾರ್ಯಗತಗೊಳಿಸತಕ್ಕದ್ದು: 


ಪರಂತು, ಪ್ರಾಧಿಕಾರದ ಯಾವುದೇ ನಿರ್ಣಯವು ಈ ಅಧಿನಿಯಮದ ಅಥವಾ ಯಾವುದೇ ಇತರ ಕಾನೂನಿನ ಉಪಬಂಧವನ್ನು ಅಥವಾ ಈ 
ಅಧಿನಿಯಮದ ಅಥವಾ ಇತರ ಯಾವುದೇ ಕಾನೂನಿನ ಅಡಿಯಲ್ಲಿ ರಚಿಸಲಾದ ಅಥವಾ ಹೊರಡಿಸಿದ ಯಾವುದೇ ನಿಯಮ ಅಥವಾ ಅಧಿಸೂಚನೆ ಅಥವಾ 


೨೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿನಿಯಮಗಳ ಉಪಬಂಧಗಳನ್ನು ಅಥವಾ ರಾಜ್ಯಸರ್ಕಾರವು ಹೊರಡಿಸಿದ ಯಾವುದೇ ಆದೇಶವನ್ನು ಉಲ್ಲಂಘಿಸುತ್ತದೆಯೆಂದು ಅಥವಾ ಪ್ರಾಧಿಕರದ 
ಹಿತಾಸಕ್ತಿಗೆ ಅಥವಾ ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರದ ಅಭಿವೃದ್ದಿ ಮತ್ತು ನಿರ್ವಹಣೆಗೆ ಧಕ್ಕೆ ಉಂಟುಮಾಡುತ್ತದೆ ಅಥವಾ ಹಾನಿಕರವಾಗುತ್ತದೆಂದು 
ಕಾರ್ಯದರ್ಶಿಯು ಭಾವಿಸಿದರೆ, ಅವರು ನಿರ್ಣಯವನ್ನು ಅನುಮೋದಿಸಲಾದ ಹದಿನೈದು ದಿನಗಳ ಒಳಗಾಗಿ, ವಿಷಯದ ಬಗ್ಗೆ ಆದೇಶಗಳನ್ನು ಕೋರಿ 
ರಾಜ್ಯ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು ಮತ್ತು ಪ್ರಾಧಿಕಾರದ ಮುಂದಿನ ಸಭೆಯಲ್ಲಿ ತಾನು ಕೈಗೊಂಡ ಕ್ರಮದ ಬಗ್ಗೆ ಪ್ರಾಧಿಕಾರಕ್ಕೆ ತಿಳಿಸತಕ್ಕದ್ದು ಮತ್ತು 
ಕಾರ್ಯದರ್ಶಿಯು ಕಳುಹಿಸಿಕೊಟ್ಟ ಅಂಥ ವಿಷಯದ ಬಗ್ಗೆ ರಾಜ್ಯ ಸರ್ಕಾರವು ಆದೇಶವನ್ನು ನೀಡುವವರೆಗೆ, ಕಾರ್ಯದರ್ಶಿಯು ಆ ನಿರ್ಣಯವನ್ನು 
ಜಾರಿಗೆ ತರಲು ಬದ್ಧರಲ್ಲ. 


(5) ಪ್ರಾಧಿಕಾರವು, ಈ ಅಧಿನಿಯಮದ ಮತ್ತು ಕರ್ನಾಟಕ ಹಿಂದು ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 
1997ರ (2001ರ ಕರ್ನಾಟಕ ಅಧಿನಿಯಮ 33) ಮತ್ತು ಕರ್ನಾಟಕ ಹಿಂದು ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ರ 
ಉಪಬಂಧಗಳಿಗೆ ಅಸಂಗತವಾಗದಂತೆ, ವಿನಿಯಮಗಳ ಮೂಲಕ ತನ್ನ ಸಭೆಗಳ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ, ಕಾರ್ಯವಿಧಾನಗಳನ್ನು 
ಗೊತುಪಡಿಸಬಹುದು. 


15. ವ್ಯವಹರಣೆಗಳು ಸರಿಯಾದುದೆಂದು ಮತ್ತು ಊರ್ಜಿತವಾದುದೆಂದು ಪೂರ್ವಭಾವನೆ ಮಾಡುವುದು.- ಸದಸ್ಯರಾಗಿ ಕಾರ್ಯನಿರ್ವಹಿಸುವ 
ಯಾವೊಬ್ಬ ವ್ಯಕ್ತಿಯ ಅನರ್ಹತೆ ಅಥವಾ ನೇಮಕಾತಿಯಲ್ಲಿನ ನ್ಯೂನತೆಯು, ಪ್ರಾಧಿಕಾರದ ಯಾವುದೇ ಕೃತ್ಯ ಅಥವಾ ನಡವಳಿಯು ಅನ್ಯಥಾ ಈ 
ಅಧಿನಿಯಮದ ಉಪಬಂಧಗಳಿಗೆ ಅನುಸಾರವಾಗಿದ್ದರೆ, ಅಂಥ ಕೃತ್ಯ ಅಥವಾ ವ್ಯವಹರಣೆಯನ್ನು ದೂಷಿತಗೊಳಿಸುತ್ತದೆಯೆಂದು ಭಾವಿಸತಕ್ಕದ್ದಲ್ಲ. 


16. ಸುತ್ತೋಲೆಯ ಮೂಲಕ ಪ್ರಾಧಿಕಾರದ ತೀರ್ಮಾನಗಳನ್ನು ಸೂಚಿಸುವುದು.- (1) ಅಧ್ಯಕ್ಷನು, ಯಾವುದೇ ಪ್ರಕರಣವನ್ನು ಪ್ರಾಧಿಕಾರದ ಒಂದು 
ಸಭೆಯಲ್ಲಿ ಚರ್ಚೆಗೆ ತರುವುದಕ್ಕೆ ಬದಲಾಗಿ, ಆ ಬಗ್ಗೆ ಅವರ ಅಭಿಪ್ರಾಯ ಕೋರಿ ಒಂದು ಟಿಪ್ಪಣಿಯನ್ನು ಪ್ರಾಧಿಕಾರದ ಸದಸ್ಯರ ನಡುವೆ ಪರಿಚಲನೆ 
ಮಾಡಿಸಲು ನಿರ್ದೇಶಿಸಬಹುದು. ಹಾಗೆ ಪರಿಚಲನೆ ಮಾಡಲಾದ ಟಿಪ್ಪಣಿಯಲ್ಲಿರುವ ಪ್ರಸ್ತಾವವನ್ನು ಎಲ್ಲ ಸದಸ್ಯರು ಅವಿರೋಧವಾಗಿ ಅನುಮೋದಿಸಿದರೆ 
ಅದನ್ನು ಪ್ರಾಧಿಕಾರದ ಸಮ್ಮತಿಸೂಚಕ ನಿರ್ಣಯವೆಂಬುದಾಗಿ ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಮುಂದಿನ ಕ್ರಮ ಕೈಗೊಳ್ಳತಕ್ಕದ್ದು. ಪ್ರಾಧಿಕಾರದ 
ತೀರ್ಮಾನಕ್ಕಾಗಿ ಪರಿಚಲನೆ ಮಾಡಲಾದ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ವ್ಯಕ್ತವಾದರೆ, ಕಾರ್ಯದರ್ಶಿಯು, ಆ 


ವಿಷಯವನ್ನು ರಾಜ್ಯ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯಸರ್ಕಾರದ ತೀರ್ಮಾನವು ಅಂತಿಮವಾಗಿರತಕ್ಕದ್ದು. 


(2) (0ನೇ ಉಪಪ್ರಕರಣದ ಅಡಿಯಲ್ಲಿ ಅಭಿಪ್ರಾಯಕ್ಕಾಗಿ ಪರಿಚಲನೆ ಮಾಡಲಾದ ಸಂದರ್ಭಗಳಲ್ಲಿ ಯಾವೊಬ್ಬ ಸದಸ್ಯರು. ಟಿಪ್ಪಣಿಯಲ್ಲಿ 
ನಿರ್ದಿಷ್ಟಪಡಿಸಿರುವ ದಿನಾಂಕದೊಳಗೆ ತಮ್ಮ ಅಭಿಪ್ರಾಯವನ್ನು ಕಾರ್ಯದರ್ಶಿಗೆ ತಿಳಿಸಲು ತಪ್ಪಿದರೆ, ಅಂಥ ಸದಸ್ಯರು ಸುತ್ತೋಲೆ ಕಳುಹಿಸಲಾದ ಟಿಪ್ಪಣಿಯಲ್ಲಿ 
ಒಳಗೊಂಡ ಪ್ರಸ್ತಾವವನ್ನು ಒಪ್ಪಿಕೊಂಡಿದ್ದಾರೆಂದು ಭಾವಿಸತಕ್ಕದ್ದು. 


(3) 14ನೇ ಪ್ರಕರಣದ ಉಪಬಂಧಗಳು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಈ ಪ್ರಕರಣದ ಅಡಿಯಲ್ಲಿ ಪರಿಚಲನೆ ಮೂಲಕ ಕೈಗೊಂಡ, 
ಪ್ರಾಧಿಕಾರದ ತೀರ್ಮಾನಗಳಿಗೆ ಅನ್ವಯವಾಗತಕ್ಕದ್ದು. 


(4) (0ನೇ ಉಪಪ್ರಕರಣದ ಅಡಿಯಲ್ಲಿ ಸುತ್ತೋಲೆಗಾಗಿನ ಟಿಪ್ಪಣಿಯ ಅಂಶಗಳು, ನಿಯಮಿಸಬಹುದಾದಂತೆ ಇರತಕ್ಕದ್ದು. 


17. ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳಲು ಅಧ್ಯಕ್ಷರ ಅಧಿಕಾರ.- (1) ಯಾವೊಂದು ವಿಷಯವು, 14ನೇ ಪ್ರಕರಣದ ಅಡಿಯಲ್ಲಿ ಪ್ರಾಧಿಕಾರದ 
ಸಭೆ ಕರೆಯಲು ಅಗತ್ಯಪಡಿಸುವಷ್ಟು ಅಥವಾ 16ನೇ ಪ್ರಕರಣದ ಅಡಿಯಲ್ಲಿ ಸುತ್ತೋಲೆಯ ಮೂಲಕ ಪ್ರಾಧಿಕಾರವು ತೀರ್ಮಾನಿಸುವವರೆಗೂ ಕಾಯಲು 
ಸಾಧ್ಯವಾಗದಷ್ಟು ತುರ್ತು ಸ್ವರೂಪದ್ಬಾಗಿದೆಯೆಂದು ಅಧ್ಯಕ್ಷರು ಅಭಿಪ್ರಾಯಪಟ್ಟಲ್ಲಿ ಅವರು, ತಾವು ಯುಕ್ತವೆಂದು ಭಾವಿಸುವಂಥ ಆದೇಶಗಳನ್ನು ನೀಡಬಹುದು 
ಹಾಗೂ 14 ಮತ್ತು 16ನೇ ಪ್ರಕರಣದ ಅಡಿಯಲ್ಲಿ ಅದನ್ನು ಪ್ರಾಧಿಕಾರದ ತೀರ್ಮಾನಗಳ ರೀತಿಯಲ್ಲಿಯೇ ಅನುಷ್ಠಾನಗೊಳಿಸತಕ್ಕದ್ದು. 


(2) ಈ ಪ್ರಕರಣದ ಅಡಿಯಲ್ಲಿ ಅಧ್ಯಕ್ಷನು ತೆಗೆದುಕೊಂಡ ಪ್ರತಿಯೊಂದು ತೀರ್ಮಾನವನ್ನು ಪ್ರಾಧಿಕಾರಕ್ಕೆ ಅದರ ಮುಂದಿನ ಸಭೆಯಲ್ಲಿ 
ಅನುಸಮರ್ಥನೆಗಾಗಿ ವರದಿ ಮಾಡತಕ್ಕದ್ದು. 


(3) ಅಧ್ಯಕ್ಷರ ತೀರ್ಮಾನವನ್ನು ಪ್ರಾಧಿಕಾರವು ಒಪ್ಪದಿದ್ದಲ್ಲಿ, ಅದನ್ನು ಸೂಕ್ತ ಆದೇಶಕ್ಕಾಗಿ, ಕಾರ್ಯದರ್ಶಿಯು ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 


ಅಧ್ಯಾಯ — 11] 
ಕ್ಷೇತ್ರದ ಅಭಿವದ್ಧಿ ಮತ್ತು ನಿರ್ವಹಣೆ 

18. ದೇವಸ್ಥಾನದ ಚರ ಮತ್ತು ಸ್ಥಿರ ಸ್ವತ್ತುಗಳಿಗೆ ಸಂಬಂಧಿಸಿದ ಉಪಬಂಧ.- (1) ದೇವಸ್ಥಾನದ ಆಭರಣಗಳೂ ಒಳಗೊಂಡಂತೆ ಚರ ಮತ್ತು ಸ್ಥಿರ 
ಸ್ವತ್ತುಗಳನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ (2001ರ ಕರ್ನಾಟಕ ಅಧಿನಿಯಮ 33) 
ಮತ್ತು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ರ ಉಪಬಂಧಗಳ ಅಡಿಯಲ್ಲಿ ನಿರ್ವಹಿಸುವುದನ್ನು 
ಮುಂದುವರೆಸತಕ್ಕದ್ದು: 

(2) ಕರ್ನಾಟಕ ಹಿ೦ದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ (2001ರ ಕರ್ನಾಟಕ ಅಧಿನಿಯಮ 
33) ಮತ್ತು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು, 2002ರ ಉಪಬಂಧಗಳಿಂದ ನಿಯಂತ್ರಣವನ್ನು 
ಮುಂದುವರಿಸಬೇಕಾದ ಶ್ರೀ ಮಲೈ ಮಹದೇಶ್ವರ ದೇವಸ್ಥಾನ ಮತ್ತು ಅದರ ಅಧೀನ ದೇವಸ್ಥಾನಗಳ ಆಡಳಿತದಲ್ಲಿ ಪ್ರಾಧಿಕಾರವು ಹಸ್ತಕ್ಷೇಪ ಮಾಡತಕ್ಕದ್ದಲ್ಲ; 


(3) ರಾಜ್ಯ ಸರ್ಕಾರವು ತಾತ್ಕಾಲಿಕ ಉಪಬಂಧಗಳನ್ನು ಮಾಡುವುದು ಯುಕ್ತವೆಂದು ಅಭಿಪ್ರಾಯಪಟ್ಟಲ್ಲಿ, ಆದೇಶದ ಮೂಲಕ ಹಾಗೆ ಮಾಡಲು 
ರಾಜ್ಯ ಸರ್ಕಾರವು ಸಕ್ಷಮವಾಗಿರತಕ್ಕದ್ದು. 


19. ಅಭಿವದ್ಧಿ ಯೋಜನೆಯನ್ನು ಸಿದ್ಧಪಡಿಸುವುದು, ಅದರ ಅನುಮೋದನೆ ಹಾಗೂ ಅದನ್ನು ಕಾರ್ಯಗತಗೊಳಿಸುವುದು.- (1) ಪ್ರಾಧಿಕಾರವು, ಅದರ 
ರಚನೆಯಾದ ಮೇಲೆ, ಆದಷ್ಟು ಬೇಗನೆ ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಯಾತ್ರಾ ಸ್ಥಳವನ್ನಾಗಿ ಮತ್ತು ಸಾಂಸ್ಕೃತಿಕ ಹಾಗೂ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೨೫ 





ಪ್ರವಾಸಿ ಕೇಂದ್ರವನ್ನಾಗಿ ಮತ್ತು ಶ್ರೀ ಮಲೈ ಮಹದೇಶ್ವರಸ್ವಾಮಿ ಮತ್ತು ಇತರ ಅಧೀನ ದೇವತೆಗಳ ಪ್ರಚಾರದ ಕೇಂದ್ರವನ್ನಾಗಿ ಮಾಡಿ ಅಭಿವೃದ್ಧಿಗೊಳಿಸಲು 
ಯೋಜನೆಯನ್ನು ಸಿದ್ಧಪಡಿಸತಕ್ಕದ್ದು. ಅಭಿವೃದ್ಧಿ ಯೋಜನೆಯು ಈ ಮುಂದಿನವುಗಳನ್ನು ಒಳಗೊಂಡಿರಬಹುದು, ಎಂದರೆ:- 


(ಎ) ಶ್ರೀ ಮಲೈ ಮಹದೇಶ್ವರಸ್ವಾಮಿ ದೇವಸ್ಥಾನದ ಮತ್ತು ಪ್ರಧಾನ ದೇವತೆಗೆ ಸಂಬ೦ಧಪಟ್ಟ ಇತರ ದೇವಸ್ಥಾನಗಳ ನಿರ್ವಹಣೆಗಾಗಿ 
ಮರುಹೊದಿಕೆ (remantling) ಕಾರ್ಯಕ್ರಮಗಳು; 


(ಬಿ) ಪ್ರಾಧಿಕಾರದ ಅಭಿಪ್ರಾಯದಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಕಾರ್ಯಗತಗೊಳಿಸಲು ಅವಶ್ಯವಾದ ಭೂಮಿಯನ್ನು, ಭೂಸ್ವಾಧೀನ ಅಥವಾ 
ಖರೀದಿ, ವಿನಿಮಯದ ಮೂಲಕ ಅಥವಾ ಅನ್ಯಥಾ ಆರ್ಜಿಸುವುದಕ್ಕಾಗಿ ಪ್ರಸ್ತಾವಗಳು; 


(ಸಿ) ಸಾರ್ವಜನಿಕ ಉದ್ಯಾನವನಗಳು, ಫಲಪುಷ್ಪ ತೋಟಗಳು ಅಥವಾ ಮೃಗಾಲಯಗಳು, ಕಾರಂಜಿ ಬನಗಳು, ಕೃತಕ ಜಲಪಾತಗಳು, ಕ್ರೀಡಾ 
ಉದ್ಯಾನವನಗಳು, ದೋಣಿ ವಿಹಾರ ಅಥವಾ ಇತರ ಜಲ ಕ್ರೀಡಾ ಸೌಲಭ್ಯವಿರುವ ಸರೋವರಗಳನ್ನು ಅಥವಾ ಇಂಥವೇ ವಾಸಿಗಳಿಗೆ 
ಆಕರ್ಷಣೆಯನ್ನುಂಟುಮಾಡುವಂಥ ಇತರ ಕೇಂದ್ರಗಳನ್ನು ನಿರ್ಮಿಸುವುದು; 


(ಡಿ) ವಿವಿಧ ವರ್ಗದ ಪ್ರವಾಸಿಗರ ಅವಶ್ಯಕತೆ ಪೂರೈಸಲು ಛತ್ರಗಳು, ವಸತಿ-ಗೃಹಗಳು, ಕಾಟೇಜುಗಳು, ಹೋಟೆಲುಗಳು, ರೆಸ್ಟೋರೆಂಟುಗಳು 
ಮತ್ತು ಭೋಜನಾಲಯಗಳನ್ನು ನಿರ್ಮಿಸುವುದು; 


(ಇ) ಅವಶ್ಯಕ ಸಾಲು ಅಂಗಡಿಗಳನ್ನು ಅಥವಾ ವಾಣಿಜ್ಯ-ಸಂಕೀರ್ಣಗಳನ್ನು ನಿರ್ಮಿಸುವುದು; 

(ಎಫ್‌) ಆಯಕಟ್ಟಿನ ಸ್ಥಳಗಳಲ್ಲಿ ಪ್ರಾರ್ಥನಾ ಮಂದಿರಗಳ ಮತ್ತು ಧ್ಯಾನ ಮಂದಿರಗಳ ನಿರ್ಮಾಣ; 

(ಜಿ) 2ನೇ ಪ್ರಕರಣದಲ್ಲಿ ಪರಿಭಾಷಿಸಲಾದಂತೆ ಸೌಕರ್ಯಗಳನ್ನು ಕಲ್ಪಿಸುವುದು; 

(ಎಚ್‌) ಕಟ್ಟಡಗಳ ನಿರ್ಮಾಣ ಹಾಗೂ ಪುನರ್‌-ನಿರ್ಮಾಣವೂ ಸೇರಿದಂತೆ ಎಲ್ಲಾ ಅಥವಾ ಯಾವುದೇ ಭೂಮಿಯ ವಿನ್ಯಾಸ ಮತ್ತು ಮರು 


(ಐ) ಚರಂಡಿ ವ್ಯವಸ್ಥೆ, ವಿದ್ಯುಚ್ಛಕ್ತಿ ಮತ್ತು ನೀರು ಪೂರೈಕೆ ಹಾಗೂ ನೈರ್ಮಲ್ಯ ವ್ಯವಸ್ಥೆಯನ್ನು ಒದಗಿಸುವುದು; 


(ಜೆ) ಪ್ರಾಧಿಕಾರವು, ಸಾಧಾರಣವಾಗಿ ತನ್ನ ಯೋಜನಾ ಕಾರ್ಯಕ್ಕೆ ಅನುಕೂಲವಾಗುವಂತೆ ಮತ್ತು ಮುಖ್ಯವಾಗಿ ಉತ್ತಮ ನೀರು ಹರಿವಿನ 
ವ್ಯವಸ್ಥೆಯನ್ನು ಒದಗಿಸಲು, ಯಾವುದೇ ಭೂಮಿಯನ್ನು ಎತ್ತರಿಸುವುದು ಸೂಕ್ತವೆಂದು ಭಾವಿಸಿದರೆ ಅಂಥ ಭೂಮಿಯನ್ನು ಎತ್ತರಿಸುವುದು; 


(ಕೆ) ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಥವಾ ಅದಕ್ಕೆ ಲಗತ್ತಾಗಿರುವ ಪ್ರದೇಶದಲ್ಲಿ ಉತ್ತಮ ಗಾಳಿ-ಬೆಳಕು ದೊರಕುವಂತೆ ಖಾಲಿ ಜಾಗಗಳನ್ನು 
ಬಿಡುವುದು; 


(ಎಲ್‌) ಜನರ ವಾಸಕ್ಕೆ ಯೋಗ್ಯವಲ್ಲದ ಹಾಗೂ ಅಭಿವೃದ್ಧಿ ಯೋಜನೆಗೆ ತಕ್ಕದಲ್ಲದ ಎಲ್ಲ ಕಟ್ಟಡಗಳನ್ನು ಕೆಡವುವುದು; 
(ಎಂ) ಅಡಚಣೆಯನ್ನುಂಟುಮಾಡುವ ಕಟ್ಟಡಗಳನ್ನು ಅಥವಾ ಕಟ್ಟಡಗಳ ಭಾಗಗಳನ್ನು ಕೆಡವುವುದು; 
(ಎನ್‌) ಕಟ್ಟಡಗಳ ನಿರ್ಮಾಣ ಮತ್ತು ಪುನರ್‌ನಿರ್ಮಾಣ, ಅವುಗಳ ನಿರ್ವಹಣೆ ಮತ್ತು ಸಂರಕ್ಷಣೆ; 


(ಒ) 29ನೇ ಪ್ರಕರಣದಲ್ಲಿನ ಉಪಬಂಧಗಳಿಗೆ ಒಳಪಟ್ಟು, ಯೋಜನೆಯಲ್ಲಿ ಸೇರಿರುವ ಯಾವುದೇ ಸ್ಪತ್ತನ್ನು ಮಾರಾಟ ಮಾಡುವುದು, ಬಾಡಿಗೆಗೆ 
ಕೊಡುವುದು, ಅಥವಾ ವಿನಿಮಯ ಮಾಡಿಕೊಳ್ಳುವುದು; 


(ಪಿ) ಪ್ರಾಧಿಕಾರದ ನೌಕರರಿಗೆ ವಸತಿ ಸೌಲಭ್ಯವನ್ನು ಒದಗಿಸುವುದು; 

(ಕ್ಯೂ) ನಿಲ್ದಾಣ ಸೌಲಭ್ಯಗಳೊಂದಿಗೆ ಸಂಪರ್ಕ ಮತ್ತು ಸಾಗಣೆ ಸೌಲಭ್ಯಗಳನ್ನು ಒದಗಿಸುವುದು; 

(ಆರ್‌) ಅಭಿವೃದ್ಧಿ ಯೋಜನೆಯ ಭೌಗೋಳಿಕ ಪ್ರದೇಶದಲ್ಲಿ ಈಗಿರುವ ಮತ್ತು ಮುಂದುವರಿಸಲು ಅನುಮತಿಸಬಹುದಾದಂಥ ಮತೀಯ 
ಸಂಸ್ಥೆಗಳೊಂದಿಗೆ, ಅವು ಅಭಿವೃದ್ಧಿ ಯೋಜನೆಯ ಪರಿಕಲ್ಪನೆಗೆ ಸರಿಹೊಂದುತ್ತಿರುವವರೆಗೆ ಹೊಂದಾಣಿಕೆಗಳು ಮತ್ತು ಒಪ್ಪಂದಗಳನ್ನು ಮಾಡಿಕೊಳ್ಳುವುದು; 

(ಎಸ್‌) ಶ್ರೀ ಮಲೈಮಹದೇಶ್ವರಸ್ವಾಮಿ ಕ್ಷೇತ್ರವನ್ನು ಸಾಂಸ್ಕೃತಿಕ ಕೇಂದ್ರವಾಗಿ, ಯಾತ್ರಾ ಸ್ಥಳವಾಗಿ ಮತ್ತು ಅಂತರರಾಷ್ಟ್ರೀಯ ಪ್ರವಾಸಿ ಕೇಂದವಾಗಿ 
ಹಾಗೂ ಚರ್ಚಾ ಕೇಂದ್ರವಾಗಿ ಮಾಡುವ ದೃಷ್ಟಿಯಿಂದ ಹಾಗೂ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಗೆ ಸಂಬಂಧಪಟ್ಟ ಇತರ ಪ್ರಮುಖ ಸ್ಥಳಗಳನ್ನು ರಕ್ಷಿಸಲು 
ಮತ್ತು ಅಭಿವೃದ್ದಿಪಡಿಸಲು ಉಪಬಂಧ ಕಲ್ಪಿಸುವುದು ಯುಕ್ತ ಮತ್ತು ಆನುಷಂಗಿಕವೆಂದು ಪ್ರಾಧಿಕಾರವು ಅಭಿಪ್ರಾಯ ಪಡುವ ಯಾವುದೇ ಇತರ ವಿಷಯ. 


(2) (0ನೇ ಉಪ-ಪ್ರಕರಣದ ಅಡಿಯಲ್ಲಿ ಸಿದ್ಧಪಡಿಸಲಾದ ಅಭಿವೃದ್ಧಿ ಯೋಜನೆಯನ್ನು ಕಾರ್ಯದರ್ಶಿಯು ಅನುಮೋದನೆಗಾಗಿ ರಾಜ್ಯ 
ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. ರಾಜ್ಯ ಸರ್ಕಾರವು. ಮಾರ್ಪಾಟುಗಳ ಸಹಿತವಾಗಿ ಅಥವಾ ಯಾವುವೇ ಮಾರ್ಪಾಟುಗಳಿಲ್ಲದೆ ಯೋಜನೆಯನ್ನು 
ಅನುಮೋದಿಸಬಹುದು. 


(3) (2)ನೇ ಉಪ-ಪ್ರಕರಣದ ಅಡಿಯಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಅನುಮೋದಿಸಿದ ತರುವಾಯ, ರಾಜ್ಯ ಸರ್ಕಾರವು, ಪ್ರಾಧಿಕಾರದ 
ಶಿಫಾರಸುಗಳ ಮೇಲೆ ಕಾಲ ಕಾಲಕ್ಕೆ ತಾನು ಅವಶ್ಯಕವೆಂದು ಭಾವಿಸುವಂಥ ಮಾರ್ಪಾಟುಗಳನ್ನು ಯೋಜನೆಯಲ್ಲಿ ಮಾಡಬಹುದು. 


(4) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ, 1999ರ (2000ರ ಕರ್ನಾಟಕ ಅಧಿನಿಯಮ 29) 
ಉಪಬಂಧಗಳಿಗೆ ಅನುಸಾರವಾಗಿ, ರಾಜ್ಯ ಸರ್ಕಾರವು ಅನುಮೋದಿಸಿದ ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತ ಗೊಳಿಸುವುದಕ್ಕಾಗಿ ಕಾಮಗಾರಿಗಳನ್ನು 
ಕೈಗೊಳ್ಳುವ ಮತ್ತು ವೆಚ್ಚವನ್ನು ಮಾಡುವ ಅಧಿಕಾರವನ್ನು ಪ್ರಾಧಿಕಾರವು ಹೊಂದಿರತಕ್ಕದ್ದು. 


೨೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





20. ಪೂರಕ ಅಭಿವೃದ್ಧಿ ಕಾರ್ಯಗಳು.- 19ನೇ ಪ್ರಕರಣದ ಅಡಿಯಲ್ಲಿ ಅಭಿವೃದ್ಧಿ ಯೋಜನೆಯನ್ನು ಕಾರ್ಯಗತಗೊಳಿಸಿದ ತರುವಾಯ, 
ಪ್ರಾಧಿಕಾರವು, ಕಾಲಕಾಲಕ್ಕೆ, ತನ್ನದೇ ಆದ ಅಥವಾ ಸಾಲ ಪಡೆದ ಹಣಕಾಸಿನ ಸಂಪನ್ಮೂಲಗಳಿಂದ ಅಥವಾ ರಾಜ್ಯ ಸರ್ಕಾರದ ನಿಧಿಗಳಿಂದ ಯಾವುದೇ 
ಹೊಸ ಹೆಚ್ಚುವರಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬಹುದು ಅಥವಾ ಕೈಗೊಳ್ಳಬಹುದು. 


21. ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರದ ನಿರ್ವಹಣೆ.- ರಾಜ್ಯ ಸರ್ಕಾರವು, ಪ್ರಾಧಿಕಾರದ ಶಿಫಾರಸ್ಸಿನ ಮೇಲೆ ಅಥವಾ ಅನ್ಯಥಾ, ಶ್ರೀ ಮಲೈ 
ಮಹದೇಶ್ವರಸ್ವಾಮಿ ಕ್ಷೇತ್ರದ ನಿರ್ವಹಣೆಗಾಗಿ ನಿಯಮಗಳ ಮೂಲಕ ಉಪಬಂಧಗಳನ್ನು ರಚಿಸತಕ್ಕದ್ದು, ಈ ಉಪಬಂಧಗಳಲ್ಲಿ, ಶ್ರೀ ಮಲೈ ಮಹದೇಶ್ವರ 
ಸ್ವಾಮಿ ದೇವಸ್ಥಾನದ ನಿರ್ವಹಣೆಯು ಸೇರಿದಂತೆ, ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಬರುವ ಭಕ್ತರು, ಯಾತ್ರಿಕರು, ಪ್ರವಾಸಿಗರು ಮತ್ತು ಇತರ 
ಸಂದರ್ಶಕರು ಬಳಸಿಕೊಳ್ಳಬಹುದಾದ ವಿವಿಧ ಸೌಲಭ್ಯಗಳಿಗಾಗಿ ಅವರಿಂದ ವಸೂಲು ಮಾಡಬಹುದಾದ ದರಗಳು, ಶುಲ್ಕಗಳು ಅಥವಾ ಇತರ ವೆಚ್ಚಗಳ 
ಸಂಗ್ರಹಣೆ ಮತ್ತು ಪ್ರಾಧಿಕಾರವು ನಿರ್ಧರಿಸಬಹುದಾದಂತೆ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಕ್ಷೇತ್ರದ ಸ್ಪತ್ತಿನ 
ಒಡೆತನದಲ್ಲಿರುವ ವ್ಯಕ್ತಿಗಳ ಅಥವಾ ಲೈಸನ್ನುದಾರರಿಂದ ಲೈಸನ್ಸು ಶುಲ್ಕವನ್ನು ವಿಧಿಸುವ ಮತ್ತು ಯುಕ್ತವಾದಂಥ ಅಧಿಕಾರಗಳು ವಸೂಲು ಮಾಡುವ 
ಅಧಿಕಾರ ಮುಂತಾದ ಇತರ ವಿಷಯಗಳನ್ನು ಒಳಗೊಂಡಿರತಕ್ಕದ್ದು. 


22. ಅಧಿಕಾರಗಳ ಪ್ರತ್ಯಾಯೋಜನೆ.- (1) 37ನೇ ಪ್ರಕರಣದಡಿ ನಿಯಮಗಳನ್ನು ರಚಿಸುವ ಅಧಿಕಾರವನ್ನು ಹೊರತುಪಡಿಸಿ, ರಾಜ್ಯ ಸರ್ಕಾರವು 
ಅಧಿಸೂಚನೆಯ ಮೂಲಕ ಈ ಅಧಿನಿಯಮದ ಅಡಿಯಲ್ಲಿ ಅಥವಾ ಅದರ ಮೂಲಕ ಅದಕ್ಕೆ ಪ್ರದತ್ತವಾದ ಯಾವುವೇ ಅಧಿಕಾರಗಳನ್ನು, ಯಾವುದೇ ಇತರ 
ಪ್ರಾಧಿಕಾರಕ್ಕೆ ಪ್ರತ್ಯಾಯೋಜಿಸಬಹುದು. 

(2) 38ನೇ ಪ್ರಕರಣದಡಿಯ ವಿನಿಯಮಗಳ ರಚನಾಧಿಕಾರವನ್ನು ಹೊರತುಪಡಿಸಿ, ಪ್ರಾಧಿಕಾರವು ವಿನಿಯಮಗಳ ಮೂಲಕ, ಈ ಅಧಿನಿಯಮದ 
ಅಡಿಯಲ್ಲಿ ಅಥವಾ ಅದರ ಮೂಲಕ ಅದಕ್ಕೆ ಪ್ರದತ್ತವಾದ ಯಾವುವೇ ಅಧಿಕಾರಗಳನ್ನು ಕಾರ್ಯದರ್ಶಿಗೆ ಅಥವಾ ಪ್ರಾಧಿಕಾರದ ಇತರ ಅಧಿಕಾರಿಗಳಿಗೆ 
ಪ್ರತ್ಯಾಯೋಜಿಸಬಹುದು. 

23. ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕತ ಅಧಿಭೋಗದಾರರನ್ನು ಹೊರಹಾಕುವ) ಅಧಿನಿಯಮ, 1974ನ್ನು ಪ್ರಾಧಿಕಾರದ ಆವರಣಕ್ಕೆ 
ಅನ್ಹಯಿಸುವುದು.- (1) ರಾಜ್ಯ ಸರ್ಕಾರವು, (2)ನೇ ಉಪಪ್ರಕರಣದ ಉಪಬಂಧಗಳಿಗೆ ಒಳಪಟ್ಟು ಅಧಿಸೂಚನೆಯ ಮೂಲಕ, ಅಂಥ ಅಧಿಸೂಚನೆಯಲ್ಲಿ 
ನಿರ್ದಿಷ್ಠಪಡಿಸಬಹುದಾದಂಥ ದಿನಾಂಕದಿಂದ, ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ) ಅಧಿನಿಯಮ, 
1974 (1974ರ ಕರ್ನಾಟಕ ಅಧಿನಿಯಮ 32) ಆ ಅಧಿನಿಯಮವು ಸಾರ್ವಜನಿಕ ಆವರಣಗಳಿಗೆ ಸಂಬಂಧಿಸಿ ಅನ್ವಯಿಸುವಂತೆ ಪ್ರಾಧಿಕಾರಕ್ಕೆ ಸೇರಿದ, 
ಅದರಲ್ಲಿ ನಿಹಿತವಾದ ಅಥವಾ ಅದು ಗುತ್ತಿಗೆಗೆ ತೆಗೆದುಕೊಂಡ ಆವರಣಕ್ಕೆ, ಅನ್ವಯಿಸತಕ್ಕದ್ದೆಂದು ಉಪಬಂಧ ಕಲ್ಪಿಸಬಹುದು. 


(2) (0ನೇ ಉಪಪ್ರಕರಣದ ಅಡಿಯಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ ತರುವಾಯ, ಮೇಲ್ಕಂಡ ಅಧಿನಿಯಮವು ಮತ್ತು ಅದರಡಿ ರಚಿಸಿದ 
ನಿಯಮಗಳು ಈ ಮುಂದಿನ ಮಾರ್ಪಾಡುಗಳೊಡನೆ ಪ್ರಾಧಿಕಾರಕ್ಕೆ ಸೇರಿದ ಆವರಣಗಳಿಗೆ ಅನ್ವಯವಾಗತಕ್ಕದ್ದು, ಎಂದರೆ,- 


(ಎ) ರಾಜ್ಯ ಸರ್ಕಾರವು, ತಾನು ಸೂಕ್ತವೆಂದು ಭಾವಿಸುವಂತೆ ರಾಜ್ಯ ಸರ್ಕಾರದ ಅಥವಾ ಪ್ರಾಧಿಕಾರದ ಒಬ್ಬ ಅಧಿಕಾರಿಯನ್ನು ಮೇಲ್ಕಂಡ 
ಅಧಿನಿಯಮದ ಉದ್ದೇಶಗಳಿಗಾಗಿ ಸಕ್ಷಮ ಅಧಿಕಾರಿ ಎಂದು ನೇಮಿಸಬಹುದು; 


(ಬಿ) ಆ ಅಧಿನಿಯಮದಲ್ಲಿ ಮತ್ತು ಆ ನಿಯಮಗಳಲ್ಲಿ “ಸಾರ್ವಜನಿಕ ಆವರಣ” ಕ್ಕೆ ಮಾಡಿದ ಉಲ್ಲೇಖಗಳು ಪ್ರಾಧಿಕಾರದ ಆವರಣಗಳಿಗೆ 
ಮಾಡಿದ ಉಲ್ಲೇಖಗಳೆಂದು ಭಾವಿಸತಕ್ಕದ್ದು ಮತ್ತು ಆ ಅಧಿನಿಯಮದ 6, 8, 14, 16 ಮತ್ತು 17ನೇ ಪ್ರಕರಣಗಳಲ್ಲಿ “ರಾಜ್ಯ 
ಸರ್ಕಾರಕ್ಕೆ ಮಾಡಿದ ಉಲ್ಲೇಖಗಳು ಪ್ರಾಧಿಕಾರಕ್ಕೆ ಮಾಡಿದ ಉಲ್ಲೇಖಗಳೆಂದು ಭಾವಿಸತಕ್ಕದ್ದು. 


ಅಧ್ಯಾಯ 117 
ಹಣಕಾಸು ಮತ್ತು ಸ್ಪತ್ತು 


ತಾವ 


ನ) ಜ್ರ ರ 


ನ 
24. ಪ್ರಾಧಿಕಾರದ ನಿಧಿ- (1 ಶ್ರೀ ಮಲೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನಿಧಿಯೆಂದು ಕರೆಯಲಾಗುವ ಒಂದು ನಿಧಿಯು 


ಇರತಕ್ಕದ್ದು. 
(2) ಸದರಿ ನಿಧಿಗೆ.- 


(1) ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸ್ಥಳೀಯ ಪ್ರಾಧಿಕಾರ ಅಥವಾ ನಿಗಮಿತವಾದ ಇಲ್ಲವೇ ನಿಗಮಿತವಲ್ಲದ ಯಾವುದೇ ನಿಕಾಯ 
ಅಥವಾ ಯಾವೊಬ್ಬ ವ್ಯಕ್ತಿಯು ನೀಡಿದ ಎಲ್ಲ ಅನುದಾನಗಳು, ಧನ ಸಹಾಯ, ದೇಣಿಗೆಗಳು ಮತ್ತು ದಾನಗಳನ್ನು; 


(1) ಪ್ರಾಧಿಕಾರವು ಸಾಲ ಪಡೆದ ಮೊಬಲಗನ್ನು; ಮತ್ತು 

(11) ಯಾವುದೇ ಮೂಲದಿಂದಾಗಲೀ, ಪ್ರಾಧಿಕಾರವು ಅಥವಾ ಪ್ರಾಧಿಕಾರದ ಪರವಾಗಿ ಪಡೆದುಕೊಂಡ ಇತರ ಎಲ್ಲ ಮೊತ್ತಗಳನ್ನು, 
-ಜಮೆ ಮಾಡತಕ್ಕದ್ದು: 

ಎ 

ಪರಂತು, ದೇಣಿಗೆಗಳು, ಕಾಣಿಕೆ, ಸೇವಾ ಶುಲ್ಕಗಳು ಮತ್ತು ದೇವರಿಗಾಗಿ ಹುಂಡಿಯಲ್ಲಿ ಹಾಕಿದ ಹರಕೆಗಳು ಇವುಗಳನ್ನು ಪ್ರಾಧಿಕಾರದ ನಿಧಿಯಿಂದ 
ಹೊರತುಪಡಿಸತಕ್ಕದ್ದು. 

(3) ರಾಜ್ಯ ಸರ್ಕಾರವು ಅನ್ಯಥಾ ನಿರ್ದೇಶಿಸಿದ ಹೊರತು, ನಿಧಿಗೆ ಜಮೆಮಾಡಲಾದ ಎಲ್ಲ ಹಣವನ್ನು ಯಾವುದೇ ಅನುಸೂಚಿತ ಬ್ಯಾಂಕಿನಲ್ಲಿ 
ಅಥವಾ ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಇರಿಸತಕ್ಕದ್ದು. 


(4) ಪ್ರಾಧಿಕಾರದ ಕಾರ್ಯದರ್ಶಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಸಂದಾಯ ಮಾಡಬೇಕಾದ ವೇತನಗಳು, ಭತ್ಯೆಗಳು ಮತ್ತು 
ನಿವೃತ್ತಿವೇತನವೇನಾದರೂ ಇದ್ದಲ್ಲಿ, ಅದನ್ನೂ ಒಳಗೊಂಡಂತೆ ಪ್ರಾಧಿಕಾರದ ಆಡಳಿತಾತ್ಮಕ ವೆಚ್ಚಗಳನ್ನು ಪ್ರಾಧಿಕಾರದ ನಿಧಿಯಿಂದ ಭರಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೨೭ 





25. ನಿಧಿಯ ಬಳಕೆ.- ನಿಧಿಯನ್ನು ಮತ್ತು ಪ್ರಾಧಿಕಾರವು ಹೊಂದಿರುವ ಅಥವಾ ಅದರಲ್ಲಿ ನಿಹಿತವಾಗಿರುವ ಎಲ್ಲ ಸ್ವತ್ತನ್ನು, ಈ ಅಧಿನಿಯಮದ 


ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ಬಳಸಿಕೊಳ್ಳತಕ್ಕದ್ದು. 
26. ಸರ್ಕಾರದಿಂದ ಅನುದಾನ.- ರಾಜ್ಯ ಸರ್ಕಾರವು, ಪ್ರತಿ ವರ್ಷವೂ ಪ್ರಾಧಿಕಾರಕ್ಕೆ, ಪ್ರಾಧಿಕಾರವು ತನ್ನದೇ ಸಂಪನ್ಮೂಲಗಳಿಂದ ಸ್ವಯಂ 
ನಿರ್ವಹಣೆ ಮಾಡಿಕೊಳ್ಳುವ ಹಂತವನ್ನು ತಲುಪುವವರೆಗೆ, ಅದರ ಆಡಳಿತಾತ್ಮಕ ವೆಚ್ಚಗಳಿಗೆ ಸಮನಾದ ಮೊತ್ತವನ್ನು ಅನುದಾನದ ರೂಪದಲ್ಲಿ ನೀಡತಕ್ಕದ್ದು. 


27. ಪ್ರಾಧಿಕಾರದ ಆಯವ್ಯಯ.- (1) ಪ್ರಾಧಿಕಾರವು, ನಿಯಮಿಸಬಹುದಾದ ಅಂಥ ದಿನಾಂಕಕ್ಕೆ ಮೊದಲು ಮತ್ತು ಅಂಥ ನಮೂನೆಯಲ್ಲಿ, ಪ್ರತಿ 
ವರ್ಷವೂ ಮುಂಬರುವ ಏಪ್ರಿಲ್‌ ಒಂದನೆಯ ದಿನಾಂಕದಂದು ಪ್ರಾರಂಭವಾಗುವ ಹಣಕಾಸು ವರ್ಷಕ್ಕಾಗಿ ತನ್ನ ಆದಾಯ ಮತ್ತು ವೆಚ್ಚದ ಆಯವ್ಯಯ 


ಅಂದಾಜನ್ನು ಸಿದ್ಧಪಡಿಸತಕ್ಕದ್ದು ಮತ್ತು ಮಂಜೂರಾತಿಗಾಗಿ ರಾಜ್ಯ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. ಪ್ರಾಧಿಕಾರವು ಅವಶ್ಯವಾದರೆ, ಯಾವುದೇ ಹಣಕಾಸು 


ವರ್ಷದ ಅವಧಿಯಲ್ಲಿ ಪೂರಕ ಆಯವ್ಯಯ ಅಂದಾಜುಗಳನ್ನು ಸಹ ಸಿದ್ಧಪಡಿಸಬಹುದು. 
(2) ರಾಜ್ಯ ಸರ್ಕಾರವು. ಈ ಆಯವ್ಯಯ ಅಂದಾಜುಗಳನ್ನು ಮತ್ತು ಪೂರಕ ಬಜೆಟ್‌ ಅಂದಾಜುಗಳನ್ನು ಅವುಗಳಲ್ಲಿ ಮಾರ್ಪಾಟುಗಳನ್ನು ಮಾಡಿ 
ಅಥವಾ ಮಾಡದೆ ಅನುಮೋದಿಸತಕ್ಕದ್ದು. 


(3) ಅತ್ಯಂತ ತುರ್ತು ಸಂದರ್ಭಗಳಲ್ಲಿ, ಕಾರ್ಯದರ್ಶಿಯು ಒಂದು ಹಣಕಾಸು ವರ್ಷದಲ್ಲಿ ಐದು ಲಕ್ಷ ರೂಪಾಯಿಗಳಿಗೆ ಮೀರದಂತೆ ವೆಚ್ಚವನ್ನು, 
ಅಂಥ ವೆಚ್ಚವನ್ನು (2) ನೇ ಉಪ-ಪ್ರಕರಣದ ಅಡಿಯಲ್ಲಿ ರಾಜ್ಯ ಸರ್ಕಾರವು ಅನುಮೋದಿಸಿದ ವಾರ್ಷಿಕ ಅಥವಾ ಪೂರಕ ಆಯವ್ಯಯ ಅಂದಾಜಿನಲ್ಲಿ 
ಸೇರಿಸಿಲ್ಲದಿದ್ದಾಗ್ಯೂ, ಮಾಡಲು ಸಕ್ಷಮರಾಗಿರತಕ್ಕದ್ದು. 

(4) ಕಾರ್ಯದರ್ಶಿಯು, ಒಂದು ಬಾರಿಗೆ, ಒಂದು ಲಕ್ಷ ರೂಪಾಯಿಗಳ ಗರಿಷ್ಠ ಮಿತಿಗೆ ಒಳಪಟ್ಟು, ವೆಚ್ಚದ ಒಂದು ಘಟಕದಿ೦ದ ಇನ್ನೊಂದು 
ಘಟಕಕ್ಕೆ ನಿಧಿಗಳ ಪುನರ್‌ವಿನಿಯೋಗ ಮಾಡುವ ಅಧಿಕಾರವನ್ನು ಹೊಂದಿರತಕ್ಕದ್ದು. 


28. ಲೆಕ್ಕ ಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ಕಾರ್ಯದರ್ಶಿಯು, ನಿಯಮಿಸಬಹುದಾದ ಅಂಥ ಲೆಕ್ಕಪತ್ರಗಳ ಪುಸ್ತಕಗಳನ್ನು ಮತ್ತು ಇತರ 
ರಿಜಿಸ್ಟರುಗಳನ್ನು ನಿರ್ವಹಿಸಿಕೊಂಡು ಬರುವಂತೆ ಮಾಡತಕ್ಕದ್ದು ಮತ್ತು ನಿಯಮಿಸಲಾದ ವಿಧಾನದಲ್ಲಿ ವಾರ್ಷಿಕ ಲೆಕ್ಕಪತ್ರಗಳ ತಃಖ್ತೆಯನ್ನು ತಯಾರಿಸತಕ್ಕದ್ದು. 


(2) ಪ್ರಾಧಿಕಾರದ ಹಣಕಾಸು ವರ್ಷವು ಪ್ರತಿ ಕ್ಯಾಲೆಂಡರ್‌ ವರ್ಷದ ಏಪ್ರಿಲ್‌ ಒಂದನೆಯ ದಿನಾಂಕದಂದು ಪ್ರಾರಂಭವಾಗತಕ್ಕದ್ದು ಮತ್ತು 
ಮುಂಬರುವ ಕ್ಯಾಲೆಂಡರ್‌ ವರ್ಷದ ಮಾರ್ಚ್‌ ಮೂವತ್ತೊಂದನೇ ದಿನಾಂಕದಂದು ಕೊನೆಗೊಳ್ಳತಕ್ಕದ್ದು. 


(3) ಪ್ರಾಧಿಕಾರದ ಲೆಕ್ಕಪತ್ರಗಳನ್ನು ರಾಜ್ಯ ಲೆಕ್ಕಪತ್ರಗಳ ಇಲಾಖೆಯ ನಿಯಂತ್ರಣಾಧಿಕಾರಿಯು ವಾರ್ಷಿಕವಾಗಿ ಲೆಕ್ಕಪರಿಶೋಧನೆ ನಡೆಸತಕ್ಕದ್ದು. 
ಪ್ರಾಧಿಕಾರ ಅಥವಾ ರಾಜ್ಯ ಸರ್ಕಾರವು ಸಮವರ್ತಿ ಮತ್ತು ವಿಶೇಷ ಲೆಕ್ಕಪರಿಶೋಧನೆಗಾಗಿಯೂ ಆದೇಶಿಸಬಹುದು. 


(4) ಲೆಕ್ಕಪರಿಶೋಧಕನು, ಲೆಕ್ಕಪರಿಶೋಧನೆಯ ಉದ್ದೇಶಗಳಿಗಾಗಿ, ಪ್ರಾಧಿಕಾರದ ಎಲ್ಲ ಲೆಕ್ಕಪತ್ರಗಳನ್ನು ಮತ್ತು ಇತರ ದಾಖಲೆಗಳನ್ನು ನೋಡುವ 
ಅವಕಾಶವನ್ನು ಹೊಂದಿರತಕ್ಕದ್ದು. 


(5) ಪ್ರಾಧಿಕಾರವು, ಲೆಕ್ಕಪತ್ರಗಳ ವಾರ್ಷಿಕ ತಃಖ್ತೆಯನ್ನು ಮತ್ತು ಲೆಕ್ಕಪರಿಶೋಧಕನ ವರದಿಯನ್ನು ಸ್ವೀಕರಿಸಿದ ತರುವಾಯ, 
ಸಾಧ್ಯವಾಗಬಹುದಾದಷ್ಟು ಬೇಗನೆ, ತನ್ನ ಸಭೆಯಲ್ಲಿ ಅದನ್ನು ಪರಿಶೀಲಿಸತಕ್ಕದ್ದು ಮತ್ತು ವಾರ್ಷಿಕ ಲೆಕ್ಕಪತ್ರಗಳ ತಃಖ್ತೆ ಹಾಗೂ ಲೆಕ್ಕಪರಿಶೋಧಕನ ವರದಿಯ 
ಪ್ರತಿಯನ್ನು, ಲೆಕ್ಕಪರಿಶೋಧಕನು ಮಾಡಿದ ಟೀಕೆಗಳೇನಾದರೂ ಇದ್ದಲ್ಲಿ, ಅದಕ್ಕೆ ನೀಡಿದ ತನ್ನ ವಿವರಣೆ ಮತ್ತು ಲೆಕ್ಕಪರಿಶೋಧಕನು ಸೂಚಿಸಿದ ಅಕ್ರಮತೆಗಳು 
ಅಥವಾ ಲೋಪದೋಷಗಳೇನಾದರೂ ಇದ್ದಲ್ಲಿ, ಅವುಗಳ ಪರಿಹಾರೋಪಾಯಕ್ಕಾಗಿ ಪ್ರಾಧಿಕಾರವು ಕೈಗೊಂಡ ಕ್ರಮದ ವಿವರಣೆಗಳನ್ನು ರಾಜ್ಯ ಸರ್ಕಾರಕ್ಕೆ 
ಕಳುಹಿಸತಕ್ಕದ್ದು. 

(6) ರಾಜ್ಯ ಸರ್ಕಾರವು, ಲೆಕ್ಕ ಪರಿಶೋಧಕನ ವರದಿಯನ್ನು ಮತ್ತು (5) ನೇ ಉಪಪ್ರಕರಣದ ಅಡಿಯಲ್ಲಿ ತನಗೆ ಸಲ್ಲಿಸಲಾದ ಇತರ 
ದಸ್ತಾವೇಜುಗಳನ್ನು ಪರಿಶೀಲಿಸಿದ ನಂತರ, ಪ್ರಾಧಿಕಾರಕ್ಕೆ, ಅದು ಸೂಕ್ತವೆಂದು ಭಾವಿಸುವಂಥ ನಿರ್ದೇಶನಗಳನ್ನು ನೀಡಬಹುದು ಮತ್ತು ಪ್ರಾಧಿಕಾರವು ಅಂಥ 
ನಿರ್ದೇಶನಗಳನ್ನು ಪಾಲಿಸತಕ್ಕದ್ದು. 


29. ವರದಿಗಳು.- (1) ಪ್ರಾಧಿಕಾರವು, ಪ್ರತಿಯೊಂದು ಹಣಕಾಸು ವರ್ಷಕ್ಕಾಗಿ, ತನ್ನ ಕಾರ್ಯನಿರ್ವಹಣೆ ಬಗ್ಗೆ ವಾರ್ಷಿಕ ವರದಿಯೊಂದನ್ನು 
ತಯಾರಿಸತಕ್ಕದ್ದು ಮತ್ತು 28ನೇ ಪ್ರಕರಣದ ಅಡಿಯ ಇತರ ವರದಿಗಳೊಂದಿಗೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

(2) ಪ್ರಾಧಿಕಾರವು, ನಿಯಮಿಸಬಹುದಾದ ಅಂಥ ದಿನಾಂಕಕ್ಕಿಂತ ಮೊದಲು, ಅಂಥ ನಮೂನೆಯಲ್ಲಿ ಮತ್ತು ಅಂಥ ಅವಧಿಯ ಅಂತರದಲ್ಲಿ, 
ನಿಯಮಿಸಲಾದ ವರದಿಗಳನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಅಧ್ಯಾಯ ಎ 
ಸಂಕೀರ್ಣ ವಿಷಯಗಳು 

30. ಕೆಲವು ವ್ಯಕ್ತಿಗಳು ಸಾರ್ವಜನಿಕ ನೌಕರರಾಗಿರತಕ್ಕದ್ದು- ಪ್ರಾಧಿಕಾರದ ಎಲ್ಲ ಸದಸ್ಯರು, ಅಧಿಕಾರಿಗಳು ಮತ್ತು ನೌಕರರನ್ನು, ಅವರು ಈ 
ಅಧಿನಿಯಮದ ಯಾವುವೇ ಉಪಬಂಧಗಳ ಅನುಸರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಅಥವಾ ಕಾರ್ಯನಿರ್ವಹಿಸುತ್ತಿರುವರೆಂದು ತಾತ್ಪರ್ಯವಾದಾಗ 
ಅವರನ್ನು ಭಾರತ ದಂಡ ಸಂಹಿತೆಯ 21ನೇ ಪ್ರಕರಣದ ಅರ್ಥವ್ಯಾಪ್ತಿಯೊಳಗೆ ಸಾರ್ವಜನಿಕ ನೌಕರರು ಎಂಬುದಾಗಿ ಭಾವಿಸತಕ್ಕದ್ದು. 

31 ಈ ಅಧಿನಿಯಮದ ಅಡಿಯಲ್ಲಿ ಸದ್ಭಾವನೆಯಿಂದ ಕೈಗೊಂಡ ಕ್ರಮಕ್ಕೆ ರಕ್ಷಣೆ- ಈ ಅಧಿನಿಯಮದ ಅಡಿಯಲ್ಲಿ ಸದ್ಭಾವನೆಯಿಂದ ಕೈಗೊಂಡ 
ಅಥವಾ ಕೈಗೊಳ್ಳಲು ಉದ್ದೇಶಿಸಿದ ಯಾವುದೇ ಕೃತ್ಯಕ್ಕಾಗಿ, ಯಾವೊಬ್ಬ ವ್ಯಕ್ತಿಯ ವಿರುದ್ಧ ಯಾವುದೇ ದಾವೆ, ಪ್ರಾಸಿಕ್ಕೂಷನ್‌ ಅಥವಾ ಇತರೆ ಕಾನೂನು 
ವ್ಯವಹರಣೆಗಳನ್ನು ಹೂಡಲು ಅವಕಾಶವಿರತಕ್ಕದ್ದಲ್ಲ. 


೨೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





32. ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪ.- (1 ಈ ಅಧಿನಿಯಮದಿಂದ ಅಥವಾ ಅದರ ಅಡಿಯಲ್ಲಿ ವಿಧಿಸಲಾದ ಯಾವುದೇ ಕರ್ತವ್ಯದ 
ನಿರ್ವಹಣೆಯನ್ನು ಪ್ರಾಧಿಕಾರವು ಮಾಡಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಮನವರಿಕೆಯಾದರೆ, ಆ ಕರ್ತವ್ಯದ ನಿರ್ವಹಣೆಗಾಗಿ ಅದು ಒಂದು ಅವಧಿಯನ್ನು 
ನಿಗದಿಪಡಿಸತಕ್ಕದ್ದು. 

(2) ಕರ್ತವ್ಯ ನಿರ್ವಹಣೆಗಾಗಿ ಹಾಗೆ ನಿಗದಿಪಡಿಸಿದ ಅವಧಿಯೊಳಗೆ ಅಂಥ ಕರ್ತವ್ಯ ನಿರ್ವಹಣೆ ಮಾಡುವಲ್ಲಿ ಪ್ರಾಧಿಕಾರವು ವಿಫಲವಾಗಿದೆ 
ಅಥವಾ ನಿರ್ಲಕ್ಷ್ಯ ತೋರಿದೆ ಎಂದು ರಾಜ್ಯ ಸರ್ಕಾರವು ಅಭಿಪ್ರಾಯಪಟ್ಟರೆ, 3ನೇ ಪ್ರಕರಣದಲ್ಲಿ ಏನೇ ಇದ್ದರೂ, ಪ್ರಾಧಿಕಾರವನ್ನು ರದ್ದುಗೊಳಿಸುವುದು 
ಮತ್ತು ಅದನ್ನು ನಿಯಮಿಸಲಾದಂಥ ರೀತಿಯಲ್ಲಿ ಪುನಃ ರಚಿಸುವುದು ರಾಜ್ಯ ಸರ್ಕಾರಕ್ಕೆ ಕಾನೂನುಸಮ್ಮತವಾಗಿರತಕ್ಕದ್ದು. 


(3) ಪ್ರಾಧಿಕಾರವನ್ನು ರದ್ದುಪಡಿಸಿದ ತರುವಾಯ ಮತ್ತು ಅದನ್ನು ಪುನಾರಚಿಸುವವರೆಗೆ ಈ ಅಧಿನಿಯಮದ ಅಡಿಯಲ್ಲಿನ ಪ್ರಾಧಿಕಾರದ 
ಅಧಿಕಾರಗಳು, ಕರ್ತವ್ಯಗಳು ಮತ್ತು ಪ್ರಕಾರ್ಯಗಳನ್ನು ರಾಜ್ಯ ಸರ್ಕಾರ ಅಥವಾ ಈ ಉದ್ದೇಶಕ್ಕಾಗಿ ರಾಜ್ಯ ಸರ್ಕಾರವು ನೇಮಕ ಮಾಡಬಹುದಾದಂಥ 
ಅಧಿಕಾರಿ ಅಥವಾ ಅಧಿಕಾರಿಗಳು ನಿರ್ವಹಿಸತಕ್ಕದ್ದು. 


33 ಪ್ರಾಧಿಕಾರದ ವಿಘಟನೆ- (1 ರಾಜ್ಯ ಸರ್ಕಾರವು, ಅಧಿಸೂಚನೆಯ ಮೂಲಕ, ಆ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಬಹುದಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ, ಪ್ರಾಧಿಕಾರವು ವಿಘಟಿತವಾಗತಕ್ಕದ್ದೆಂದು ಘೋಷಿಸಬಹುದು: 


ಪರಂತು, ಅಂಥ ಯಾವುದೇ ಘೋಷಣೆಯನ್ನು, ಆ ಅಭಿಪ್ರಾಯದ ಒಂದು ನಿರ್ಣಯವನ್ನು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ 
ಮುಂದೆ ಮಂಡಿಸಿ ಅವುಗಳು ಅದನ್ನು ಅನುಮೋದಿಸಿದ ಹೊರತು, ರಾಜ್ಯ ಸರ್ಕಾರವು ಮಾಡತಕ್ಕದ್ದಲ್ಲ. 


(2) (1ನೇ ಉಪಪ್ರಕರಣದ ಅಡಿಯಲ್ಲಿನ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಪರಿಣಾಮಕಾರಿಯಾಗುವಂತೆ,- 


(ಎ) ಪ್ರಾಧಿಕಾರದಲ್ಲಿ ನಿಹಿತವಾದ ಮತ್ತು ಅದರಿಂದ ವಸೂಲಾಗತಕ್ಕ ಎಲ್ಲ ಸ್ವತ್ತುಗಳು, ನಿಧಿಗಳು ಮತ್ತು ಬಾಕಿಗಳು ರಾಜ್ಯ ಸರ್ಕಾರದಲ್ಲಿ 
ನಿಹಿತವಾಗತಕ್ಕದ್ದು ಮತ್ತು ಅದು ವಸೂಲಿ ಮಾಡಬಹುದಾಗಿರತಕ್ಕದ್ದು. 


(ಬಿ) ಪ್ರಾಧಿಕಾರದ ವಿರುದ್ಧ ಜಾರಿಮಾಡಬಹುದಾದ ಎಲ್ಲ ಹೊಣೆಗಳು, ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿಹಿತವಾದ ಮತ್ತು 
ಅದರಿಂದ ವಸೂಲಿಯಾದ ಸ್ವತ್ತು, ನಿಧಿ ಮತ್ತು ಬಾಕಿಗಳಷ್ಟರ ಮಟ್ಟಗೆ ಶ್ರೀ ಮಲೈ ಮಹದೇಶ್ವರ ದೇವಸ್ಥಾನದ ವಿರುದ್ಧ 
ಜಾರಿಯಾಗಬಹುದಾಗಿರತಕ್ಕದ್ದು. 


34. ರಾಜ್ಯ ಸರ್ಕಾರದ ನಿಯಂತ್ರಣ.- (1) ಪ್ರಾಧಿಕಾರದ ಎಲ್ಲ ಕಾರ್ಯಚಟುವಟಿಕೆಗಳು ಮತ್ತು ವ್ಯವಹಾರಗಳ ಮೇಲೆ ರಾಜ್ಯ ಸರ್ಕಾರವು 


ಸಾಮಾನ್ಯ ಆಡಳಿತಾತ್ಮಕ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯನ್ನು ಹೊಂದಿರತಕ್ಕದ್ದು. 

(2) ರಾಜ್ಯ ಸರ್ಕಾರವು, ಪ್ರಾಧಿಕಾರದ ಕಾರ್ಯದರ್ಶಿಯ ಅಥವಾ ಪ್ರಾಧಿಕಾರದ ಅಧೀನದ ಯಾವೊಬ್ಬ ಅಧಿಕಾರಿಯ ಯಾವುವೇ 
ವ್ಯವಹರಣೆಗಳ ದಾಖಲೆಗಳನ್ನು ಅಂಥ ವ್ಯವಹರಣೆಗಳ ಸರಿಯಾಗಿರುವಿಕೆ, ಕಾನೂನು ಬದ್ಧತೆ ಅಥವಾ ಔಚಿತ್ಯಗಳ ಬಗ್ಗೆ ತಾನು ಮನದಟ್ಟು ಮಾಡಿಕೊಳ್ಳುವ 
ಉದ್ದೇಶಕ್ಕಾಗಿ ತರಿಸಿಕೊಳ್ಳಬಹುದು ಮತ್ತು ಅವುಗಳ ಬಗ್ಗೆ ಅಧಿನಿಯಮದ ಉಪಬಂಧಗಳಿಗೆ ಅನುಸಾರವಾಗಿ ಆದೇಶಗಳನ್ನು ಹೊರಡಿಸಬಹುದು: 


ಪರಂತು, ಸರ್ಕಾರದ ಆದೇಶದಿಂದ ಬಾಧಿತನಾದ ವ್ಯಕ್ತಿಗಳಿಗೆ ಸೂಕ್ತ ಕಾಲಾವಕಾಶವನ್ನು ನೀಡದ ಹೊರತು ಸರ್ಕಾರವು ಯಾವುದೇ ಆದೇಶವನ್ನು 
ಕ್ವ ಅಥವಾ ಮಾರ್ಪಡಿಸತಕ್ಕದ್ದಲ್ಲ ಅಥವಾ ರದ್ದು ಮಾಡತಕ್ಕದ್ದಲ್ಲ. 


ಬಣ 


35. ನಿರ್ದೇಶನಗಳನ್ನು ನೀಡುವುದಕ್ಕೆ ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ತಾನು ಅವಶ್ಯಕ ಮತ್ತು ಸಮಯೋಚಿತವೆಂದು ಅಭಿಪ್ರಾಯ ಪಡುವಂಥ ನಿರ್ದೇಶನಗಳನ್ನು ಪ್ರಾಧಿಕಾರಕ್ಕೆ ಕೊಡಬಹುದು ಮತ್ತು 


ಅಂಥ ನಿರ್ದೇಶನಗಳನ್ನು ಪಾಲಿಸುವುದು ಪ್ರಾಧಿಕಾರದ ಕರ್ತವ್ಯವಾಗಿರತಕ್ಕದ್ದು. 


36. ತೊಂದರೆಗಳ ನಿವಾರಣೆ- (1) ಈ ಅಧಿನಿಯಮವು ಪ್ರಾರಂಭಗೊಳ್ಳುವುದಕ್ಕೆ ನಿಕಟ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಅಧಿನಿಯಮಗಳ 
ಉಪಬಂಧಗಳಿಂದ ಸದರಿ ಉಪಬಂಧಗಳ ಬದಲಾವಣೆಗಳ ಪರಿಣಾಮವಾಗಿ ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೆ ತರುವಲ್ಲಿ, ಯಾವುದೇ 
ತೊಂದರೆ ಉದ್ಭವಿಸಿದರೆ, ರಾಜ್ಯ ಸರ್ಕಾರವು ಆ ತೊಂದರೆಯ ನಿವಾರಣೆಗಾಗಿ, ತಾನು ಅವಶ್ಯಕ ಮತ್ತು ಯುಕ್ತವೆಂದು ಅಭಿಪ್ರಾಯಪಡುವಂಥ 
ಉಪಬಂಧಗಳನ್ನು ಅಧಿಸೂಚನೆಯ ಮೂಲಕ ಮಾಡಬಹುದು. 


(2) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೆ ತರುವಲ್ಲಿ ಯಾವುದೇ ತೊಂದರೆಯು ಉದ್ಭವಿಸಿದರೆ, ರಾಜ್ಯ ಸರ್ಕಾರವು. ಅಧಿಸೂಚನೆಯ 
ಮೂಲಕ, ಈ ಅಧಿನಿಯಮದ ಉಪಬಂಧಗಳಿಗೆ ಮತ್ತು ಕರ್ನಾಟಕ ಹಿಂದು ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ 
(2001ರ ಕರ್ನಾಟಕ ಅಧಿನಿಯಮ 33) ಉಪಬಂಧಗಳಿಗೆ ಅಸಂಗತವಾಗದಂತೆ, ತೊಂದರೆಯನ್ನು ನಿವಾರಿಸುವುದಕ್ಕಾಗಿ ಅವಶ್ಯಕ ಮತ್ತು ಯುಕ್ತವೆಂದು 
ಭಾವಿಸುವ ಅಂಥ ಉಪಬಂಧಗಳನ್ನು ರಚಿಸಬಹುದು. 

(3) (0ನೇ ಉಪಪ್ರಕರಣ ಅಥವಾ (2)ನೇ ಉಪಪ್ರಕರಣದ ಅಡಿಯಲ್ಲಿನ ಯಾವುದೇ ಅಧಿಸೂಚನೆಯ ಮೂಲಕ ಮಾಡಲಾದ ಉಪಬಂಧಗಳು 
ಈ ಅಧಿನಿಯಮದಲ್ಲಿ ಅಧಿನಿಯಮಿತವಾಗಿದ್ದರೆ ಹೇಗೋ ಹಾಗೆ ಪರಿಣಾಮಕಾರಿಯಾಗಿರತಕ್ಕದ್ದು ಮತ್ತು ಅಂಥ ಯಾವುದೇ ಅಧಿಸೂಚನೆಯನ್ನು, 
ಗೊತ್ತುಪಡಿಸಲಾದ ದಿನಕ್ಕಿಂತ ಮುಂಚಿನದಲ್ಲದ ಯಾವುದೇ ದಿನಾಂಕಕ್ಕೆ ಪೂರ್ವೋತ್ತರವಾಗಿರುವಂತೆ ಮಾಡಬಹುದು. 


37. ನಿಯಮಗಳ ರಚನಾಧಿಕಾರ.- (1) ಈ ಅಧಿನಿಯಮದ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ರಾಜ್ಯ ಸರ್ಕಾರವು, ಅಧಿಸೂಚನೆಯ 
ಮೂಲಕ, ನಿಯಮಗಳನ್ನು ರಚಿಸಬಹುದು. 


(2) ಈ ಅಧಿನಿಯಮದ ಅಡಿಯಲ್ಲಿ ಮೇರೆಗೆ ರಚಿಸಲಾದ ಪ್ರತಿಯೊಂದು ನಿಯಮವನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಅದು ಅಧಿವೇಶನದಲ್ಲಿರುವಾಗ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚಿನ ನಿರಂತರ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೨೯ 





ಅಧಿವೇಶನಗಳಲ್ಲಿ ಅಡಕವಾಗಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನಗಳ ಅಥವಾ 
ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನದ ಮುಕ್ತಾಯಕ್ಕೆ ಮೊದಲು ಆ ನಿಯಮದಲ್ಲಿ ಯಾವುದೇ ಮಾರ್ಪಾಟನ್ನು ಮಾಡಬೇಕೆಂದು 
ಎರಡೂ ಸದನಗಳೂ ಒಪ್ಪಿದರೆ ಅಥವಾ ಆ ನಿಯಮವನ್ನು ಮಾಡಕೂಡದೆಂದು ಎರಡೂ ಸದನಗಳೂ ಒಪ್ಪಿದರೆ ಆ ನಿಯಮವು ಆ ಮಾರ್ಪಾಟನ್ನು 
ಅಥವಾ ರದ್ದತಿಯನ್ನು ಅಧಿಸೂಚಿಸಿದ ದಿನಾಂಕದಿಂದ 


ಅಂಥ ಮಾರ್ಪಾಟಾದ ರೂಪದಲ್ಲಿ ಮಾತ್ರ ಪರಿಣಾಮಕಾರಿಯಾಗಿರತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಯಾವುದೇ ಪರಿಣಾಮ ಹೊಂದಿರತಕ್ಕದ್ದಲ್ಲ; 
ಆದಾಗ್ಯೂ ಅಂಥ ಯಾವುದೇ ಮಾರ್ಪಾಟು ಅಥವಾ ರದ್ಧತಿಯು ಆ ನಿಯಮದ ಮೇರೆಗೆ ಹಿಂದೆ ಮಾಡಿದ ಯಾವುದೇ ಕಾರ್ಯದ ಮಾನ್ಯತೆಗೆ 
ಬಾಧಕವಾಗತಕ್ಕದ್ದಲ್ಲ. 


38. ವಿನಿಯಮಗಳ ರಚನಾಧಿಕಾರ.- ಪ್ರಾಧಿಕಾರವು, ಈ ಅಧಿನಿಯಮದ ಉಪಬಂಧಗಳಿಗೆ ಮತ್ತು 38ನೇ ಪ್ರಕರಣದ ಅಡಿಯಲ್ಲಿ ರಚಿಸಲಾದ 
ನಿಯಮಗಳಿಗೆ ಒಳಪಟ್ಟು ಮತ್ತು ರಾಜ್ಯ ಸರ್ಕಾರದ ಪೂರ್ವ ಮಂಜೂರಾತಿಯೊಂದಿಗೆ ಈ ಅಧಿನಿಯಮದ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವುದಕ್ಕೆ 
ಅಧಿಸೂಚನೆಯ ಮೂಲಕ ವಿನಿಯಮಗಳನ್ನು ರಚಿಸಬಹುದು. 


39. ಅಧಿನಿಯಮದ ಅಧ್ಯಾರೋಹಿ ಪರಿಣಾಮ.- ಶ್ರೀ ಮಲೈಮಹದೇಶ್ವರಸ್ವಾಮಿ ದೇವಸ್ಥಾನವನ್ನು ನಿಯಂತ್ರಿಸುತ್ತಿರುವ ನ್ಯಾಯಾಲಯದ ಅಥವಾ 
ಇತರ ಪ್ರಾಧಿಕಾರದ ಯಾವುದೇ ಸಂಧಾನ, ಒಪ್ಪಂದ, ಯೋಜನೆ, ತೀರ್ಪು, ಡಿಕ್ರಿ ಅಥವಾ ಆದೇಶ ಅಥವಾ ಯಾವುದೇ ರೂಢಿ, ಆಚರಣೆಯಲ್ಲಿ ಏನೇ 
ಇದ್ದರೂ, ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ (2001ರ ಕರ್ನಾಟಕ ಅಧಿನಿಯಮ 33) 
ಮತ್ತು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು 2002ರ ಉಪಬಂಧಗಳು, ಈ ಅಧಿನಿಯಮವು 
ಪ್ರಾರಂಭವಾದ ತರುವಾಯವೂ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ, 1997ರ (2001ರ ಕರ್ನಾಟಕ 
ಅಧಿನಿಯಮ 33) ಉಪಬಂಧಗಳ ಅಡಿಯಲ್ಲಿ ಅಧಿಸೂಚಿತ ಸಂಸ್ಥೆಗಳಾಗಿ ಉಳಿಯುವ, ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವಸ್ಥಾನ, ಮಲೈ ಮಹದೇಶ್ವರ 
ಬೆಟ್ಟಗಳ, ಆಡಳಿತ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿರುವಷ್ಟರ ಮಟ್ಟಿಗೆ, ಪ್ರಭಾವವುಳ್ಳವುದ್ದಾಗಿರತಕ್ಕದ್ದು. 

40. ಪ್ರಾಧಿಕಾರದ ರಚನೆಯ ಪರಿಣಾಮಗಳು.- ಶ್ರೀ ಮಲೈಮಹದೇಶ್ವರಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 2013ರಡಿಯಲ್ಲಿ 
ಪ್ರಾಧಿಕಾರವು ರಚನೆಯಾದ ದಿನಾಂಕದಿಂದ ಈ ಅಧಿನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ ಅಂತಹ ಪ್ರಾಧಿಕಾರವನ್ನು ಶ್ರೀ ಮಲೈಮಹದೇಶ್ವರಸ್ವಾಮಿ ಕ್ಷೇತ್ರಕ್ಕೆ 
ಸಂಬಂಧಿಸಿದಂತೆ ಸ್ಥಳೀಯ ಪ್ರಾಧಿಕಾರವಾಗಿರತಕ್ಕದ್ದು ಮತ್ತು ಅಂತಹ ಪ್ರಾಧಿಕಾರವು ಶ್ರೀ ಮಲೈಮಹದೇಶ್ವರಸ್ವಾಮಿ ಕ್ಷೇತ್ರಕ್ಕೆ ರಚನೆಯಾದ ಸ್ಥಳೀಯ 
ಪ್ರಾಧಿಕಾರದಂತೆಯೇ ಅಧಿಕಾರಗಳನ್ನು, ಪ್ರಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ಈ ಅಧಿನಿಯಮದಡಿಯಲ್ಲಿ ನಿರ್ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ.ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1 ಖಬೆಂಗಜೂರು, ಶನಿವಾರ, ಮಾರ್ಚ್‌ ೧೬, ೨೦೧೩ (ಫಾಲ್ತುಣ ೨೫, ಶಕ ವರ್ಷ ೧೯೩೪) ನಂ.8೯೦ 
Part -1 Bangalore, Saturday, March 16, 2013 (Phalguna 25, Shaka Varsha 1934) No. 590 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸುತ್ತೋಲೆ 


ಸಂಖ್ಯೆ: ಸಿಆಸುಇ 7 ಸೇಜವಿ 2013, ಬೆಂಗಳೂರು, ದಿನಾಂಕ: 16.3.2013 


ವಿಷಯ: ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಇತರ ನ್ಯಾಯಾಲಯಗಳು ನೀಡುವ 
ಆದೇಶಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ. 


ಉಲ್ಲೇಖ: 1 ದಿನಾಂಕ 25.8.1990ರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 25 ಸೇಇವಿ 90. 


2) ದಿನಾಂಕ 9.7.2001ರ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 6 ಸೇಅನ್ಯಾ 2001. 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಕರ್ನಾಟಕ ಉಚ್ಛ ನ್ಯಾಯಾಲಯ ಮತ್ತು ಇತರೆ ನ್ಯಾಯಾಲಯಗಳು ಅರ್ಜಿ, ರಿಟ್‌ ಅರ್ಜಿ ಮತ್ತು 
ಮೇಲ್ಮನವಿಗಳಲ್ಲಿ ನೀಡುವ ಆದೇಶಗಳನ್ನು ಪುನರಾವಲೋಕಿಸುವ ಬಗ್ಗೆ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕ್ರಮ ತೆಗೆದುಕೊಳ್ಳುವ 
ಬಗ್ಗೆ ಉಲ್ಲೇಖ (1)ರಲ್ಲಿರುವ ಅಧಿಕೃತ ಜ್ಞಾಪನದಲ್ಲಿ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


2. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ (2)ರ ಅಧಿಕೃತ ಜ್ಞಾಪನದಲ್ಲಿ ಹೆಚ್ಚುವರಿ ಸೂಚನೆಗಳನ್ನು ನೀಡಲಾಗಿರುತ್ತದೆ. 


3. ಕರ್ನಾಟಕ ಸಿವಿಲ್‌ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರಡಿ ಸಕ್ಷಮ ಪ್ರಾಧಿಕಾರ ಸರ್ಕಾರಿ 
ನೌಕರರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿ ಅಥವಾ ಸೇವೆಯಿಂದ ತೆಗೆದು ಹಾಕಿ ಅಥವಾ ಸೇವೆಯಿಂದ ವಜಾ ಮಾಡಿದ ಆದೇಶದ ಎರುದ್ಧ 
ಸಂಬಂಧಿಸಿದ ನೌಕರರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಲ್ಲಿಸಿ ಪ್ರಶ್ನಿಸಿದಾಗ, ನ್ಯಾಯ ಮಂಡಳಿಯು ಅಂತಹ ಆದೇಶಕ್ಕೆ ತಡೆಯಾಜ್ಞೆ 


೨೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ನೀಡಿದಲ್ಲಿ, ಅಂತಹ ತಡೆಯಾಜ್ಞೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನ್ಯಾಯಾಲಯ ನಿಂದನಾ 
ಅರ್ಜಿ ಸಂಖ್ಯೆ: 192/2012ರಲ್ಲಿ ದಿನಾಂಕ 21.9.2012ರಂದು ನೀಡಿರುವ ಆದೇಶದಲ್ಲಿ ಈ ಕೆಳಕಂಡಂತೆ ಅವಲೋಕನೆ ಮಾಡಿರುತ್ತದೆ ದ 
"It appears that the order of the Tribunal has not been properly understood by the 
Government. indicate that it is only in such cases where the order of stay becomes inoperative or 
can not be obeyed that the party can plead his inability to obey the order. But here also, it is 
imperative that he shall appear before the court and shall seek modification of interim order. 
Where an order of dismissal, or of compulsory retirement or of discharge from service is 
challenged, the order of stay by court suspends the order impugned during the period of stay and 
therefore the authority is bound to take back the relieved Government servant to duty. Therefore 
the respondent shall take back the applicant to duty forthwith and report compliance positively 
by 5.10.2012. 
A copy of this order be furnished to the learned AGA and another copy shall be furnished 
to the Principal Secretary, DPAR,Government of Karnataka for giving necessary instructions to 


controlling authorities." 


ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿರುವ ಮೇಲ್ಕಂಡ ನಿರ್ದೇಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಎಲ್ಲಾ ನೇಮಕಾತಿ 
ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 


ಡಾ: ಮಂಗಳ ಜಿ.ಎಸ್‌. 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫-೩ | ಬೆ೦ದಚೂರು, ಸೋಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ಡುಣ ೨೭, ಶಹ ವರ್ಷ ೧೯೩೪) | ನಂ.8೯೨ 
Part -IV-A Bangalore, Monday, March 18, 2013 (Phalguna 27, Shaka Varsha 1934) No. 592 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 1 ಎಸ್‌ಎಸ್‌ಆರ್‌ 2012, ಬೆಂಗಳೂರು, ದಿನಾಂಕ: 18.3.2013 


ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ಕ್ಕೆ ಮತ್ತಷ್ಟು ತಿದ್ದುಪಡಿ ಮಾಡಲು ಕರ್ನಾಟಕ 
ರಾಜ್ಯ ಸಿವಿಲ್‌ ಸೇವಾ ಅಧಿನಿಯಮ, 1978 (1990ರ ಅಧಿನಿಯಮ ಸಂಖ್ಯೆ14)ರ 8ನೇ ಪ್ರಕರಣದೊಡನೆ ಓದಿಕೊಂಡ 3ನೇ ಪ್ರಕರಣದ (1ನೇ ಉಪ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ನಿಯಮಗಳ ಕರಡನ್ನು ಸದರಿ ಅಧಿನಿಯಮದ 3ನೇ 
ಪ್ರಕರಣದ (2)ನೇ ಉಪ ಪ್ರಕರಣ (ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ, ಅದರಿಂದ ಬಾಧಿತರಾಗಬಹುದಾದ ವ್ಯಕ್ತಿಗಳ ಮಾಹಿತಿಗಾಗಿ 
ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅಧಿಕೃತ ರಾಜ್ಯಪತ್ರದಲ್ಲಿ ಅದು ಪ್ರಕಟವಾದ ದಿನಾಂಕದಿಂದ 15 ದಿನಗಳ ತರುವಾಯ ಪರಿಗಣನೆಗೆ 
ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ ನೀಡಲಾಗಿದೆ. 

ಮೇಲೆ ನಿರ್ದಿಷ್ಟಪಡಿಸಿದ ಅವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ, ಯಾವುದೇ 
ವ್ಯಕ್ತಿಯಿಂದ ರಾಜ್ಯ ಸರ್ಕಾರವು ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಯನ್ನು ರಾಜ್ಯ ಸರ್ಕಾರ ಪರಿಗಣಿಸುವುದು. ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ವಿಧಾನ ಸೌಧ, ಬೆ೦ಗಳೂರು-560 001 ಇವರಿಗೆ 
ಕಳುಹಿಸಬಹುದು. 

ಕರಡು ನಿಯಮಗಳು 

1. ಶಿರೋನಾಮೆ ಮತ್ತು ಪ್ರಾರಂಭ.- 

(1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) (. . ತಿದ್ದುಪಡಿ) ನಿಯಮಗಳು, 2013 
ಎಂದು ಕರೆಯತಕ್ಕದ್ದು. 

೧ಎ 

(2) ಇದು ರಾಜ್ಯಪತ್ರದಲ್ಲಿ ಪ್ರಕಟಣೆಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2. ಷೆಡ್ಯೂಲ್‌-1ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್‌ ಸೇವೆಗಳು (ಸೇವೆಗಳು ಮತ್ತು ಕನ್ನಡ ಭಾಷಾ ಪರೀಕ್ಷೆಗಳು) ನಿಯಮಗಳು, 1974ರ 
(ಇನ್ನು ಮುಂದೆ ಸದರಿ ನಿಯಮಗಳು ಎಂದು ಓದಿಕೊಳ್ಳತಕ್ಕದ್ದು) ಷೆಡ್ಯೂಲ್‌-1ರ ಈ ಕೆಳಕಂಡ ಶೀರ್ಷಿಕೆಯಡಿ.- 


"11 ಸೇವಾ ಪರೀಕ್ಷೆಗಳು' 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೩೧ 





“55, 


“54 


() ಕ್ರಮ ಸಂಖ್ಯೆ 54 ರ ನಂತರ ಈ ಕೆಳಗಿನ ಪದಗಳನ್ನು ಸೇರಿಸತಕ್ಕದ್ದು;- 


ವಿಕಲಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ ಅಧಿನಿಯಮ ಮತ್ತು ನಿಯಮಗಳು''. 


(1) “ಮೇಲ್ಕಂಡ ವಿವಿಧ ಪರೀಕ್ಷೆಗಳಿಗೆ ಈ ಕೆಳಕಂಡಂತೆ ಪಠ್ಯ ಕ್ರಮವನ್ನು ನಿಗಧಿಪಡಿಸಲಾಗಿದೆ” ಎಂಬ ಟಿಪ್ಪಣಿಯ ಕೆಳಗಿರುವ ಉಪ ಶೀರ್ಷಿಕೆ 
ಕರ್ನಾಟಕ ಗ್ರಾಹಕರ ರಕ್ಷಣಾ ರಾಜ್ಯ ಆಯೋಗ ಮತ್ತು ಜಿಲ್ಲಾ ವೇದಿಕೆ ಸೇವಾ ಪರೀಕ್ಷೆ” ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಇರುವ ನಮೂದುಗಳ 


ನಂತರ, ಈ ಕೆಳಕಂಡದ್ದನ್ನು ಸೇರಿಸತಕ್ಕದ್ದು:- 


“55, ವಿಕಲಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ ಅಧಿನಿಯಮ ಮತ್ತು ನಿಯಮಗಳು”. 
ಅಂಕಗಳು-100 
ಸಮಯ 3 ಘಂಟೆಗಳು 


ಅಂಗವಿಕಲ ವ್ಯಕ್ತಿಗಳ (ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸುವಿಕೆ) ಅಧಿನಿಯಮ 1995 ಮತ್ತು ಅದರಡಿ 
ರಚಿಸಲಾಗಿರುವ ನಿಯಮಗಳು 2003. 


ನ್ಯಾಷನಲ್‌ ಟ್ರಸ್ಟ್‌ ಆಕ್ಟ್‌ ಫಾರ್‌ ದಿ ವೆಲ್‌ಫೇರ್‌ ಆಫ್‌ ಪರ್ಸನ್ಸ್‌ ವಿಥ್‌ ಆಟಿಸಮ್‌, ಸೆರೆಬ್ರಲ್‌ ಪಾಲ್ಪಿ, ಮೆಂಟಲ್‌ ರಿಟಾರ್‌ಡೇಷನ್‌ ಅಂಡ್‌ ಮಲ್‌ಟಿಪಲ್‌ 
ಡಿಸ್‌ಎಬಿಲಿಟೀಸ್‌ ಆಕ್ಟ್‌- 1999 


ರಿಹೆಬಿಲಿಟೇಷನ್‌ ಕೌನ್ಸಿಲ್‌ ಆಫ್‌ ಇಂಡಿಯಾ ಆಕ್ಟ್‌.1992 
ಮೆಂಟೆನೆನ್ಸ್‌ ಅಂಡ್‌ ವೆಲ್‌ಫೇರ್‌ ಆಫ್‌ ಪೇರೆಂಟ್ಸ್‌ ಅಂಡ್‌ ಸೀನಿಯರ್‌ ಸಿಟಿಜನ್ಸ್‌ ಆಕ್ಸ್‌, 2007 ಮತ್ತು ಅದರಡಿ ರಚಿಸಲಾಗಿರುವ ನಿಯಮಗಳು 2009 
ಮೆಂಟಲ್‌ ಹೆಲ್ತ್‌ ಆಕ್ಸ್‌,1987. 

3. ಷೆಡ್ಯೂಲ್‌-॥ರ ತಿದ್ದುಪಡಿ.- ಸದರಿ ನಿಯಮಗಳ, ಷೆಡ್ಕೂಲ್‌-11ರ ಕ್ರಮ ಸಂಖ್ಯೆ: 83ಕ್ಕೆ ಸಂಬಂದಿಸಿದ ನಮೂದುಗಳ ನಂತರ ಈ 


ಕೆಳಗಿನವುಗಳನ್ನು ಸೇರಿಸತಕ್ಕದ್ದು. 








84. ಅಂಗವಿಕಲರ ಮತ್ತು ಇಲಾಖೆಯ ಎಲ್ಲಾ ಗೆಜೆಟೆಡ್‌ (1) ಅಕೌಂಟ್ಸ್‌ ಹೈಯರ್‌ 
ಹಿರಿಯ ನಾಗರೀಕರ ಅಧಿಕಾರಿಗಳು. (2) ಜನರಲ್‌ ಲಾ ಭಾಗ | ಮತ್ತು 2 
ಸಬಲೀಕರಣ (3) ವಿಕಲಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ 
ಇಲಾಖೆ ಅಧಿನಿಯಮ ಮತ್ತು ನಿಯಮಗಳು 
ಅಧೀಕ್ಷಕರು (ನಾನ್‌ ಗೆಜೆಟೆಡ್‌). (1) ಅಕೌಂಟ್ಸ್‌ ಹೈಯರ್‌ 
ಪ್ರಥಮ ದರ್ಜೆ ಸಹಾಯಕರು, (2) ಜನರಲ್‌ ಲಾ ಭಾಗ 1 ಮತ್ತು 2 
ಪ್ರೊಗ್ರಾಮ್‌ ಅಸಿಸ್ಟಂಟ್‌, (3) ವಿಕಲಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ 
ಶೀಘ್ರಲಿಪಿಗಾರರು, ಸ್ಟೀರಿಯೋ ಅಧಿನಿಯಮ ಮತ್ತು ನಿಯಮಗಳು 
ಟೈಪ್‌ಆಪರೇಟರ್‌ಗಳು, 


ಕಾಪಿ ಎಡಿಟರ್‌ಗಳು, ಗ್ರೇಡ್‌-2 
ಪ್ರೊಬೇಷನರಿ ಅಧಿಕಾರಿಗಳು. 








ದ್ವಿತೀಯ ದರ್ಜೆ ಸಹಾಯಕರು, (1) ಅಕೌಂಟ್ಸ್‌ ಲೋಯರ್‌ 
ದ್ವಿತೀಯ ದರ್ಜೆ ಸಹಾಯಕರು ಕಂ (2) ವಿಕಲಚೇತನರು ಮತ್ತು ಹಿರಿಯ ನಾಗರೀಕರಿಗೆ ಸಂಬಂಧಿಸಿದ 
ಬೆರಳಚ್ಚುಗಾರರು, ಹೌಸ್‌ ಮದರ್‌, ಅಧಿನಿಯಮ ಮತ್ತು ನಿಯಮಗಳು 














ಹೌಸ್‌ಫಾದರ್‌ ಮತ್ತು ಮ್ಯಾಟ್ರನ್‌ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಡಾ: ಮಂಗಳ. ಜಿ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-1) 


PERSONNEL & ADMINISTRATIVE REFORMS SECRETARIAT 
NOTIFICATION 
No.DPAR 1 SSR 2012, Bangalore, dated: 18.3.2013 


The draft of the following rules further to amend the Karnataka Civil Services (Service and Kannada Language 


Examinations) Rules, 1974, which the Government of Karnataka proposes to make in exercise of the powers conferred by 


೨೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





sub-section (1) of section 3 read with section 8 of the Karnataka State Civil Services Act, 1978 (Karnataka Act 14 of 1990) 
is hereby published as required by clause (a) of sub-section (2) of section 3 of the said Act, for the information of all 
persons likely to be affected thereby and notice is hereby given that the said draft will be taken into consideration after 


fifteen days from the date of its publication in the Official Gazette. 


Any objection or suggestion, which may be received by the State Government from any person with respect to the 
said draft before the expiry of the period specified above will be considered by the State Government. Objections and 
suggestions may be addressed to the Principal Secretary to Government, Department of Personnel and Administrative 
Reforms, Vidhana Soudha, Bangalore - 560 001. 


DRAFT RULES 
1. Title and Commencement:- 


(1) These rules may be called the Karnataka Civil Services (Service and Kannada Language Examinations) 
(adda: Amendment)Rules, 2013. 


(2) They shall come into force from the date of their publication in the Official Gazette. 


Amendment of Schedule- I.- In Schedule -1 to the Karnataka Civil Services (Service and Kannada Language 


Examinations) Rules, 1974 (herein after referred to as said rules), under the heading.- 
"71 Service Examinations’ 
(1) after Sl.No. 54, the following shall be inserted, namely;- 
“55. Act & Rules relating to Differently Abled and Senior citizen.” 


(1) Under the note; “Syllabi for the different examinations specified above shall be as specified below”, after 
sub-heading , “54 The Karnataka Consumer Protection State Commission and District Forum Service Examination: and 


entries relating thereunder, the following shall be inserted, namely:- 
“55. Acts & Rules relating to Differently Abled and Senior citizen’ 
Marks 100 
Time 3 Hours 


1. Persons with Disability (Equal Opportunities, Protection of Rights & Full Participation) Act 1995 and Rules 2003 
framed there under. 


2. National Trust Act for the Welfare of Persons with Autism, Cerebral Palsy, Mental Retardation and Multiple 
Disabilities 1999. 


Rehabilitation Council of India Act, 1992. 
4. Maintenance and Welfare of Parents and Senior Citizens Act, 2007 and Rules 2009 framed there under. 
5. Mental Health Act, 1987 


Amendment of Schedule- 88,- In Schedule - 88 to the said rules, after serial number 83, and entries relating 


thereunder the following shall be inserted namely:- 





Department of Empowerment | All Gazetted Officers, (1) Accounts Higher 
of Differently Abled and in the Department (2) General Law Part I and 11 


Senior Citizens 
(3) Acts & Rules relating to Differently 
Abled and Senior citizen. 





Superintendent (Non Gazetted) (1) Accounts Higher 
FDA, Programme (2) General Law Partl and 11 
Assistant,Stenographer,Stereo . ತ 
typeoperators/Copy Editor (3) Act & Rules relating to Differently 
Probation Officer Grade 11 Abled and Senior citizen. 





Second Division Clerks, Second (1) Accounts Lower 


Division Clerks cum typists, House | (92) Acts & Rules relating to Differently 
Mother, House Father and matron Abled and Senior citizen. 




















By Order and in the name of the Governor of Karnataka 


Dr. Mangala G.S. 
Under Secretary to Government 
Department of Personnel & Administrative Reforms 
(Service Rules-1) 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೩೩ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಖೆ೦ದಚೂರು, ಸೋಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ದುಣ ೨೫, ಶತ ವರ್ಷ ೧೯೩೪)| ನಂ.೫೯೩ 
Part -IV-A Bangalore, Monday, March 18, 2013 (Phalguna 27, Shaka Varsha 1934) No. 593 
DEPARTMENT OF PERSONNEL AND ADMINISTRATIVE REFORMS (ELECTIONS) 
NOTIFICATION 


NO.DPAR 01 CHUVIPA 2013, BANGALORE DATED: 18™ MARCH, 2013 
ORDER 





In exercise of the powers vested in me by sub-clause (e) of clause (3) of Article 171 of the Constitution of India, I, 
H.R. BHARDWAJ, Governor of Karnataka, nominate the following person to be a member of the Karnataka Legislative 
Council, with immediate effect, so as to serve for the remainder of his predecessor's term of office i.e. upto 20-06-2014 as 
required under Section 156 (2) of the Representation of the People Act, 1951: 


B.B. Shivappa, 

Ex MLA and Coffee Planter 
Kumbarahalli Estate & Post 
Via Yeslur 

Hassan District-573 137 


H.R. BHARDWAJ 
GOVERNOR OF KARNATAKA 


By order and in the name of the Governor of Karnataka 


T. SHAMAIAH 
Joint Chief Electoral Officer and 
Ex-Officio Joint Secretary to Govt., 
D.P.A.R. (Elections). 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೫7-& | ಖೆಂದಜೂರು, ಹೋಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ಡುಣ ೨2೭, ಶಹ ವರ್ಷ ೧೯೩೪)| ನಂ.೫೯೪ 
Part -IV-A Bangalore, Monday, March 18, 2013 (Phalguna 27, Shaka Varsha 1934) No. 594 


DEPARTMENT OF PERSONNEL AND ADMINISTRATIVE REFORMS (ELECTIONS) 
NOTIFICATION 
NO. DPAR 01 CHUVIPA 2013, BANGALORE, DATED: 18™ MARCH, 2013 


In pursuance of Section 74 of the Representation of the People Act, 1951 (Act No.43 of 1951), the name of the 
member nominated to the Karnataka Legislative Council by the Governor of Karnataka under sub-clause (e) of clause (3) of 
Article 171 of the Constitution of India, so as to serve for the remainder of his predecessor's term of office i.e. upto 20-06- 
2014 as required under Section 156 (2) of the Representation of the People Act, 1951, is hereby notified for general 
information: 


B.B. Shivappa 

Ex MLA and Coffee Planter 
Kumbarahalli Estate & Post 
Via Yeslur 

Hassan District-573 137 


By order and in the name of the Governor of Karnataka 


T. SHAMAIAH 
Joint Chief Electoral Officer and 
Ex-Officio Joint Secretary to Govt., 
D.P.A.R. (Elections). 


೨೭೩೪ 


ಭಾರ - 1 
Part - 11] 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 
ವಿಶೇಷ ರಾಜ್ಯ ಪತ್ರಿಕೆ 


ಬೆಂಗಜೂರು, ಸೊಂಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ತುಣ ೨೭, ಪಕ ವರ್ಷ ೧೯೩೪) 
Bangalore, Monday, March 18, 2013 (Phalguna 27, Shaka Varsha 1934) 


ವಿಶೇಷ ರಾಜ್ಯ ಪತ್ರಿಕೆ 


ನಂ.8೯೫ 
No. 595 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ:ಚುನಾ(ತಾ.ಪಂ)ಸಿಆರ್‌/01/2012-13, ಬೆಂಗಳೂರು, ದಿನಾಂಕ: 16-03-2013 


ವಿಷಯ:- ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರ ಎರಡನೇ ಅವಧಿ ಚುನಾವಣೆಗೆ 
ಆಯ್ಕೆಯಾದ ಅಭ್ಯರ್ಥಿಗಳ ಅಧಿಸೂಚನೆ ಹೊರಡಿಸುವ ಬಗ್ಗೆ. 
ಉಲ್ಲೇಖ:- 1] ಸರ್ಕಾರದ ಅಧೀನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ರವರ ಕರ್ನಾಟಕ 
ರಾಜ್ಯ ಪತ್ರ ಸಂಖ್ಯೆ:ಗ್ರಾ.ಅ.ಪ/227/ಜಿ.ಪ.ಸ/2012(1), ಬೆಂಗಳೂರು, ದಿನಾಂಕ: 29-09-2012. 
2] ಈ ಕಛೇರಿ ಪತ್ರದ ಸಮ ಸಂಖ್ಯೆ ದಿನಾಂಕ: 17-10-2012. 
3] ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪ ವಿಭಾಗ, ಬೆಂಗಳೂರು ರವರ 
ಪತ್ರ ಸಂಖ್ಯೆ ಚುನಾವಣೆ/ಸಿಆರ್‌/82,80/2012-13, ದಿನಾ೦ಕ: 05-11-2012 ಮತ್ತು 09-11-2012. 
4] ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ ವಿಭಾಗ, ಬೆಂಗಳೂರು ರವರ ಪತ್ರ 
ಸಂಖ್ಯೆ:ಚುನಾವಣೆ/ಸಿಆರ್‌/34/2012-13, ದಿನಾಂಕ: 06-11-2012 ಮತ್ತು ಸಂಖ್ಯೆ:ಚುನಾವಣೆ(1)/ಸಿಆರ್‌/35/2-13, 
ದಿನಾಂಕ: 17-11-12. 
ಉಲ್ಲೇಖ (1)ರ ಕರ್ನಾಟಕ ರಾಜ್ಯಪತ್ರದ ದಿನಾಂಕ: 29-09-2012ರಂತೆ ಮೀಸಲಾತಿ ಅನುಸರಿಸಿ, ದಿನಾಂಕ: 


17-10-2012ರಂದು ಈ ಕಛೇರಿಯಿ೦ದ ಉಪ ವಿಭಾಗಾಧಿಕಾರಿಗಳು, ಬೆ೦ಗಳೂರು ಉತ್ತರ/ದಕ್ಷಿಣ ಉಪ ವಿಭಾಗ, ಬೆ೦ಗಳೂರು ಇವರುಗಳಿಗೆ ತಾಲ್ಲೂಕು 
ಪಂಚಾಯಿತಿ ಅಧ್ಯಕ್ಷ/ಉಪಾಧ್ಯಕ್ಷರ ಚುನಾವಣೆಯನ್ನು ನಡೆಸಲು ನಿರ್ದೇಶನ ನೀಡಲಾಗಿದ್ದು, ಸಂಬಂಧಿಸಿದ ಉಪ ವಿಭಾಗಾಧಿಕಾರಿಗಳು, ಎರಡನೇ ಅವಧಿಯ 
ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷ/ಉಪಾಧ್ಯಕ್ಷ ಚುನಾವಣೆಯನ್ನು ನಡೆಸಿ ಉಲ್ಲೇಖ (3) ಮತ್ತು (4)ರಂತೆ ವರದಿ ಸಲ್ಲಿಸಿರುತ್ತಾರೆ. 


ಪ್ರಯುಕ್ತ ಉಪ ವಿಭಾಗಾಧಿಕಾರಿಗಳ ವರದಿ ಅನುಸಾರ, ತಾಲ್ಲೂಕು ಪಂಚಾಯಿತಿ ಎರಡನೇ ಅವಧಿಗೆ ಈ ಕೆಳಕಂಡ ಅಭ್ಯರ್ಥಿಗಳು 
ಚುನಾಯಿತರಾಗಿರುತ್ತಾರೆಂದು ಅಧಿಸೂಚನೆಯನ್ನು ಹೊರಡಿಸಿದೆ. 

















ಆಯ್ಕೆಯಾದವರು 
i ಚುನಾವಣೆ 
ಉಪಾಧ್ಯಕರ ಹೆಸರು ಮತ್ತು 
ಪಂಚಾಯಿತಿ | ದನಾಂ | ಅಧ್ಯಕ್ಷರ ಹೆಸರು ಮತ್ತು ವಿಳಾಸ ಪಾಧ್ಯಕ್ಷರ ಹೆಸರು ಮತ್ತು 
ಹೆಸರು i. ಸ ಮೀಸಲಾತಿ ವಿಳಾಸ ಮೀಸಲಾತಿ 
ಶ್ರೀಯುತರು:- 
ಶ್ರೀಯುತರು:- 
ಬೆಂ.ಉತ್ತರ 08-11-2012 ಎನ್‌.ನರಸಿ೦ಹಮೂರ್ತಿ ಬಿನ್‌ ಸಾಮಾನ್ಯ ಅರುಣಾ ಕೋಂ ಮಂಜುನಾಥ್‌, ಸಾಮಾನ್ಯ (ಮ) 
ತಾಲ್ಲೂಕು ಟಿ.ನರಸಿಂಹಯ್ಯ, ಬೆಟ್ಟಹಲಸೂರು, ಜಾಲ 
ಪಂಚಾಯಿತಿ ಆಲೂರು ಗ್ರಾಮ ಮತ್ತು ಕ್ಷೇತ್ರ ಹೋಬಳಿ, ಬೆಂಗಳೂರು ಉತ್ತರ 
ದಾಸನಪುರ ಹೋಬಳಿ, (ಅಪರ) ತಾಲ್ಲೂಕು. 
ಬೆ೦ಗಳೂರು ಉತ್ತರ 
ತಾಲ್ಲೂಕು. 
ಬೆಂ.ದಕ್ಷಿಣ 06-11-2012 ವಿ.ಯಲ್ಲಮ್ಮ ಕೋಂ ಅನುಸೂಚಿತ ಜಾತಿ ಎಂ.ಜಿ.ನಾಗರಾಜ್‌, ಹಿಂದುಳಿದ ವರ್ಗ 
ತಾಲ್ಲೂಕು ನಾರಾಯಣಸ್ವಾಮಿ, ತಾತಗುಣಿ ಗ್ರಾಮ ಮತ್ತು (ಬಿ) 
ಪಂಚಾಯಿತಿ ಓ.ಬಿ.ಚೂಡಹಳ್ಳಿ, ಬೆಂಗಳೂರು ಪೋಸ್‌, 
ಧನುಃ ಕೆಂಗೇರಿ ಹೋಬಳಿ, 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 























ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೩೫ 























ಆಯ್ಕೆಯಾದವರು 
ತಾಲೂಕು ಚುನಾವಣೆ ನಡೆದ ಉಪಾಧ್ಯಕ್ಷರ ಹೆಸರು ಮತು 
ಅಧ್ಯಕರ ಹೆಸರು ಮತ್ತು ವಿಳಾಸ ಲ ಈ 
ಪಂಚಾಯಿತಿ ಹೆಸರು ದಿನಾಂಕ ಧಾತು ಸ ಮಂ ಖಳನ ಆ ಆ ಸ್ಟ 
ಶ್ರೀಯುತರು:- 
ಶ್ರೀಯುತರು:- 
ಬೆಂ.ಪೂರ್ವ 03-11-2012 ಎನ್‌.ಸಿ.ಕೃಷ್ಣಪ್ಪ, ಅನುಸೂಚಿತ ಲಕ್ಷ್ಮಮ್ಮ ನಂಜೇಗೌಡ, ಸಾಮಾನ್ಯ 
ತಾಲ್ಲೂಕು ನಿಂಬೇಕಾಯಿಪುರ, ಜಾತಿ ಕಣ್ಣೂರು, ಬಿದರಹಳ್ಳಿ (ಮ) 
ಪಂಚಾಯಿತಿ ವೀರ್ಗೋನಗರ ಅಂಚೆ, ಹೋಬಳಿ, ಬೆಂಗಳೂರು 
ಬೆ೦ಗಳೂರು-49. ಪೂರ್ವ ತಾಲ್ಲೂಕು. 
ಆನೇಕಲ್‌ 15-11-2012 ಟಿ.ರಮೇಶ, ಸಾಮಾನ್ಯ ಮಾದಮ್ಮ ಅನುಸೂ 
ತಾಲ್ಲೂಕು ಕರ್ಪೂರು ಗ್ರಾಮ ಮತ್ತು ಕ್ಷೇತ್ರ ರಾಗಿಹಳ್ಳಿ, ಬನ್ನೇರುಘಟ್ಟ | ಜಿತ ಪಂಗಡ 
ಪಂಚಾಯಿತಿ ಆನೇಕಲ್‌ ತಾಲ್ಲೂಕು. ಗ್ರಾಮ ಮತ್ತು ಕ್ಷೇತ್ರ, 
ಆನೇಕಲ್‌ ತಾಲ್ಲೂಕು. 




















ಡಾ| ಜೆ.ಸಿ.ಪ್ರಕಾಶ್‌ 
ಜಿಲ್ಲಾಧಿಕಾರಿಗಳು 
ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫7೩ | ಬೆಂಗಜೂರು, ಸೋಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ಗುಣ ೨೭, ಶಹ ವರ್ಷ ೧೯೩೪) | ನಂ.8೯೬ 
Part -IVA Bangalore, Monday, March 18, 2013 (Phalguna 27, Shaka Varsha 1934) No. 596 





TRANSPORT SECRETARIAT 
NOTIFICATION 
No. SARIE 232 SAEPA 2012 (P), Bangalore, Dated:16-03-2013 

The draft of the following rules further to amend the Karnataka Motor Vehicles Rules, 1989, which the 
Government of Karnataka proposes to make in exercise of the powers conferred by clause (xxxiii) of sub-section (2) of 
section 96, read with section 83 of the Motor Vehicles Act, 1988 (Central Act 59 of 1988), is hereby published as required 
by sub-section (1) of section 212 of the said Act, for the information of all persons likely to be affected thereby and notice is 
hereby given that the said draft will be taken into consideration after thirty day from the date of its publication in the 
official Gazette. 

Any objection or suggestion which may be received by the State Government from any person in respect of said 
draft before the expiry of the period specified above, will be considered by the State Government. Objections or suggestions 
may be addressed to the Principal Secretary to Government, Transport Department, I floor, 111 phase, M.S.Building, Dr. 
B.R.Ambedkar Veedhi, Bangalore-1. 

DRAFT RULES 
1. Title and commencement:- (1) These rules may be called the Karnataka Motor Vehicles (Amendment) Rules, 
2013. 

(2) They shall come into force from the date of their publication in the Official Gazette. 

2. Amendment of rule 65.- In the Karnataka Motor Vehicles Rules, 1989 (hereinafter referred to as the said 
rules), in rule 65, in sub-rule (2), the words and coma “if the form or permit so requires,” shall be omitted. 

3. Amendment of rule 79.- For rule 79 of the said rules, the following shall be substituted, namely:- 

“79. Replacement of a vehicle covered by a permit.- (1) If the holder of a permit desires at any time to replace 


any vehicle covered by the permit by another vehicle, he shall apply in Form KMV 51 to the Transport Authority by which 


the permit was granted, stating the reasons why the replacement is desired. The application shall be accompanied by,- 


(1) the permit; 


೨೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(11) Certificate of Registration, Certificate of Fitness, Insurance Certificate and Taxation Card of the existing 
vehicle; 

(iii) Certificate of Registration, Fitness Certificate, Insurance Certificate and Taxation Card of the replacer 
vehicle; 


(iv) A certificate from the respective Registering Authority or Taxation Authority to the effect that there are 


no dues of any kind including pendency of any cases in respect of any of the vehicles; 


(v) A certificate from the Transport Authority within whose jurisdiction the replacer vehicle is registered to 
the effect that the replacer vehicle is not covered under any other permit or a certificate referred to in 


clause (b) of sub-rule (2), as the case may be: 


(2) (a) Where it is proposed to interchange vehicles covered under different permits issued by the same Transport 
Authority applications along with documents under sub-rule(1) for such replacement of vehicles shall be made 
simultaneously mentioning therein a common date for the purpose of sub-rule (3) and the Transport Authority may 


proceed with the applications without insisting for a certificate mentioned in clause (1) of sub-rule(1): 


(b) Where it is proposed to interchange vehicles covered under different permits issued by different Transport 
Authorities, applications along with documents under sub-rule(1) for such replacement of vehicles shall be made to the 
respective Transport Authorities, mentioning therein a common date for the purpose of sub-rule (3). Within three days of 
receipt of such applications, the Transport Authorities shall, without insisting for compliance with clause (ii) or clause (v), 
of sub-rule(1) verify the applications and if found in accordance with this rule, issue to the applicant a certificate to the 
effect that the replacement may take effect from the date mentioned in the application. The certificate so issued by one 
Transport Authority shall be produced before the other Transport Authority. 


(3) The applicant shall also state in the application, the intended date, not earlier than three working days from 


the date of making the application, from which the replacement shall take effect: 


Provided that in a case falling under clause(b) of sub-rule(2), the date so mentioned shall not be earlier than two 


weeks from the date of making any of the applications. 


(4) On receipt of an application or applications under sub-rule(1) or (2), the Transport Authority may, subject to 
the other provisions of this rule, grant the permission for the replacement of vehicle and make an endorsement in the 


permit that the replacement shall take effect from the date mentioned for this purpose in the application: 


Provided that if the circumstances so require, the Transport Authority may record any other date from which the 


replacement shall take effect without entailing any disruption in the operation of vehicles under the permit. 


(5) The existing vehicle shall continue to operate under the permit, until a day prior to the date on which the 
replacement takes effect as provided in sub-rule(4) and the replacer vehicle shall commence operation from the day so 
endorsed in the permit. Making of an application under this rule shall not confer any right on the applicant to either stop 
operation of the existing vehicle or to start operation of the replacer vehicle unless an endorsement is made by the 


Transport Authority under sub-rule(4). 


(6)(a) The Transport Authority may, for reasons to be recorded and communicated to the applicant, summarily 


reject the application made to it under sub-rule(1) or (2) if,- 
(1) the applicant has failed to furnish any of the documents referred to in sub-rule(1); or 


(11) the date from which the replacement shall take effect as mentioned in the application is not in 


accordance with sub-rule(3); or 

(iii) the applicant is either not the owner of or not in possession of the replacer vehicle as on the date of the 
application; or 

(iv) the replacer vehicle is not of the same nature as, or differs in material respects from, the existing 


vehicle. 


(b) The burden of proving that any application filed for replacement of vehicle is in accordance with the 


requirements of this rule shall be on the applicant. 


Note: For the purpose of this rule, “Replacement of vehicle” means substitution of another vehicle in place of a 
vehicle presently covered in the permit but does not include mere release or removal of a vehicle presently covered in the 


permit.” 


4. Amendment of Form.- (1) In Form 35 KMV appended to the said rules, in the heading the words “service of” 
shall be omitted. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೩೭ 





(2) In Form 41 KMV appended to the said rules, for entries at serial no.4, the following shall be substituted, 


namely: 


“4. Registration Mark/Marks of the Vehicles and their seating capacity. 


(3) In Form 51 KMV appended to the said rules,- 


(1) For the words “The replacer vehicle will be ready for operating on or before .................... ”, the words “1 intend 


that the replacement shall take effect from ಲ ” shall be substituted. 


(1 The mark “*” in the Form and the foot note in relation to the same shall be omitted. 


By order and in the name of the Governor of Karnataka 


K. BEERESH 
Under Secretary to Government 
Transport Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಬೆಂಗಜೂರು, ಸೊಂಮವಾರ, ಮಾರ್ಜ್‌ ೧೮, ೨೦೧೩ (ಫಾಲ್ತುಣ ೨೭, ಪಕ ವರ್ಷ ೧೯೩೪) | ನಂ.೫೯೮ 
Part - 118 Bangalore, Monday, March 18, 2013 (Phalguna 27, Shaka Varsha 1934) No. 598 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 


ಸಂಖ್ಯೆ: ಸಿಐ 341 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 16.03.2013 


ರಾಮನಗರ ಜಿಲ್ಲೆ, ಕನಕಪುರ ತಾಲ್ಲೂಕು, ಹಾರೋಹಳ್ಳಿ ಹೋಬಳಿ, ಕಗ್ಗಲಹಳ್ಳಿ ಗ್ರಾಮದ 188-29 ಎಕರೆ ಮತ್ತು ಗಬ್ಬಾಡಿ ಗ್ರಾಮದ 211-11 ಎಕರೆ 
ಒಟ್ಟು 400 ಎಕರೆ ಜಮೀನನ್ನು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 
31) 13) ಮತ್ತು 28(1ರಂತೆ ಅಧಿಸೂಚನೆ ಸಂಖ್ಯೆ: ಸಿಐ 388 ಎಸ್‌ಪಿಕ್ಕೂ 2006 ದಿನಾಂಕ: 26.10.2006ರನ್ವಯ ಪ್ರಾಥಮಿಕ ಅಧಿಸೂಚನೆಯನ್ನು 
ಹೊರಡಿಸಲಾಗಿದೆ. ಸದರಿ ಅಧಿಸೂಚನೆಗಳು ದಿನಾ೦ಕ: 26.10.2006ರ ಕರ್ನಾಟಕ ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ. 


ದಿನಾಂಕ: 07.11.2012 ರಂದು ನಡೆದ ಮಂಡಳಿಯ 320ನೇ ಸಭೆಯಲ್ಲಿ ಕಗ್ಗಲಹಳ್ಳಿ ಗ್ರಾಮದಲ್ಲಿ ಅಧಿಸೂಚಿಸಲಾದ ಎಲ್ಲಾ ಜಮೀನುಗಳನ್ನು 
ಹಾಗೂ ಮೆ? ಗೋಕಲ್‌ದಾಸ್‌ ಎಕ್ಸ್‌ಪೋರ್ಟ್‌ ಲಿಮಿಟೆಡ್‌ರವರು ಭೂಸ್ವಾಧೀನ ಕ್ರಮದಿಂದ ಕೈಬಿಡಲು ಕೋರುತ್ತಿರುವ 13-00 ಎಕರೆ ಜಮೀನನ್ನು 
ಭೂಸ್ವಾಧೀನ ಕ್ರಮದಿಂದ ಕೈಬಿಡಲು ನಿರ್ಧರಿಸಿರುವುದರಿಂದ ಕೆ.ಐ.ಎ.ಡಿ. ಕಾಯ್ದೆ 1966ರ ವಿಧಿ 4 ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 
3(1), 1(3) ಮತ್ತು 28(1)ರ ಪ್ರಾಥಮಿಕ ಅಧಿಸೂಚನೆಯಿಂದ ಈ ಕೆಳಕಂಡಂತೆ ವಿವರಿಸಿರುವ ಜಮೀನುಗಳನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ. 
































ಜಿಲ್ಲೆ : ರಾಮನಗರ ತಾಲ್ಲೂಕು : ಕನಕಪುರ 
ಹೋಬಳಿ : ಹಾರೋಹಳ್ಳಿ ಗ್ರಾಮ : ಕಗ್ಗಲಹಳ್ಳಿ 
ಕ್ರಮ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ (ಎ-ಗುಂ) 

I. 39/1 2-30 

2. 39/2 0-20 

3. 39/3 0-20 

4. 41/ 3-04 

5. 41/2 1-09 

6. 42/1 1-29 

7. 42/2 3-23 

8. 43 0-32 

9. 441 1-14 

















೨೭೩೮ 


ವಿಶೇಷ ರಾಜ್ಯ ಪತ್ರಿಕೆ 
































































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 
ಕ್ರಮ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ (ಎ-ಗುಂ) 
10. 44/2 1-18 
11, 44/3 1-19 
12. 45/1 1-29 
13. 45/2 2-04 
14. 45/3 0-26 
15. 45/4 0-31 
16, 45/5 0-33 
17. 47 4-33 
18. 48/1 1-30 
19. 48/2ಪಿ 0-01 
20. 48/3ಪ 0-01 
21. 48/42 0-02 
22. 49ಪಿ 0-16 
23. 50ರ ಪೈಕಿ 15-24 
24. 51/1 2-03 
25. 51/2 1-28 
26. 51/3 1-19 
27; 51/4 1-30 
28. 52/2 0-02 
29. ೨2/3ಪಿ 0-03 
30. 52/4ಏ 0-03 
31. 53/ಪಿ 0-02 
32. ೨3/2ಪಿ 0-01 
33, ೨3/3ಪಿ 0-02 
34. 541 0-13 
35. ೨4/2 0-10 
36. 54/3 1-17 
37. 54/4 1-28 
38. ೨4/5ಪಿ 0-16 
39. 55 3-17 
40. 56/ 1-29 
4]. 5೨6/2ಪ 0-01 
42, 57 6-14 
43, 58/ 2-02 
44. 58/2 0-36 
45. 59 6-31 
46. 60/1 1-15 
47. 60/2 1-15 
48. 60/3 1-17 














ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೩೯ 
































































































































ಕ್ರಮ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ (ಎ-ಗುಂ) 
40, 61/1 2-38 
50. 61/2 2-36 
51. 62/ 0-24 
೨೨, 62/2 0-19 
5೨3. 62/3 0-11 
54. 62/4 1-29 
55. 62/5 0-21 
56. 62/6 0-11 
೨7 62/7 0-19 
58. 62/8 0-18 
59. 62/9 1-14 
60. 62/10 0-11 
61. 63/1 0-09 
62. 63/2 0-12 
63. 63/3 0-23 
64. 63/4 1-06 
65. 63/5 0-13 
66. 63/6 0-14 
67. 63/7 0-13 
68. 64/1 1-29 
69. 64/2 1-05 
70. 64/3 2-05 
7]. 64/4 1-03 
72 64/5 1-03 
73. 65/1 1-09 
74. 65/2 1-10 
75. 66/1 1-14 
76. 66/2 0-02 
TT 67 2-11 
78. 68/ 1-18 
79. 68/2 1-18 
80. 68/3 4-14 
81. 69/3 0-09 
82. 72/4ಏ 0-05 
83. 72/58 0-35 
84. 72/6 0-39 
85. 97/ 0-21 
86. 97/2 0-21 
87. 97/3 1-15 


















































































































































೨೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರಮ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ (ಎ-ಗುಂ) 
88. 97/4 0-26 
89. 97/5 0-01 
90. 97/6 1-29 
91. 98/ 2-27 
92. 98/2 1-21 
93. 98/3 0-07 
94. 99/1 1-38 
95. 99/2 2-11 
96. 100 3-38 
97. 101 4-08 
98. 102/1 1-01 
99. 102/2 1-04 
100. 102/3 2-09 
101. 103/1 1-04 
102. 103/2 1-10 
103. 103/3 0-39 
104. 103/4 1-01 
105. 106 5-25 
ಒಟ್ಟು 158-22 
ಜಿಲ್ಲೆ : ರಾಮನಗರ ತಾಲ್ಲೂಕು : ಕನಕಪುರ 
ಹೋಬಳಿ : ಹಾರೋಹಳ್ಳಿ ಗ್ರಾಮ : ಗಬ್ಬಾಡಿ 
ಕ್ರಮ ಸಂಖ್ಯೆ ಸರ್ವೆ ನಂ. ವಿಸ್ತೀರ್ಣ (ಎ-ಗುಂ) 
1. 6/1 2-05 
2. 6/ಬಿ 1-09 
3. 6/2ಎ 1-06 
4. 6/2ಬಿ 0-30 
5. 7/ 4-07 
6. $ 2-13 
ಒಟ್ಟು 11-30 
ಘೋಷ್ಟಾರೆ 
ಕ್ರಸಂ. ಗ್ರಾಮ ವಿಸ್ತೀರ್ಣ (ಎ-ಗುಂ) 
1. ಕಗ್ಗಲಹಳ್ಳಿ 158-22 
2; ಗಬ್ಬಾಡಿ 11-30 
ಒಟ್ಟು 170-12 














ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೪೧ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆಂಗಜೂರು, ಹೋಮವಾರ, ಮಾರ್ಜ್‌ ೧೮, ೨೦೧೩ (ಫಾಲ್ತುಣ ೨೭, ಶಹ ವರ್ಷ ೧೯೩೪) | ನಂ.ರ೯೯ 
Part - 8 Bangalore, Monday, March 18, 2013 (Phalguna 27, Shaka Varsha 1934) No. 599 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ, ಮಂಡಳಿ ಕಟ್ಟಡ (ಹಿಂಭಾಗ) 1ನೇ ಮಹಡಿ, ನಂ.8, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-560052 
ಆದೇಶ 


ಸಂಖ್ಯೆ ರಾಚುಆ.60.ಇಯುಬಿ.2013, ಬೆ೦ಗಳೂರು ದಿನಾಂಕ: 18-03-2013 


ರಾಜ್ಯ ಚುನಾವಣಾ ಆಯೋಗವು ಈ ಕೆಳಗೆ ನಮೂದಿಸಿರುವ ಚುನಾವಣಾ ವೇಳಾಪಟ್ಟಿಯಂತೆ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯಲ್ಲಿ 
ತೆರವಾಗಿರುವ ವಾರ್ಡ್‌ ನಂ.56 ಎ.ನಾರಾಯಣಪುರ ವಾರ್ಡಿಗೆ ಉಪಚುನಾವಣೆಯನ್ನು ನಡೆಸಲು ಆದೇಶಿಸಿದೆ. 


ಚುನಾವಣಾ ವೇಳಾ ಪಟ್ಟಿ 


1 ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಇವರು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ 


20-03-2013 
ದಿನಾಂಕ ಮತ್ತು ದಿನ ಬುದವಾರ 

2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 27-03-2013 
ಬುಧವಾರ 

3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 28-03-20 
ಗುರುವಾರ 

4 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 30-03-2013 
ಶನಿವಾರ 

5 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸ ಬೇಕಾದ ದಿನಾಂಕ ಮತ್ತು ದಿನ 07-04-203 
ಭಾನುವಾರ 

6 ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 ಘಂಟೆವರೆಗೆ 07-04-2013 
ಭಾನುವಾರ 

7 ಮರು ಮತದಾನ ಇದ್ದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 ಘಂಟೆವರೆಗೆ 09-04-2013 
ಮಂಗಳವಾರ 

8 ಮತಗಳ ಎಣಿಕೆಯು ಬೆಳಿಗ್ಗೆ 8.00 ಘಂಟೆಯಿಂದ 10-04-2013 
ಬುಧವಾರ 

9 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 10-04-2013 
ಬುಧವಾರ 


ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ರವರು ಆಯೋಗವು ಆದೇಶಿಸಿರುವ ಚುನಾವಣಾ ವೇಳಾ ಪಟ್ಟಿಯನ್ನು ಅನುಸರಿಸಿ 
ಕರ್ನಾಟಕ ಮುನಿಸಿಪಲ್‌ ಕಾರ್ಪೋರೇಷನ್‌ (ಚುನಾವಣೆ) ನಿಯಮಗಳು 1979 ರ ನಿಯಮ 10 ರ ಪ್ರಕಾರ ಅಧಿಸೂಚನೆಯನ್ನು ಪ್ರಪತ್ರ 1ರಲ್ಲಿ 
ಹೊರಡಿಸತಕ್ಕದ್ದು. ಹಾಗೆ ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಪ್ರಕಟಿತ ಅಧಿಸೂಚನೆಯ 
ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಛೇರಿ, ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಯ ಕಛೇರಿ ಹಾಗೂ ಇನ್ನಿತರ ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು. 
ಅಧಿಸೂಚನೆಯ ಪ್ರತಿಯನ್ನು ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು ಪ್ರಪತ್ರ-1ಐ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ 
ಅವರಿಗೆ ಸೂಚನೆಗಳನ್ನು ನೀಡತಕ್ಕದ್ದು. ಚುನಾವಣೆ ನಡೆಯುವ ವಿಷಯವನ್ನು ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ 
(ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಚುನಾವಣಾಧಿಕಾರಿ / ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಿಸಿ ನೇಮಕಾತಿ 
ಆದೇಶವನ್ನು ಆಯೋಗಕ್ಕೆ ಕಳುಹಿಸುವುದು. 


೨೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಸದಾಚಾರ ಸಂಹಿತೆಯು ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸುವ ದಿನಾಂಕದಿಂದಲೇ ಅಂದರೆ ದಿನಾಂಕ: 
20-03-2013 ರಿಂದ ಜಾರಿಗೆ ಬಂದಿದ್ದು, ಚುನಾವಣಾ ಪ್ರಕ್ರಿಯೆಯು ಮುಕ್ತಾಯಗೊಳ್ಳುವವರೆಗೆ ಅಂದರೆ ದಿನಾಂಕ: 10-04-2013 ವರೆಗೆ ಚುನಾವಣೆ 
ನಡೆಯುವ ವಾರ್ಡಿನ ವ್ಯಾಪ್ತಿಯಲ್ಲಿ ಮಾತ್ರ ಜಾರಿಯಲ್ಲಿರುತ್ತದೆ. ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆರವರು ಸದಾಚಾರ ಸಂಹಿತೆಯು 
ಯಾವುದೇ ರೀತಿಯಲ್ಲೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 


ಆದೇಶಾನುಸಾರ 


ವೀರಭದ್ರಯ್ಯ 
ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 


ವಿಶೇಷ ರಾಜ ಪತ್ರಿಕೆ 


ರ 
ಭಾರ -1॥ ಬೆಂಗಜೂರು, ಹೋಮವಾರ, ಮಾರ್ಜ್‌ ೧೮, ೨೦೧೩ (ಫಾಲ್ತುಣ ೨೩, ಶಹ ವರ್ಷ ೧೯೩೪)| ನಂ.೬೦೦ 
Part - 118 Bangalore, Monday, March 18, 2013 (Phalguna 27, Shaka Varsha 1934) No. 600 


ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ, ಮಂಡಳಿ ಕಟ್ಟಡ (ಹಿಂಭಾಗ) 1ನೇ ಮಹಡಿ, ನಂ.8, ಕನ್ನಿಂಗ್‌ ಹ್ಯಾಂ ರಸ್ತೆ ಬೆಂಗಳೂರು-560052 
ಆದೇಶ 
ನಂ. ರಾಚುಆ.50.ಟಿಜಡ್‌ಪಿ.2011, ಬೆಂಗಳೂರು ದಿನಾಂಕ : 18-03-2013 


ಮಾನ್ಯ ಉಚ್ಛ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ:6847/2013(ಎಲ್‌ಬಿ-ಇಎಲ್‌ಇ) ದಿ.18.02.2013 ರಂದು ನೀಡಿರುವ ತೀರ್ಪಿನಲ್ಲಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲ್ಲೂಕು 17-ಟಿ.ಬೇಗೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಸದಸ್ಯರಾಗಿದ್ದ ಶ್ರೀ.ಕೃಷ್ಣಪ್ಪ ಇವರ ಮರಣದಿಂದ 
ತೆರವಾಗಿರುವ ಸ್ಥಾನಕ್ಕೆ ಚುನಾವಣೆ ನಡೆಸುವಂತೆ ಆದೇಶಿಸಿದೆ. 


ನೆಲಮಂಗಲ ತಾಲ್ಲೂಕಿನ, 01-ಅರಿಶಿನಕುಂಟೆ ತಾಲ್ಲೂಕು ಪಂಚಾಯಿತಿ ಕ್ಷೇತ್ರದ ಸದಸ್ಯರಾಗಿದ್ದ ಶ್ರೀಮತಿ. ಎ.ಎಸ್‌. ಅನ್ನಪೂರ್ಣ ರವರು ತಮ್ಮ 


ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ಸದರಿ ಕ್ಷೇತ್ರವು ತೆರವಾಗಿರುವುದಾಗಿ ಜಿಲ್ಲಾಧಿಕಾರಿಗಳು ವರದಿ ನೀಡಿರುತ್ತಾರೆ. 


ಈ ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲ್ಲೂಕಿನ ತೆರವಾಗಿರುವ 17-ಟಿ.ಬೇಗೂರು 
ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಹಾಗೂ 01-ಅರಿಶಿನಕುಂಟೆ ತಾಲ್ಲೂಕು ಪಂಚಾಯಿತಿ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನು ನಡೆಸಲು ಕರ್ನಾಟಕ ಪಂಚಾಯತ್‌ 
ರಾಜ್‌ (ಚುನಾವಣೆಯನ್ನು ನಡೆಸುವ) ನಿಯಮಗಳು 1993 ರ ನಿಯಮ 12 ರ ಅನ್ವಯ ಚುನಾವಣಾ ವೇಳಾ ಪಟ್ಟಿಯನ್ನು ಈ ಕೆಳಕಂಡಂತೆ ಪ್ರಕಟಿಸಿದೆ. 


ಚುನಾವಣಾ ವೇಳಾ ಪಟ್ಟಿ 


1. ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು 20-03-2013 (ಬುಧವಾರ) 
ಹೊರಡಿಸುವ ದಿನಾಂಕ ಮತ್ತು ದಿನ 

2. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 27-03-2013 (ಬುಧವಾರ) 

3. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ 28-03-2013 (ಗುರುವಾರ) 

4.  ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ 30-03-2013 (ಶನಿವಾರ) 
ದಿನಾಂಕ ಮತ್ತು ದಿನ 

5. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 07-04-2013 (ಭಾನುವಾರ) 
ದಿನಾಂಕ ಮತ್ತು ದಿನ 

6. ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು 09-04-2013 (ಮಂಗಳವಾರ) 


ನಡೆಸಬೇಕಾದ ದಿನಾಂಕ ಮತ್ತು ದಿನ 
(ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 ಘಂಟೆವರೆಗೆ) 
7. ಮತಗಳ ಎಣಿಕೆ ದಿನಾಂಕ: 10-04-2013(ಬುಧವಾರ) ರಂದು ಬೆಳಿಗ್ಗೆ 8.00 ಘಂಟೆಯಿಂದ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
8. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯ 10-04-2013 (ಬುಧವಾರ) 
ಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಜಿಲ್ಲಾಧಿಕಾರಿಗಳು ಆಯೋಗವು ಆದೇಶಿಸಿದ ಚುನಾವಣಾ ವೇಳಾಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಯನ್ನು 
ನಡೆಸುವ) ನಿಯಮಗಳು 1993 ರ ನಿಯಮ 12 ರ ಅಡಿಯಲ್ಲಿ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸತಕ್ಕದ್ದು. ಹಾಗೂ ಹೊರಡಿಸಲಾದ 
ಅಧಿಸೂಚನೆಯನ್ನು ಅದೇ ದಿನದಂದು ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. ಪ್ರಕಟಿಸಿದ ಅಧಿಸೂಚನೆ ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಛೇರಿ, ಜಿಲ್ಲಾ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೪೩ 





ಪಂಚಾಯತಿ, ತಾಲ್ಲೂಕು ಪಂಚಾಯತಿ ಮತ್ತು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯತಿ ಕಛೇರಿಯಲ್ಲಿ ಇರುವ ಸೂಚನಾ ಫಲಕದ ಮೇಲೆ ಹಾಗೂ 
ಇನ್ನಿತರ ಮುಖ್ಯ ಸ್ಥಳಗಳಲ್ಲೂ ಸಹ ಪ್ರದರ್ಶಿಸತಕ್ಕದ್ದು. 


ಅಧಿಸೂಚನೆಯ ಪ್ರತಿಯನ್ನು ಅಂದೇ ಚುನಾವಣಾ ಅಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು ಚುನಾವಣಾಧಿಕಾರಿಗಳು ಪ್ರಪತ್ರ-3 ರಲ್ಲಿ 
ಚುನಾವಣಾ ನೋಟೀಸನ್ನು ಪ್ರಕಟಿಸಿ, ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತೆ ಸೂಚಿಸುವುದು ಹಾಗೂ ಚುನಾವಣಾ ನೋಟೀಸಿನಲ್ಲಿ ತೆರವಾಗಿರುವ 
ಕ್ಷೇತ್ರದ ಹೆಸರು, ಸದಸ್ಯ ಸ್ಥಾನದ ಮೀಸಲಾತಿ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸುವಂತೆ ಸೂಚನೆಗಳನ್ನು ನೀಡತಕ್ಕದ್ದು. 


ಚುನಾವಣೆ ನಡೆಯುವ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯು ದಿ.20.03.2013 ರಿಂದ 10.04.2013ರ ವರೆಗೆ ಜಾರಿಯಲ್ಲಿರುತ್ತದೆ. 
ವಿಶೇಷ ಸೂಚನೆ : 


1. ಈಗಾಗಲೇ ನೀಡಿರುವ ನಿರ್ದೇಶನಗಳಂತೆ, ಚುನಾವಣೆ ನಡೆಯಲಿರುವ ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿಗೆ ಸಂಬಂಧಿಸಿದಂತೆ ಹಾಲಿ 
ಚಾಲ್ತಿಯಲ್ಲಿರುವ ವಿಧಾನಸಭಾ ಮತದಾರರ ಪಟ್ಟಯನ್ನು ಅಳವಡಿಸಿಕೊಂಡು ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿಯ ಮತದಾರರ 
ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳತಕ್ಕದ್ದು. 


2. ತೆರವಾಗಿರುವ ಜಿಲ್ಲಾ ಪಂಚಾಯಿತಿ ಚುನಾವಣೆ ಕ್ಷೇತ್ರಕ್ಕೆ ಒಬ್ಬರು ಚುನಾವಣಾಧಿಕಾರಿ ಹಾಗೂ ಒಬ್ಬರು ಸಹಾಯಕ ಚುನಾವಣಾಧಿಕಾರಿಗಳನ್ನು 
ಮತ್ತು ತೆರವಾಗಿರುವ ತಾಲ್ಲೂಕು ಪಂಚಾಯಿತಿ ಚುನಾವಣಾ ಕ್ಷೇತ್ರಕ್ಕೆ ಒಬ್ಬರು ಚುನಾವಣಾಧಿಕಾರಿ ಹಾಗೂ ಒಬ್ಬರು ಸಹಾಯಕ 
ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಿ ಅವರಿಗೆ ತರಬೇತಿಯನ್ನು ನೀಡಲು ಸೂಕ್ತ ಕ್ರಮ ವಹಿಸುವುದು ಮತ್ತು ಚುನಾವಣೆಗೆ ಸಂಬಂಧಪಟ್ಟ 
ಎಲ್ಲಾ ಅಗತ್ಯ ಮಾಹಿತಿ ಹಾಗೂ ಸುತ್ತೋಲೆ/ ನಿರ್ದೇಶನ ಪತ್ರಗಳ ಪ್ರತಿಯನ್ನು ಚುನಾವಣಾಧಿಕಾರಿಗಳಿಗೆ ನೀಡುವುದು. 


3. ಮೇಲಿನ ವಿಷಯವನ್ನು ಸಾರ್ವಜನಿಕರ ಮಾಹಿತಿಗಾಗಿ ಸ್ಥಳೀಯ ಪತ್ರಿಕೆಗಳಲ್ಲಿ ಸುದ್ದಿಯಾಗಿ (ವೆಚ್ಚ ಬಾರದಂತೆ) ಪ್ರಕಟಿಸಲು ಸೂಕ್ತ ಕ್ರಮ 
ತೆಗೆದುಕೊಳ್ಳುವುದು. 


4, ಚುನಾವಣೆಗೆ ಸಂಬಂದಿಸಿದ ವರದಿಯನ್ನು ಆಯೋಗಕ್ಕೆ ತಪ್ಪದೇ ಸಲ್ಲಿಸುವುದು. 
ಆದೇಶಾನುಸಾರ 
ವೀರಭದ್ರಯ್ಯ 


ಅಧೀನ ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ೧7೩ | ಖೆಂಗಜೂರು, ಮಂಗಕವಾರ, ಮಾರ್ಚ್‌ ೧೯, ೨೦೧೩ (ಫಾಲ್ಹುಣ ೨೮, ಶತ ವರ್ಷ ೧೯೩೪)| ನಂ.೬೦೧ 
Part -IVA Bangalore, Tuesday, March 19, 2013 (Phalguna 28, Shaka Varsha 1934) No. 601 





URBAN DEVELOPMENT SECRETARIAT 


NOTIFICATION 


No. UDD/69/MLR/2010, Bangalore, Dated:18.03.2013 


Whereas the draft of the Notification No.UDD 69 MLR 2010, dated 29" December 2012, which His Excellency the 
Governor of Karnataka proposes to make in exercise of the powers conferred by section 364-A of the Karnataka 
Municipalities Act, 1964 (Karnataka Act 22 of 1964) and in consultation with the concerned Local Authorities, was 
published as required under clause (10) of the proviso to sub-section (2) of the said section, in part IV-A No.1129 of the 
Karnataka Gazette (Extraordinary) dated 29% December 2012 inviting objections and suggestion from all the persons likely 


to be affected within 30 days from the date of publication of the said Notification in the Official Gazette. 

And whereas the said Gazette was made available to public on 29" December 2012. 

And whereas suggestions received within the stipulated time has been considered by the Governor. 

Now, therefore in exercise of the powers conferred by section 364-A of the Karnataka Municipalities Act, 1964 
(Karnataka Act 22 of 1964) His Excellency the Governor of Karnataka hereby specify that the area consisting of Electronic 
City Phase-l, 11 and 111 with an extent of 903 Acres 11 guntas, occupied by industries as shown in the map enclosed 


herewith, consisting of areas described in schedule-A and proposed boundary/running boundary description as given in 
schedule-B to be called as “e-City Industrial Township Area”. 


By order and in the name of the Governor of Karnataka 
K.V. Ramappa 


Under Secretary to Government 
Urban Development Department 














೨೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
UDD/69/MLR/2010 7೩೭೮6: 18.03.2013 
SCHEDULE “A” 
Areas of the e-City Industrial Township 
Sl. Name of the village Survey Numbers 
No. 
1 Dodda Thoguru 39 to 40, 41 Part, 42 to 46, 53 Part, 54, 57, 58,59 Part, 


60 to 62, 63 Part, 64 to 74, 75 Part, 76 Part, 77 to 78, 82 to 83, 
84 Part, 85 Part, 155, 157 to 161 & 167 





2 Konappana Agrahara 1 Part, 2 Part, 3to 20, 21 Part, 22 Part, 23 Part, 25, 26, 28, 36 Part, 37, 38 Part, 39 


Part, 40, 41, 42 Part, 43, 44 Part, 45, 46, 47 Part, 
90 Part, 91 Part, 92, 93, 96 & 97 














3 Veerasandra 91, 92 Part, 93 to 95 





SCHEDULE - B 


BOUNDARIES of e -City INDUSTRIAL TOWNSHIP 
































Boundary Name of the Village Survey Numbers 

EAST Konappana Agrahara 46, 4ರ, 42 Pat & 41 
Konappana Agrahara 40, 39 Part, 38 Part, 22, 21, 20 & 18 
Veerasandra 95, 94, 93, 92 Part & 91 

SAUTE Dodda Thoguru 67, 68, 155, 70, 84 Part & 85 Part 

WEST Dodda Thoguru 83, 82, 78, 54, 53 Part, 57, 58, 59, 46 & 41 Part 
Dodda Thoguru 39 

NORTH Konappana Agrahara 92, 90 Part, 93, 7, 6, 2 Part, 1 Part, 28, 26, 25, 23, 36 Part, 37, 

44 Part & 47 Part 





K.V. Ramappa 
Under Secretary to Government 
Urban Development Department 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೪೫ 





1 JELECTRONICS CITY - BANGALORE 
ಮ 


DESIGNED BY INTEGRA SYSTEMS & SERVICES 
FOR ELECTRONICS CITY INDUSTRIES" ASSOCIATION 


N 


| 
J 
ತ NOK 
೬ ೫ 
s/s 
3 


S 










ಶಾ 


PES SCHOOL 
OF ENGINEERING 


N HEWLET PACKARD 
(HP) ENTRANCE 


ಹ Electronics City 
Industries! Association 











































































































ಟೆ ಜಾವ ಅ COPYRIGHT 2006 INTEGRA SYSTEMS & SERVICES, 98440 95277 


NO REPRODUCTION IN ANY FORM WITHOUT WRITTEN PERMISSION 











೨೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗದ - ಗ7-& | ಬೆಂಗಜೂರು, ಮಂಗಆವಾರ, ಮಾರ್ಚ್‌ ೧೯, ೨೦೧೩ (ಫಾಲ್ಡುಣ ೨೮, ಶತ ವರ್ಷ ೧೯೩೪)| ನಂ.೬೦೨ 
Part -IV-A Bangalore, Tuesday, March 19, 2013 (Phalguna 28, Shaka Varsha 1934) No. 602 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಂವ್ಯಶಾಇ 37 ಶಾಸನ 2012, ಬೆಂಗಳೂರು, ದಿನಾಂಕ: 19.03.2013 


ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವ ವಿಧೇಯಕ, 2013ಕ್ಕೆ 2013ರ ಮಾರ್ಜ್‌ ಮಾಹೆಯ 
ಹದಿನ್ಯಾಲನೇ ದಿನಾಂಕದಂದು ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ39 
ಎಂಬುದಾಗಿ ಕರ್ನಾಟಕ ರಾಜ್ಯ ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


2013ನೇ ಕರ್ನಾಟಕ ಅಧಿನಿಯಮ ಸಂಖ್ಯೆ 39 
(2013ರ ಮಾರ್ಚ್‌ ಹತ್ತೊಂಭತ್ತನೇ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವ ಅಧಿನಿಯಮ, 2013 
(2013ರ ಮಾರ್ಚ್‌ ಹದಿನಾಲ್ಕನೇ ದಿನಾಂಕದಂದು ರಾಜ್ಯಪಾಲರಿಂದ ಅನುಮತಿಯನ್ನು ಪಡೆಯಲಾಗಿದೆ) 
ಕರ್ನಾಟಕ ರಾಜ್ಯದಲ್ಲಿ, ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸಲು ಒಂದು ಅಧಿನಿಯಮ. 
ರಾಜ್ಯದಲ್ಲಿ ಜಾರಿಯಲ್ಲಿರುವ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು ನಿರಸನಗೊಳಿಸುವುದು ಯುಕ್ತವಾಗಿರುವುದರಿಂದ; 


ಇದು ಭಾರತ ಗಣರಾಜ್ಯದ ಅರವತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ, 
ಎಂದರೆ.- 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಕೆಲವು ಅಧಿನಿಯಮಗಳು ಮತ್ತು ಪ್ರಾದೇಶಿಕ ಕಾನೂನುಗಳನ್ನು 
ನಿರಸನಗೊಳಿಸುವ ಅಧಿನಿಯಮ, 2013 ಎಂದು ಕರೆಯತಕ್ಕದ್ದು. 


(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 


2. ಪರಿಭಾಷೆಗಳು- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯ ಪಡಿಸಿದ ಹೊರತು, “ಅನುಸೂಚಿ” ಎಂದರೆ, ಈ ಅಧಿನಿಯಮಕ್ಕೆ 
ಲಗತ್ತಾದ ಒಂದು ಅನುಸೂಚಿ. 


3. ಕೆಲವು ಅಧಿನಿಯಮಗಳ ಮತ್ತು ಪ್ರಾದೇಶಿಕ ಕಾನೂನುಗಳ ನಿರಸನ.- ಮೊದಲನೇ ಅನುಸೂಚಿ, ಎರಡನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 
ಅಧಿನಿಯಮಗಳು ಮತ್ತು ಮೂರನೇ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರಾದೇಶಿಕ ಕಾನೂನುಗಳನ್ನು ಈ ಮೂಲಕ ನಿರಸನಗೊಳಿಸಲಾಗಿದೆ. 


4. ಉಳಿಸುವಿಕೆಗಳು.- (1) ಈ ಅಧಿನಿಯಮದ ಮೂಲಕ ಮಾಡಲಾದ ಯಾವುದೇ ಅಧಿನಿಯಮದ ನಿರಸನವು,- 


( ಯಾವ ಇತರ ಅಧಿನಿಯಮಕ್ಕೆ ನಿರಸಿತ ಅಧಿನಿಯಮವನ್ನು ಅನ್ವಯಿಸಲಾಗಿದೆಯೋ, ಅಳವಡಿಸಲಾಗಿದೆಯೋ ಅಥವಾ 
ಉಲ್ಲೇಖಿಸಲಾಗಿದೆಯೋ, ಆ ಇತರ ಯಾವುದೇ ಅಧಿನಿಯಮಕ್ಕೆ ಬಾಧಕವಾಗತಕ್ಕದ್ದಲ್ಲ 


(1) ಈಗಾಗಲೇ ಮಾಡಿದ ಅಥವಾ ಮಾಡಲು ಎಡೆಮಾಡಿಕೊಟ್ಟ ಯಾವುದೇ ಕಾರ್ಯದ, ಅಥವಾ ಈಗಾಗಲೇ ಆರ್ಜಿಸಿದ, ಪ್ರಾಪ್ತವಾದ ಅಥವಾ 
ವಹಿಸಿದ ಯಾವುದೇ ಹಕ್ಕು, ಸ್ವಾಮ್ಯ, ಹೊಣೆ ಅಥವಾ ದಾಯಿತ್ನದ, ಅಥವಾ ಅದರ ಸಂಬಂಧದಲ್ಲಿ ಯಾವುದೇ ಪರಿಹಾರ ಅಥವಾ ವ್ಯವಹರಣೆಯ, ಅಥವಾ 
ಯಾವುದೇ ಯಣ, ದಂಡನೆ, ಹೊಣೆ, ದಾಯಿತ್ವ ಕ್ಷೇಮು ಅಥವಾ ಕೋರಿಕೆಯ ಅಥವಾ ಅದರಿಂದ ಯಾವುದೇ ಬಿಡುಗಡೆ ಅಥವಾ ವಿಮೋಚನೆಯ, 
ಅಥವಾ ಈಗಾಗಲೇ ನೀಡಿರುವ ನಷ್ಟಭರ್ತಿಯ, ಅಥವಾ ಯಾವುದೇ ಹಿಂದಿನ ಕೃತ್ಯ ಅಥವಾ ಕಾರ್ಯದ ರುಜುವಾತಿನ ಮಾನ್ಯತೆ, ಅಮಾನ್ಯತೆ, ಪ್ರಭಾವ 
ಅಥವಾ ತತ್ಪರಿಣಾಮಗಳಿಗೆ ಬಾಧಕವಾಗತಕ್ಕದ್ದಲ್ಲ ; 


ಕ `ದಸ್‌ 

(1) ಕಾನೂನಿನ ಯಾವುದೇ ಸೂತ್ರವನ್ನು ಅಥವಾ ನಿಯಮವನ್ನು ಅಥವಾ ಸುಸ್ಥಾಪಿತವಾದ ಅಧಿಕಾರ ವ್ಯಾಪ್ತಿಯನ್ನು, ವಾದದ, ರೂಢಿಯ 
ಅಥವಾ ಕಾರ್ಯವಿಧಾನದ ಸ್ವರೂಪ ಅಥವಾ ಕ್ರಮವನ್ನು, ಅಥವಾ ಈಗ ಇರುವ ಪದ್ಧತಿ, ಆಚರಣೆ, ವಿಶೇಷಾಧಿಕಾರ, ನಿರ್ಬಂಧ ವಿನಾಯಿತಿ, ಹುದ್ದೆ 
ಅಥವಾ ನೇಮಕವನ್ನು ಈ ಮೂಲಕ ನಿರಸಿತವಾದ ಯಾವುದೇ ಅಧಿನಿಯಮದ ಮೂಲಕ, ಅದರಲ್ಲಿ ಅಥವಾ ಇದರಿಂದ ಯಾವುದೇ ರೀತಿಯಲ್ಲಿ 
ಇವುಗಳನ್ನು ಅನುಕ್ರಮವಾಗಿ ಸ್ಥೀರೀಕರಿಸಿರಬಹುದಾಗಿದ್ದರೂ ಅಥವಾ ಮಾನ್ಯ ಮಾಡಿರಬಹುದಾಗಿದ್ದರೂ ಅಥವಾ ಪಡೆದಿರಬಹುದಾಗಿದ್ದರೂ ಸಹ 
ಬಾಧಿಸತಕ್ಕದ್ದಲ್ಲ; 

00) ಈಗ ಅಸ್ತಿತ್ವದಲ್ಲಿಲ್ಲ ಅಥವಾ ಜಾರಿಯಲ್ಲಿಲ್ಲದ ಯಾವುದೇ ಹುದ್ದೆ, ರೂಢಿ, ದಾಯಿತ್ವ, ಹಕ್ಕು, ಸ್ವಾಮ್ಯ, ವಿಶೇಷಾಧಿಕಾರ, ನಿರ್ಬಂಧ, 
ವಿನಾಯಿತಿ, ಆಚರಣೆ, ಪದ್ಧತಿ, ಕಾರ್ಯವಿಧಾನ, ವಿಲೀನ ಅಥವಾ ಇತರ ವಿಷಯವನ್ನು ಅಥವಾ ಕಾರ್ಯವನ್ನು ಪುನಃ ಜಾರಿಗೊಳಿಸತಕ್ಕದ್ದಲ್ಲ ಅಥವಾ 
ಪೂರ್ವ ಸ್ಥಿತಿಗೆ ತರತಕ್ಕದ್ದಲ್ಲ; 

(೪) ಈ ಅಧಿನಿಯಮದ ಮೂಲಕ ಧನವಿನಿಯೋಗ ಅಧಿನಿಯಮಗಳ ನಿರಸನವು, ಯಾವುದೇ ಪ್ರಾಧಿಕಾರದ ಮೂಲಕ ಅವುಗಳಿಗೆ 
ಸಂಬಂಧಪಟ್ಟಂತೆ, ಲೆಕ್ಕ ಪರಿಶೋಧನೆ, ಪರಿಶೀಲನೆ, ಲೆಕ್ಕ ಇಡುವುದು, ತನಿಖೆ, ವಿಚಾರಣೆ ಅಥವಾ ಕೈಗೊಂಡ ಅಥವಾ ಕೈಗೊಳ್ಳಬೇಕಾಗಿರುವ ಇತರೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೪೭ 





ಯಾವುದೇ ಕ್ರಮವನ್ನು ಬಾಧಿಸತಕ್ಕದ್ದಲ್ಲ ಮತ್ತು ಸದರಿ ಅಧಿನಿಯಮಗಳನ್ನು ಈ ಅಧಿನಿಯಮದ ಮೂಲಕ ನಿರಸಿತಗೊಳಿಸಿರದಿದ್ದರೆ ಹೇಗೋ ಹಾಗೆ, ಅಂಥ 


ಶೆ 


ಲೆಕ್ಕಪರಿಶೋಧನೆ, ಪರಿಶೀಲನೆ, ಲೆಕ್ಕ ಇಡುವುದು, ತನಿಖೆ, ವಿಚಾರಣೆ ಅಥವಾ ಕ್ರಮವನ್ನು ಕೈಗೊಳ್ಳಬಹುದು ಮತ್ತು/ ಅಥವಾ ಮುಂದುವರಿಸಬಹುದು; 


(i) 1973ರ ಅಧಿನಿಯಮ 2 ಮತ್ತು 1987ರ ಅಧಿನಿಯಮ 38ರ ನಿರಸನವು, ಆ ಅಧಿನಿಯಮಗಳಿಂದ ಪ್ರದತ್ತವಾದ ಹಕ್ಕುಗಳನ್ನು ಯಾವುದೇ 
ನ್ಯಾಯಾಲಯದ ಅಥವಾ ಇತರ ಪ್ರಾಧಿಕಾರದ ಮುಂದೆ ಪ್ರಶ್ನಿಸುವುದಕ್ಕಾಗಿ ಅಥವಾ ಜಾರಿಗೊಳಿಸುವುದಕ್ಕಾಗಿ ಈ ಅಧಿನಿಯಮಗಳಡಿಯಲ್ಲಿ ಪ್ರಾರಂಭಿಸಲಾದ 
ಅಥವಾ ಪ್ರಾರಂಭ ಮಾಡಬೇಕಾದ ಯಾವುದೇ ವ್ಯವಹರಣೆಗಳನ್ನು ಬಾಧಿಸತಕ್ಕದ್ದಲ್ಲ ಮತ್ತು ಆ ವ್ಯವಹರಣೆಗಳನ್ನು ಈ ಅಧಿನಿಯಮದ ಮೂಲಕ ಸದರಿ 
ಅಧಿನಿಯಮಗಳು ನಿರಸನಗೊಂಡಿರದಿದ್ದರೆ ಹೇಗೋ ಹಾಗೇ ಸದರಿ ಅಧಿನಿಯಮಗಳ ಅನ್ವಯ ಮುಂದುವರಿಸತಕ್ಕದ್ದು ಮತ್ತು ವಿಲೆ ಮಾಡತಕ್ಕದ್ದು. 


(2) ಸಂದೇಹಗಳ ನಿವಾರಣೆಗಾಗಿ, ಈ ಅಧಿನಿಯಮವು ಯಾವುದೇ ಅಧಿನಿಯಮವನ್ನು ನಿರಸನಗೊಳಿಸಿದ್ದು ಅದರ ಮೂಲಕವಾಗಿ, ಈ 


ಮುಂದಿನವುಗಳನ್ನು ಮಾಡಲಾಗಿದ್ದಲ್ಲಿ ಈ ಮುಂದಿನಂತೆ ಘೋಷಿಸಲಾಗಿದೆ. ಎಂದರೆ :- 


(iil 


ಯಾವುದೇ ಇತರ ಅಧಿನಿಯಮದ ಪಾಠವನ್ನು, ಯಾವುದೇ ವಿಷಯವನ್ನು ಸ್ಪಷ್ಟವಾಗಿ ಸೇರ್ಪಡಿಸುವ, ಬಿಟ್ಟುಬಿಡುವ, ಸೇರಿಸುವ ಅಥವಾ 
ಪ್ರತಿಯೋಜಿಸುವ ಮೂಲಕ ತಿದ್ದುಪಡಿ ಮಾಡಲಾಗಿದ್ದಲ್ಲಿ ನಿರಸನವು ಹಾಗೆ ನಿರಸನಗೊಂಡ ಮತ್ತು ಈ ಅಧಿನಿಯಮದ ಪ್ರಾರಂಭದಲ್ಲಿ 
ಜಾರಿಯಲ್ಲಿದ್ದ ಅಧಿನಿಯಮದ ಮೂಲಕ ಮಾಡಲಾದ ಅಂಥ ಯಾವುದೇ ತಿದ್ದುಪಡಿಯ ಮುಂದುವರಿಕೆಯನ್ನು ಬಾಧಿಸತಕ್ಕದ್ದಲ್ಲ. 


ಸರ್ಕಾರವು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೈಗೊಂಡ ಯಾವುದೇ ಕ್ರಮವನ್ನು (ರಚಿಸಿದ ಯಾವುದೇ ನಿಯಮ ಅಥವಾ 
ಆದೇಶ ಅಥವಾ ಉಪವಿಧಿ ಅಥವಾ ವಿನಿಯಮ, ಅಥವಾ ನಿರ್ಧರಿಸಿದ ಅಥವಾ ಸಂಗ್ರಹಿಸಿದ ಯಾವುದೇ ತೆರಿಗೆ ಅಥವಾ ಉಪಕರ 
ಅಥವಾ ಫೀಜು ಸೇರಿದಂತೆ) ಮಾನ್ಯ ಮಾಡಲಾಗಿದ್ದಲ್ಲಿ ಅಥವಾ ಉಳಿಸಲಾಗಿದ್ದಲ್ಲಿ ಅಥವಾ ಒಂದು ಪ್ರಾಧಿಕಾರದ ಮುಂದಿನ 
ವ್ಯವಹರಣೆಗಳನ್ನು ಇನ್ನೊಂದು ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಲಾಗಿದ್ದಲ್ಲಿ ಅಥವಾ ಯಾವುದೇ ಘೋಷಣೆಯನ್ನು ಮಾಡಲಾಗಿದ್ದಲ್ಲಿ 
ಅಥವಾ ಯಾವುದೇ ನಿರ್ದೇಶನವನ್ನು ಕೊಡಲಾಗಿದ್ದಲ್ಲಿ, ಈ ನಿರಸನವು, ಈ ಅಧಿನಿಯಮದ ಪ್ರಾರಂಭದಲ್ಲಿ ಜಾರಿಯಲ್ಲಿದ್ದ ಅಂಥ 
ಮಾನ್ಯೀಕರಣದ ಅಥವಾ ಉಳಿಸುವಿಕೆಯ ಅಥವಾ ವರ್ಗಾವಣೆಯ ಅಥವಾ ಘೋಷಣೆಯ ಅಥವಾ ನಿರ್ದೇಶನದ ಅಥವಾ 
ವಿಲಿನೀಕರಣದ ಅಥವಾ ವಿಸ್ತರಣೆಯ ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ; ಮತ್ತು 


ಯಾವುದೇ ಅಧಿನಿಯಮವನ್ನು ತಿದ್ದುಪಡಿ ಮಾಡಿದಲ್ಲಿ ಅಥವಾ ನಿರಸನಗೊಳಿಸಿದ್ದಲ್ಲಿ ಅಥವಾ ಕೆಲವು ಆನುಷಂಗಿಕ ಅಥವಾ ತಾತ್ಕಾಲಿಕ 
ಅಥವಾ ಉಳಿಸುವಿಕೆ ಉಪ ಬಂಧಗಳೊಡನೆ ಅಥವಾ ಅವುಗಳಿಲ್ಲದೆ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಲಾಗಿದ್ದಲ್ಲಿ ಈ ನಿರಸನವು ಈ 
ಅಧಿನಿಯಮದ ಪ್ರಾರಂಭದ ಸಮಯದಲ್ಲಿ ಜಾರಿಯಲ್ಲಿದ್ದ ಅಂಥ ತಿದ್ದುಪಡಿಯ ನಿರಸನದ, ವಿಸ್ತರಣೆಯ ಅಥವಾ ಉಪಬಂಧದ 
ಪ್ರವರ್ತನೆಯನ್ನು ಬಾಧಿಸತಕ್ಕದ್ದಲ್ಲ. 


(3) ಕರ್ನಾಟಕ ಸಾಮಾನ್ಯ ಖಂಡಗಳ ಅಧಿನಿಯಮ, 1899ರ (1899ರ ಕರ್ನಾಟಕ ಅಧಿನಿಯಮ 11) 6ನೇ ಪ್ರಕರಣದ ಉಪಬಂಧಗಳು, ಈ 


ಅಧಿನಿಯಮದ ಮೂಲಕ ಮಾಡಿದ ಅಧಿನಿಯಮದ ನಿರಸನದ ಸಂಬಂಧದಲ್ಲಿ ಅನ್ವಯವಾಗತಕ್ಕದ್ದು. 


ಮೊದಲನೇ ಅನುಸೂಚಿ 
ನಿರಸನಗೊಂಡ ಅಧಿನಿಯಮಗಳು 
(2 ಮತ್ತು 3ನೇ ಪ್ರಕರಣವನ್ನು ನೋಡಿ) 


FIRST SCHEDULE 
REPEALED ENACTMENTS 
(See Section 2 and 3) 
































Year 73 Short Title 

1 2000 1 The Bangalore Development Authority (Amendment) Act, 1999 
ಬೆಂಗಳೂರು ಅಭಿವೃದ್ಧಿ ಪಾಧಿಕಾರ (ತಿದ್ದುಪಡಿ) ಅಧಿನಿಯಮ,1999 

2 2000 2 The Karnataka Co-operative Societies (Second Amendment) Act, 1997 
ಕರ್ನಾಟಕ ಸಹಕಾರ ಸಂಘಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ,1997 

3 2000 3 The Karnataka Appropriation Act, 2000 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2000 

4 2000 4 The Karnataka Appropriation (Voteon Account) Act, 2000 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2000 

5 2000 5 The Karnataka Taxation Laws (Amendment) Act, 2000 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2000 

6 2000 6 ‘The Karnataka Motor Vehicles Taxation (Amendment) Act, 2000 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2000 

7 2000 7 The Karnataka Stamp and Certain Other Law (Amendment) Act, 2000 
ಕರ್ನಾಟಕ ಸ್ಟ್ಯಾಂಪು ಮತ್ತು ಇತರೆ ಕೆಲವು ಕಾನೂನು (ತಿದ್ದುಪಡಿ) ಅಧಿನಿಯಮ, 2000 































































































೨೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
Year Short Title 
8 2000 8 The Karnataka Panchayat Raj (Amendment) Act, 2000 
ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ)ಅಧಿನಿಯಮ, 2000 
9 2000 9 The Karnataka Sales Tax (Amendment) Act, 2000 
ಕರ್ನಾಟಕ ಮಾರಾಟ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2000 
10 2000 10 The Karnataka Rent Control (Amendment) Act, 2000 
ಕರ್ನಾಟಕ ಬಾಡಿಗೆ ನಿಯಂತಣ (ತಿದ್ದುಪಡಿ)ಅಧಿನಿಯಮ, 2000 
11 2000 11 The Karnataka Panchayat Raj (Second Amendment) Act, 2000 
ಕರ್ನಾಟಕ ಪಂಚಾಯತ್‌ ರಾಜ್‌ (ಎರಡನೇ ತಿದ್ದುಪಡಿ)ಅಧಿನಿಯಮ, 2000 
12 2000 12 The Karnataka Court-Fees And Suits Valuation (Amendment) Act, 2000 
ಕರ್ನಾಟಕ ನ್ಯಾಯಾಲಯ ಶುಲ್ಕಗಳು ಮತ್ತು ದಾವೆಗಳ ಮೌಲ್ಯಮಾಪನ (ತಿದ್ದುಪಡಿ) ಅಧಿನಿಯಮ, 2000 
13 2000 13 The Karnataka Co-operative Societies (Amendment) Act, 2000 
ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) ಅಧಿನಿಯಮ, 2000 
14 2000 14 The Karnataka Public Premises (Eviction of Unauthorised Occupants) Amendment) 
Act, 2000 
ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಸ್ವಾಧೀನವನ್ನು ತೆರವುಗೊಳಿಸುವುದು) (ತಿದ್ದುಪಡಿ) 
ಅಧಿನಿಯಮ, 2000 
15 2000 15 The Karnataka Land Revenue (Amendment) Act, 2000 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2000 
16 2000 16 ಬಯಲು ಸೀಮೆ ಪದೇಶಾಭಿವೃದ್ಧಿ ಮಂಡಲಿ (ತಿದ್ದುಪಡಿ) ಅಧಿನಿಯಮ, 2000 
The Bayaluseeme ಆ ಟ್‌ Board (Amendment) Act, 2000 
17 2000 18 The Karnataka Appropriation (No.1) Act, 2000 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ) ಅಧಿನಿಯಮ, 2000 
168 2000 19 The Karnataka Industrial Areas Development (Amendment) Act, 1999 
ಕರ್ನಾಟಕ ಕೈಗಾರಿಕಾ ಪದೇಶಾಭಿವೃದ್ಧಿ (ತಿದ್ದುಪಡಿ) ಅಧಿನಿಯಮ, 1999 
19 2000 20 The Karnataka Forest and Certain Other Law (Amendment) Act, 2000 
ಕರ್ನಾಟಕ ಅರಣ್ಯ ಮತ್ತು ಇತರೆ ಕೆಲವು ಕಾನೂನು (ತಿದ್ದುಪಡಿ)ಅಧಿನಿಯಮ, 2000 
20 2000 21 The Karnataka Sales Tax and Excise Laws (Amendment) Act, 2000 
ಕರ್ನಾಟಕ ಮಾರಾಟ ತೆರಿಗೆ ಮತ್ತು ಅಬಕಾರಿ ಕಾನೂನು (ತಿದ್ದುಪಡಿ)ಅಧಿನಿಯಮ, 2000 
21 2000 22 ಕರ್ನಾಟಕ ನಿರಸನಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿನಿಯಮ, 2000 
The Karnataka Repealing and Amending Act, 2000 
22 2000 23 ನಿರ್ದಿಷ್ಟ ಕಾನೂನುಗಳನ್ನು ನಿರಸನಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿನಿಯಮ, 2000 
The Certain Laws Repealing and Amending Act, 2000 
23 2000 24 The Karnataka Irrigation and Certain Other Law (Amendment) Act, 2000 
ಕರ್ನಾಟಕ ನೀರಾವರಿ ಮತ್ತು ಕೆಲವು ಇತರೆ ಕಾನೂನು (ತಿದ್ದುಪಡಿ)ಅಧಿನಿಯಮ, 2000 
24 2000 25 The Karnataka Sales Tax (Second Amendment) Act, 2000 
ಕರ್ನಾಟಕ ಮಾರಾಟ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2000 
25 2000 26 The Karnataka Entertainments Tax (Amendment) Act, 2000 
ಕರ್ನಾಟಕ ಮನೋರಂಜನೆ ತೆರಿಗೆ (ತಿದ್ದುಪಡಿ)ಅಧಿನಿಯಮ, 2000 
26 2000 27 The Karnataka Appripriation (No.2)Act, 2000 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ.2) ಅಧಿನಿಯಮ, 2000 
27 2000 31 The Karnataka Agricultural Produce Marketing (Regulation) (Amendment) Act, 2000 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತಣ) (ತಿದ್ದುಪಡಿ) ಅಧಿನಿಯಮ, 2000 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೪೯ 










































































Year ಸ Short Title 
28 2000 32 ‘The Karnataka Motor Vehicles Taxation (Second Amendment) Act, 2000 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2000 
29 2001 2. The Karnataka Tax on Luxuries (Amendment) Act, 2001 
ಕರ್ನಾಟಕ ವಿಲಾಸಗಳ ಮೇಲೆ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2001 
30 2001 3. Karnataka Appropriation Act, 2001 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2001 
31 2001 4. Karnataka Appropriation (Voteon Account) Act, 2001 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2001 
32 2001 5. ‘The Karnataka Taxation Laws (Amendment) Act, 2001 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2001 
33 2001 6. The Karnataka Stamp and Certain Other Law (Amendment) Act, 2001. 
ಕರ್ನಾಟಕ ಸ್ಟ್ಯಾಂಪು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ)ಅಧಿನಿಯಮ, 2001 
34 2001 7. The Karnataka Motor Vehicles Taxation (Amendment) Act, 2001. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು (ತಿದ್ದುಪಡಿ) ಅಧಿನಿಯಮ, 2001 
35 2001 8. The Karnataka Agricultural Produce Marketing (Regulation) (Amendment) Act, 2001. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತಣ) (ತಿದ್ದುಪಡಿ) ಅಧಿನಿಯಮ, 2001 
36 2001 9. The Karnataka Municipal Corporations (Second Amendment) Act, 2000. 
ಕರ್ನಾಟಕ ಪೌರ ನಿಗಮಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2000 
37 2001 10. The Karnataka Agricultural Produce Marketing (Regulation) (Second Amendment) Act, 
2001. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತಣ) (ಎರಡನೇ ತಿದ್ದುಪಡಿ) ಅಧಿನಿಯಮ, 2001 
38 2001 11. The Karnataka Shops and Commercial Establishments (Amendment) Act, 2001. 
ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು (ತಿದ್ದುಪಡಿ) ಅಧಿನಿಯಮ, 2001 
39 2001 12. The Karnataka Improvement Boards (Amendment) Act, 2001. 
ಕರ್ನಾಟಕ ಮಂಡಳಿಗಳ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ, 2001 
40 2001 13. ‘The Karnataka Ministers Salaries and Allowances (Amendment) Act, 2000. 
ಕರ್ನಾಟಕ ಮಂತಿಗಳ ಸಂಬಳಗಳು ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2000 
41 2001 14. The Karnataka Legislature Salaries, Pensions and Allowances (Amendment) Act, 2000. 
ಕರ್ನಾಟಕ ವಿಧಾನ ಮಂಡಲದವರ ಸಂಬಳಗಳು, ಪಿಂಚಣಿ ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2000 
42 2001 15. The Karnataka Excise (Amendment) Act, 2001. 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2001 
43 2001 16. The Karnataka Prevention of Dangerous Activities of Bootleggers, Drug-Offenders, 
Gamblers, Goondas, Immoral Traffic Offenders and Slum-Grabbers (Amendment) Act, 
2000. 
ಕರ್ನಾಟಕ ಕಳ್ಳಭಟ್ಟಿ ವ್ಯಾಪಾರಿಗಳ, ಮಾದಕ ವಸ್ತು ಅಪರಾಧಿಗಳ, ಜೂಜುಕೋರರ, ಗೂಂಡಾಗಳ, ಅನೈತಿಕ 
ವ್ಯವಹಾರ ಅಪರಾಧಿಗಳ ಮತ್ತು ಕೊಳಚೆ ಪದೇಶಗಳನ್ನು ಕಬಳಿಸುವವರ ಅಪಾಯಕಾರಿ ಚಟುವಟಿಕೆಗಳ ಪತಿಬ೦ಧಕ 
(ತಿದ್ದುಪಡಿ) ಅಧಿನಿಯಮ, 2000 
44 2001 17. The Karnataka Approration (No.2) Act, 2001 
ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ: 2) ಅಧಿನಿಯಮ, 2001 
45 2001 18. The Karnataka Approration (No.3) Act, 2001 
ಕರ್ನಾಟಕ ಧನ ವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2001. 








೨೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 








1. Act 
5 Year ಸ Short Title 





46 2001 19. ರೋರಿಕ್‌ ಮತ್ತು ದೇವಿಕಾರಾಣಿ ರೋರಿಕ್‌ ಎಸ್ಟೇಟ್‌ (ಅರ್ಜನೆ ಮತ್ತು ವರ್ಗಾವಣೆ) (ತಿದ್ದುಪಡಿ) ಅಧಿನಿಯಮ, 
2001. 
The Roerich and Devikarani Roerich Estate (Acquisition and Transfer) (Amendment) Act, 
2001. 





47 2001 20. ‘The Karnataka Forest (Amendment) Act, 2001. 
ಕರ್ನಾಟಕ ಅರಣ್ಯ (ತಿದ್ದುಪಡಿ) ಅಧಿನಿಯಮ, 2001. 





48 2001 21. The Karnataka Transparency in Public Procurements (Amendment) Act, 2001. 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ, 2001 





49 2001 22. ‘The Karnataka Land Reforms (Amendment) Act, 2001. 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ, 2001. 





50 2001 23. The Karnataka Motor Vehicles Taxation (Second Amendment) Act, 2001. 
ಕರ್ನಾಟಕ ಮೋಟಾರು ವಾಹನಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2001. 





51 2001 24. The Karnataka Co-operative Societies (Second Amendment) Act, 2000. 
ಕರ್ನಾಟಕ ಸಹಕಾರ ಸಂಘಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2000. 





52 2001 25. The Tunga Bhadra Sugars (Devi Sugars) Limited (Acquisition and Transfer of Undertaking) 
(Repeal) Act, 2001. 

ತುಂಗಭದ್ರ ಸಕ್ಕರೆ (ದೇವಿ ಸಕ್ಕರೆ) ನಿಯಮಿತ (ಉದ್ಯಮದ ಆರ್ಜನೆ ಮತ್ತು ವರ್ಗಾವಣೆ) (ನಿರಸನ) ಅಧಿನಿಯಮ, 
2001. 





53 2001 26. ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ತಿದ್ದುಪಡಿ) ಅಧಿನಿಯಮ, 2001. 
The Karnataka Electricity Reform (Amendments) Act, 2001. 





54 2001 27. The Karnataka Electricity Board (Recovery of Dues) and other Law (Amendment) Act, 2001. 
ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ (ಬಾಕಿಗಳ ವಸೂಲಿ) ಮತ್ತು ಇತರ ಕಾನೂನು (ತಿದ್ದುಪಡಿ) ಅಧಿನಿಯಮ, 2001 





55 2001 28. The Karnataka Municipalities (Amendment) Act, 2000. 
ಕರ್ನಾಟಕ ಪೌರ ಸಭೆಗಳ (ತಿದ್ದುಪಡಿ) ಅಧಿನಿಯಮ, 2000 





56 2001 30. The Karnataka Panchayat Raj (Third Amendment) Act, 2000. 
ಕರ್ನಾಟಕ ಪಂಚಾಯತ್‌ ರಾಜ್‌ (ಮೂರನೇ ತಿದ್ದುಪಡಿ) ಅಧಿನಿಯಮ, 2000. 





57 2001 31. The Karnataka Municipal Corporations (Amendment) Act, 2000. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2000 





58 2001 32. The Registration (Karnataka Amendment) Act, 2000. 
ನೋಂದಣಿಗಳ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2000 





59 2002 2. Karnataka Appropriation Act, 2002. 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2002. 





60 2002 3. Karnataka Appropriation (Voteon Account) Act, 2002 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2002 





61 2002 4. ‘The Karnataka Motor Vehicles Taxation (Amendment) Act, 2002. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳ (ತಿದ್ದುಪಡಿ) ಅಧಿನಿಯಮ, 2002 





62 2002 5. ‘The Karnataka Taxation Laws (Amendment) Act, 2002. 
ಕರ್ನಾಟಕ ತೆರಿಗೆಗಳ ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2002 





63 2002 6. The Karnataka Stamp and Certain Other Law (Amendment) Act, 2002. 
ಕರ್ನಾಟಕ ಸ್ಟ್ಯಾಂಪು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2002 





64 2002 7. The Karnataka Appropriation (No.2) Act, 2002 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2002 




















ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೫೧ 













































































Year ಸ Short Title 

65 2002 8. The Karnataka Irrigation and Certain other Law (Amendment) Act, 2002. 
ಕರ್ನಾಟಕ ನೀರಾವರಿ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2002 

66 2002 9. The Karnataka Irrigation and Certain other Law (Second Amendment) Act, 2002. 
ಕರ್ನಾಟಕ ನೀರಾವರಿ ಮತ್ತು ಇತರೆ ಕೆಲವು ಕಾನೂನುಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2002 

67 2002 11. Karnataka Appropriation (No.3) Act, 2002. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2002. 

68 2002 12. ‘The Karnataka Motor Vehicles Taxation and Other Law (Amendment) Act, 2002. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 
2002. 

69 2002 13. The Karnataka Agricultural Produce Marketing(Regulation) (Amendment) Act, 2002. 
ಕರ್ನಾಟಕ ಕೃಷಿ ಉತ್ತನ್ನಗಳ ಮಾರುಕಟ್ಟೆ (ನಿಯಂತಣ) (ತಿದ್ದುಪಡಿ) ಅಧಿನಿಯಮ, 2002 

70 2002 14. The Karnataka Shops and Commercial Establishments (Amendment) Act, 2002. 
ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 2002 

71 2002 15. The Karnataka Ceiling on Government Guarantees (Amendment) Act, 2002. 
ಕರ್ನಾಟಕ ಸರ್ಕಾರಿ ಖಾತರಿಗಳ ಮೇಲಿನ ಮಿತಿ (ತಿದ್ದುಪಡಿ) ಅಧಿನಿಯಮ, 2002. 

72 2002 17. The Karnataka Stamp (Amendment) Act, 2002. 
ಕರ್ನಾಟಕ ಸ್ಟ್ಯಾಂಪು (ತಿದ್ದುಪಡಿ) ಅಧಿನಿಯಮ, 2002 

73 2002 18. ‘The Karnataka Advocate's Welfare Fund (Amendment) Act, 2002. 
ಕರ್ನಾಟಕ ನ್ಯಾಯವಾದಿಗಳ ಕಲ್ಯಾಣ ನಿಧಿ (ತಿದ್ದುಪಡಿ) ಅಧಿನಿಯಮ, 2002 

74 2002 19. The Bangalore Development Authority and Certain Other Law (Amendment) Act, 2002. 
ಬೆಂಗಳೂರು ಅಭಿವೃದ್ಧಿ ಪಾಧಿಕಾರ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2002 

75 2002 21. The Karnataka Slum Areas (Improvement and Clearance) and Certain Other Law 
(Amendment) Act, 2002. 
ಕರ್ನಾಟಕ ಕೊಳಚೆ ಪದೇಶಗಳ (ಮೇಲ್ಬಾಟು ಮತ್ತು ನಿರ್ಮೂಲನ) ಮತ್ತು ಇತರೆ ಕೆಲವು ಕಾನೂನುಗಳ 
(ತಿದ್ದುಪಡಿ) ಅಧಿನಿಯಮ, 2002 

76 2003 3 The Karnataka Tax On Entry Of Goods( Amendment) Act, 2000. 
ಕರ್ನಾಟಕ ಸರಕುಗಳ ಪವೇಶಗಳ ಮೇಲೆ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2000 

77 2003 4 ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ, 2003. 
The Karnataka Transparency In Public Procurements (Amendment) Act, 2003. 

78 2003 5 The Karnataka Municipal Corporations (Second Amendment) Act, 2002. 
ಕರ್ನಾಟಕ ಪೌರ ನಿಗಮಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2002 

79 2003 6 The Karnataka Sheep And Sheep Products Development (Repeal) Act, 2002. 
ಕರ್ನಾಟಕ ಕುರಿ ಮತ್ತು ಕುರಿ ಉತ್ತನ್ನಗಳ ಅಭಿವೃದ್ಧಿ (ನಿರಸನ) ಅಧಿನಿಯಮ, 2002 

80 2003 7 ‘The Karnataka Taxation Laws (Amendment) Act, 2003. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2003 

81 2003 8 The Karnataka Stamp And Certain Other Laws (Amendment) Act, 2003. 
ಕರ್ನಾಟಕ ಸ್ಟ್ಯಾಂಪು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2003 

82 2003 9 The Karnataka Motor Vehicles Taxation And Certain Other Law (Amendment) Act, 2003. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 
2003 

83 2003 10 Karnataka Court Fees And Suits Valuation (Amendment) Act, 2003. 
ಕರ್ನಾಟಕ ನ್ಯಾಯಾಲಯ ಫೀಜುಗಳು ಮತ್ತು ದಾವೆಗಳ ಮೌಲ್ಯ ನಿಗದಿ (ತಿದ್ದುಪಡಿ) ಅಧಿನಿಯಮ, 2003 








೨೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 



















































































i Year ಸ Short Title 
84 2003 11 The Karnataka Appropriation Act, 2003. 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2003. 
85 2003 12 The Karnataka Appropriation (Voteon Account) Act, 2003 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2003 
86 2003 13 The Karnataka Repealing And Amending Act, 2002. 
ಕರ್ನಾಟಕ ನಿರಸನಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿನಿಯಮ, 2002. 
87 2003 14 The Karnataka Secondary Education Examination Board(Amendment) Act, 2002. 
ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ (ತಿದ್ದುಪಡಿ) ಅಧಿನಿಯಮ, 2002 
88 2003 15 The Karnataka Educational Institutions (Prohibition Of Capitation Fee) (Amendment) 
Act, 2002. 
ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ (ಕ್ಯಾಪಿಟೇಷನ್‌ ಶುಲ್ಕ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2002 
89 2003 16 The Karnataka State Open University (Amendment) Act, 2002. 
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ಅಧಿನಿಯಮ, 2002. 
೨90 2003 17 ‘The Karnataka State Civil Services (Amendment) Act,2002. 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ತಿದ್ದುಪಡಿ) ಅಧಿನಿಯಮ, 2002 
91 2003 19 The Karnataka Home Guards (Amendment) Act, 2003. 
ಕರ್ನಾಟಕ ಗೃಹ ರಕ್ಷಕಗಳ (ತಿದ್ದುಪಡಿ) ಅಧಿನಿಯಮ, 2003 
೨92 2003 20 ‘The Karnataka Land Reforms (Amendment) Act, 2002. 
ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ಅಧಿನಿಯಮ, 2002 
93 2003 21 The Karnataka Land Revenue (Amendment) Act, 2002 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2002 
94 2003 22 The Karnataka Village Offices Abolition (Amendment) Act, 2003 
ಕರ್ನಾಟಕ ಗಾಮ ಹುದ್ದೆಗಳ ರದ್ದಿಯಾತಿ (ತಿದ್ದುಪಡಿ) ಅಧಿನಿಯಮ, 2003 
95 2003 23 The Karnataka Municipalities (Amendment) Act, 2002. 
ಕರ್ನಾಟಕ ಪುರಸಭೆಗಳ (ತಿದ್ದುಪಡಿ) ಅಧಿನಿಯಮ, 2002 
96 2003 24 The Karnataka Municipalities (Third Amendment) Act, 2002. 
ಕರ್ನಾಟಕ ಪುರಸಭೆಗಳ (ಮೂರನೇ ತಿದ್ದುಪಡಿ) ಅಧಿನಿಯಮ, 2002 
97 2003 25 The Karnataka Command Areas Development (Amendment) Act, 2003. 
ಕರ್ನಾಟಕ ಗಡಿ ಪದೇಶಗಳ ಅಭಿವೃದ್ಧಿ (ತಿದ್ದುಪಡಿ) ಅಧಿನಿಯಮ, 2003 
98 2003 26 The Karnataka Prohibition Of Beggary (Amendment) Act, 2002. 
ಕರ್ನಾಟಕ ಭಿಕ್ಷಾಟನೆ ನಿಷೇಧ (ತಿದ್ದುಪಡಿ) ಅಧಿನಿಯಮ, 2003 
99 2003 28 The Karnataka Appropriation (No. 2) Act, 2003 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2003. 
100 2003 29 The Karnataka Appropriation (No.3) Act, 2003. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2003. 
101 2003 30 The Karnataka Sales Tax (Amendment) Act, 2003. 
ಕರ್ನಾಟಕ ಮಾರಾಟ ತೆರಿಗೆಗಳ (ತಿದ್ದುಪಡಿ) ಅಧಿನಿಯಮ, 2003. 
102 2003 31 The Karnataka Municipalities (Amendment) Act, 2003. 
ಕರ್ನಾಟಕ ಪುರಸಭೆಗಳ (ತಿದ್ದುಪಡಿ) ಅಧಿನಿಯಮ, 2003 
103 2003 32 The Karnataka Municipal Corporations (Amendment) Act, 2003. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2003 










































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೫೩ 
ig Year ಸ Short Title 
104 2003 33 ಕರ್ನಾಟಕ ರಾಜ್ಯ ವಿಶ್ವವಿದ್ಧಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2003. 
The Karnataka State Universities (Amendment) Act, 2003. 
105 2003 34 ‘The Karnatka Land Reforms (Amendment) Act, 2003. 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ, 2003 
106 2003 36 The Karnataka Irrigation (Amendment) Act, 2003. 
ಕರ್ನಾಟಕ ನೀರಾವರಿ (ತಿದ್ದುಪಡಿ) ಅಧಿನಿಯಮ, 2003 
107 2003 37 ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ಅಧಿನಿಯಮ, 2002. 
The Karnataka Panchayat Raj (Amendment) Act, 2002. 
108 2003 38 The Karnataka Excise (Amendment) Act, 2003. 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2003 
109 2003 39 The Karnataka Municipal Corporations (Amendment) Act, 2002. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2002 
110 2003 40 The Karnataka Municipalities (Second Amendment) Act, 2002. 
ಕರ್ನಾಟಕ ಪುರಸಭೆಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2002 
111 2003 42 ‘The Karnataka Government Parks (Preservation) (Amendment) Act, 2003. 
ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ (ಸಂರಕ್ಷಣೆ) (ತಿದ್ದುಪಡಿ) ಅಧಿನಿಯಮ, 2003 
112 2003 43 The Karnataka Medical Registration (Amendment) Act, 2003. 
ಕರ್ನಾಟಕ ವೈದ್ಯಕೀಯ ನೋಂದಣಿ (ತಿದ್ದುಪಡಿ) ಅಧಿನಿಯಮ, 2003 
113 2004 The Karnataka Legislature Salaries, Pensions And Allowances (Amendment) Act, 2002. 
ಕರ್ನಾಟಕ ವಿಧಾನಮಂಡಲದವರ ಸಂಬಳ, ಪಿಂಚಣಿ ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2002 
114 2004 2 The Karnataka Sales Tax And Certain Other Laws (Amendment) Act, 2004. 
ಕರ್ನಾಟಕ ಮಾರಾಟ ತೆರಿಗೆ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2004 
115 2004 3 ‘The Karnataka Taxation Laws (Amendment) Act, 2004. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2004 
116 2004 5 The Karnataka Electricity (Taxation On Consumption) (Amendment) Act, 2004. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 2003 
117 2004 6 ‘The Karnataka Motor Vehicles Taxation (Amendment) Act, 2004. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು (ತಿದ್ದುಪಡಿ) ಅಧಿನಿಯಮ, 2004 
118 2004 7 ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಹಿಂದುಳಿದ ವರ್ಗಗಳ 
(ನೇಮಕಾತಿ ಮುಂತಾದವುಗಳ ಮೀಸಲಾತಿ) (ತಿದ್ದುಪಡಿ) ಅಧಿನಿಯಮ, 2004 
The Karnataka Scheduled Castes, Scheduled Tribes And Other Backward Classes 
(Reservation Of Appointment Etc.,) (Amendment) Act, 2004. 
119 2004 8 ಕರ್ನಾಟಕ ಅನುಸೂಚಿತ ಜಾತಿಗಳು, ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರ ಹಿಂದುಳಿದ ವರ್ಗಗಳ (ನೇಮಕಾತಿ 
ಮುಂತಾದವುಗಳ ಮೀಸಲಾತಿ) (ಎರಡನೇ ತಿದ್ದುಪಡಿ) ಅಧಿನಿಯಮ, 2004 
The Karnataka Scheduled Castes, Scheduled Tribes And Other Backward Classes 
(Reservation Of Appointment Etc.,) (Second Amendment) Act, 2004. 
120 2004 10 ಕರ್ನಾಟಕ ರಾಜ್ಯ ವಿಶ್ವವಿದ್ಧಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2004. 
‘The Karnataka State Universities (Amendment) Act, 2004. 
121 2004 11 The Karnataka Approriation Act, 2004 
ಕರ್ನಾಟಕ ಧನ ವಿನಿಯೋಗ ಅಧಿನಿಯಮ, 2004. 























೨೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 












































Year srg Short Title 
122 2004 12 The Karnataka Appropriation (Vote on Account) Act, 2004 
ಕರ್ನಾಟಕ ಧನ ವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2004. 
123 2004 13 The Karnataka Co-Operative Societies (Amendment) Act, 2004 
ಕರ್ನಾಟಕ ಸಹಕಾರಿ ಸಂಘಗಳ (ತಿದ್ದುಪಡಿ) ಅಧಿನಿಯಮ, 2004 
124 2004 15 ‘The National Law School Of India (Amendment) Act, 2004. 
ಭಾರತದ ರಾಷ್ಟ್ರೀಯ ಕಾನೂನು ವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2004 
125 2004 16 The Karnataka Village Defence Parties (Repeal) Act, 2004. 
ಕರ್ನಾಟಕ ಗಾಮ ರಕ್ಷಣ ದಳಗಳ (ನಿರಸನ) ಅಧಿನಿಯಮ, 2004 
126 2004 17 The Karnataka Municipal Corporations (Amendment) Law And Certain Other Law 
(Amendment) Act, 2004. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2004 
127 2004 168 ‘The Karnataka Land Reforms (Amendment) Act, 2004. 
ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ಅಧಿನಿಯಮ, 2004 
128 2004 19 ‘The Karnataka Land Revenue (Amendment) Act, 2004. 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2004 
129 2004 20 The Karnataka Public Premises (Eviction Of Unauthorised Occupants) (Amendment) Act, 
2003. 
ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಅಧಿಭೋಗದಾರರನ್ನು ಹೊರ ಹಾಕುವ) (ತಿದ್ದುಪಡಿ) 
ಅಧಿನಿಯಮ, 2003 





130 2004 21 ಕರ್ನಾಟಕ ಸೌಹಾರ್ದ ಸಹಕಾರಿ (ತಿದ್ದುಪಡಿ) ಅಧಿನಿಯಮ, 2004. 
The Karnataka Souharda Sahakari (Amendment) Act, 2004. 





131 2004 22 The Karnataka Agricultural Produce Marketing (Regulation) (Amendment) Act, 2004. 
ಕರ್ನಾಟಕ ಕೃಷಿ ಉತ್ತನ್ನಗಳ ಮಾರುಕಟೆ (ನಿಯಂತಣ) (ತಿದ್ದುಪಡಿ) ಅಧಿನಿಯಮ, 2004 
ಕ್‌ [ಕ ಬೆ 





132 2004 23 The Karnataka Town And Country Planning (Amendment) Act, 1998. 
ಕರ್ನಾಟಕ ಪಟಣಗಳ ಮತ್ತು ಗಾಮಾಂತರ ಯೋಜನೆಗಳ (ತಿದ್ದುಪಡಿ) ಅಧಿನಿಯಮ,1998 
ಬ ಮ) 





133 2004 25 The Karnataka Appropriation (No.1) Act, 2004 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 1) ಅಧಿನಿಯಮ, 2004. 





134 2004 26 ‘The Karnataka Taxation Laws (Second Amendment) Act, 2004. 
ಕರ್ನಾಟಕ ತೆರಿಗೆಗಳ ಕಾನೂನು (ಎರಡನೇ ತಿದ್ದುಪಡಿ) ಅಧಿನಿಯಮ, 2004 





135 2004 27 The Karnataka Excise (Amendment) Act, 2004. 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2004. 





136 2004 28 ‘The Karnataka Motor Vehicles Taxation (Second Amendment) Act, 2004. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳು (ಎರಡನೇ ತಿದ್ದುಪಡಿ) ಅಧಿನಿಯಮ, 2004 





137 2004 30 The Karnataka Appropriation (No.2) Act, 2004 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2004. 





138 2005 1 The Karnataka Town and Country Planning (Amendment) Act, 2004. 
ಕರ್ನಾಟಕ ಪಟಣಗಳ ಮತು ಗಾಮಾಂತರ ಯೋಜನೆಗಳ (ತಿದ್ದುಪಡಿ) ಅಧಿನಿಯಮ, 2004 
ಲ ದು ಸಿ 





139 2005 2 ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2005. 
The Karnataka State University (Amendment) Act, 2005. 





140 2005 3 The Appropriation Act, 2005. 
ಕರ್ನಾಟಕ ಧನ ವಿನಿಯೋಗ ಅಧಿನಿಯಮ, 2005. 


































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೫೫ 
i Year sg Short Title 
141 2005 4 ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ (ತಿದ್ದುಪಡಿ) ಅಧಿನಿಯಮ 2005. 
The Karnataka Electricity Reforms (Amendment) Act, 2005. 
142 2005 5 The Karnataka Municipalities and Certain Other Law (Amendment) Act, 2005. 
ಕರ್ನಾಟಕ ಪುರಸಭೆಗಳ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2005 
145 2005 6 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2005. 
The Karnataka Value Added Tax (Amendment) Act, 2005. 
144 2005 7 ‘The Karnataka Land Reforms (Amendment) Act, 2005 
ಕರ್ನಾಟಕ ಭೂ ಸುಧಾರಣೆ (ತಿದ್ದುಪಡಿ) ಅಧಿನಿಯಮ,2005 
145 2005 8 ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ) ಅಧಿನಿಯಮ, 2005. 
The Bangalore Metropolitan Region Development Authority (Amendment) Act, 2005. 
146 2005 9 The Karnataka Appropriation (No.1) Act, 2005. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 1) ಅಧಿನಿಯಮ 2005. 
147 2005 10 The Appropriation (Vote on Account) Act, 2005 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2005. 
148 2005 11 The Karnataka Taxation Laws (Amendment) Act, 2005 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2005 
149 2005 12 The Karnataka Motor Vehicles Taxation (Amendment) Act, 2005 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2005 
150 2005 14 The Karnataka Excise (Amendment) Act, 2005 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2005 
151 2005 15 ‘The Karnataka Advocates Welfare Fund (Amendment) Act, 2004 
ಕರ್ನಾಟಕ ನ್ಯಾಯವಾದಿಗಳ ಕಲ್ಯಾಣ ನಿಧಿ (ತಿದ್ದುಪಡಿ) ಅಧಿನಿಯಮ, 2004 
152 2005 16 ಕರ್ನಾಟಕ ಸೌಹಾರ್ದ ಸಹಕಾರಿ (ತಿದ್ದುಪಡಿ) ಅಧಿನಿಯಮ 2005. 
The Karnataka Souharda Sahakari (Amendment) Act, 2005 
153 2005 17 ‘The Karnataka Land Reforms (Second Amendment) Act, 2005 
ಕರ್ನಾಟಕ ಭೂ ಸುಧಾರಣೆಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2005 
154 2005 18 The Karnataka Public Premises (Eviction of Unauthorised Occupants) (Amendment) Act, 
2005 
ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ) (ತಿದ್ದುಪಡಿ) 
ಅಧಿನಿಯಮ, 2005 
155 2005 19 The Bangalore Development Authority (Amendment) Act, 2005 
ಬೆಂಗಳೂರು ಅಭಿವೃದ್ಧಿ ಪಾಧಿಕಾರ (ತಿದ್ದುಪಡಿ) ಅಧಿನಿಯಮ, 2005 
156 2005 20 ಕರ್ನಾಟಕ ಸಹಕಾರಿ ಬಟ್ಟೆಗಿರಣಿಗಳ (ಆರ್ಜನೆ ಮತ್ತು ವರ್ಗಾವಣೆ) (ತಿದ್ದುಪಡಿ) ಅಧಿನಿಯಮ, 2004. 
The Karnataka Co-operative Textile Mills (Acquisition and Transfer) (Amendment) Act, 2004. 
157 2005 21 Karnataka Appropriation (No.2) Act, 2005 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2005 
158 2005 22 Karnataka Appropriation (No.3) Act, 2005 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2005 
159 2005 23 ‘The Karnataka Ministers Salaries and Allowances (Amendment) Act, 2005 
ಕರ್ನಾಟಕ ಸಚಿವರ ಸಂಬಳಗಳು ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2005 
160 2005 24 The Karnataka Legislature Salaries, Pensions and Allowances (Amendment) Act, 2005 
ಕರ್ನಾಟಕ ವಿಧಾನಮಂಡಲದವರ ಸಂಬಳ, ಪಿಂಚಣಿ ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2005 




















೨೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 























51. Act ಸ 
Year Short Title 
No No. 
161 2005 25 The Karnataka Entertainments Tax (Amendment) Act, 2005 


ಕರ್ನಾಟಕ ಮನೋರಂಜನೆ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2005 


162 2005 27 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2005. 
The Karnataka Value Added Tax (Second Amendment) Act, 2005 








163 2005 28 The Karnataka Shops and Commercial Establishments (Amendment) Act, 2005 
ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 2005 





164 2005 29 The Karnataka Land Revenue (Amendment) Act, 2005. 
ಕರ್ನಾಟಕ ಭೂ ಕಂದಾಯ(ತಿದ್ದುಪಡಿ) ಅಧಿನಿಯಮ, 2005 





165 2006 1 The Appropriation Act, 2006 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2006 





166 2006 2 The Karnataka Appropriation (No.2) Act, 2006 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2006 





167 2006 3 ‘The Karnataka (Voteon Account) Act, 2006 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2006 





168 2006 4 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2006 
The Karnataka Value Added Tax (Amendment) Act, 2006. 





169 2006 5 ‘The Karnataka Taxation Laws (Amendment) Act, 2006. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2005 





170 2006 6 ‘The Karnataka Motor Vehicles Taxation (Amendment) ೮೬,2006 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆಗಳ (ತಿದ್ದುಪಡಿ) ಅಧಿನಿಯಮ, 2006 





171 2006 7 The Karnataka Stamp (Amendment) Act, 2006 
ಕರ್ನಾಟಕ ಸ್ಟ್ಯಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2006 





172 2006 9 The Karnataka Secondary Education Examination Board (Amendment) Act, 2006 
ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ (ತಿದ್ದುಪಡಿ) ಅಧಿನಿಯಮ, 2006 
ಎಷ 





173 2006 10 The Vishveshwaraiah Technical University (Amendment) Act, 2006 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2006 








174 2006 11 The Mysore (Religious and Charitable) Inams Abolition (Karnataka Amendment) Act, 2005 
ಮೈಸೂರು (ಧಾರ್ಮಿಕ ಮತ್ತು ಧರ್ಮಾದಾಯ) ಇನಾಮುಗಳ ನಿಷೇಧ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2005 

175 2006 13 ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ (ಪ್ರದೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ) (ವಿಶೇಷ ಉಪಬಂಧಗಳು) 
ಅಧಿನಿಯಮ, 2006 


The Karnataka Professional Educational Institutions (Regulation of Admission and Fixation 
of Fee) (Special Provisions) Act, 2006 





176 2006 14 The Karnataka Appropriation (No.3) Act, 2006 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2006 








177 2006 15 The Karnataka Public Premises (Eviction of Unauthorised Occupants) (Second Amendment) 
Act, 2005 
ಕರ್ನಾಟಕ ಸಾರ್ವಜನಿಕ ಆವರಣಗಳ (ಅನಧಿಕೃತ ಅಧಿಭೋಗದಾರರನ್ನು ಹೊರಹಾಕುವ) (ಎರಡನೇ ತಿದ್ದುಪಡಿ) 
ಅಧಿನಿಯಮ, 2005 

178 2006 16 The Karnataka Appropriation (No.4) Act, 2006 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ಅಧಿನಿಯಮ, 2006 





179 2006 17 The Karnataka Legislature (Prevention of Disqualification) (Amendment) Act, 2006 
ಕರ್ನಾಟಕ ವಿಧಾನ ಮಂಡಲ (ಅನರ್ಹತಾ ನಿವಾರಣೆ)(ತಿದ್ದುಪಡಿ) ಅಧಿನಿಯಮ, 2006 





































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೫೭ 
ಸ Year srg Short Title 
180 2006 18 The Karnataka Land Revenue (Amendment) Act, 2006 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2006 
181 2007 1 The Karnataka Town and Country Planning and Certain other Laws (Amendment) Act, 2004. 
ಕರ್ನಾಟಕ ಪಟ್ಟಣ ಮತ್ತು ಗಾಮಾಂತರ ಯೋಜನೆಗಳ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 2004 
182 2007 2 The Karnataka Town and Country Planning (Amendment) Act, 2005. 
ಕರ್ನಾಟಕ ಪಟ್ಟಣ ಮತ್ತು ಗಾಮಾಂತರ ಯೋಜನೆಗಳ (ತಿದ್ದುಪಡಿ) ಅಧಿನಿಯಮ, 2005 
183 2007 3 The Appropriation Act, 2007 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2007. 
184 2007 4 The Appripriation (Voteon Account) Act, 2007 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2007. 
185 2007 5 ‘The Karnataka Taxation Laws (Amendment) Act, 2007. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2007 
186 2007 6 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2007 
‘The Karnataka Value Added Tax ( Amendment) Act, 2007. 
187 2007 7 The Karnataka Stamp (Third Amendment) Act, 2007. 
ಕರ್ನಾಟಕ ಸ್ಟ್ಯಾಂಪುಗಳ (ಮೂರನೇ ತಿದ್ದುಪಡಿ) ಅಧಿನಿಯಮ, 2007 
188 2007 8 The Karnataka Motor Vehicles Taxation (Amendment) Act, 2007. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2007 
189 2007 9 The Karnataka Ports (Landing and Shipping Fees) (Amendment) Act, 2007. 
ಕರ್ನಾಟಕ ಬಂದರುಗಳ (ಲ್ಯಾಂಡಿಂಗ್‌ ಮತ್ತು ಶಿಪ್ಪಿಂಗ್‌ ಶುಲ್ಕಗಳು) (ತಿದ್ದುಪಡಿ) ಅಧಿನಿಯಮ, 2007 
190 2007 10 The Karnataka Motor Vehicles Taxation (Second Amendment) Act, 2007. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2007 
191 2007 11 The Karnataka Stamp (Amendment) Act, 2007 
ಕರ್ನಾಟಕ ಸ್ಟ್ಯಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2007 
192 2007 12 The Karnataka Shops and Commercial Establishments (Amendment) Act, 2007. 
ಕರ್ನಾಟಕ ಅಂಗಡಿಗಳ ಮತ್ತು ವಾಣಿಜ್ಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 2007 
193 2007 13 ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ, 2007. 
The Karnataka Transparency in Public Procurements (Amendment) Act, 2007. 
194 2007 14 The Karnataka Municipal Corporations (Amendment) Act, 2006. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2006 
195 2007 15 ‘The Karnataka Land Revenue (Amendment) Act, 2007. 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2007 
196 2007 16 The Karnataka Ayurvedic Naturopathy, Sidda, Unani and Yoga Practitioners Rigistration 
and Medical Practitioners Miscellaneous Provisions (Amendment) Act, 2007. 
ಕರ್ನಾಟಕ ಆಯುರ್ವೇದ, ನ್ಯಾಚುರೋಪತಿ, ಸಿದ್ದ, ಯುನಾನಿ ಮತ್ತು ಯೋಗ ವೃತ್ತಿದಾರರ ನೋಂದಣಿ ಮತ್ತು 
ವೈದ್ಯಕೀಯ ವೃತ್ತಿದಾರರ ನೋಂದಣಿ ಸಂಕೀರ್ಣ ಉಪಬಂಧಗಳು (ತಿದ್ದುಪಡಿ) ಅಧಿನಿಯಮ, 2007 
197 2007 17 The Karnataka Land Revenue and Certain other Laws (Amendment) Act, 2007 
ಕರ್ನಾಟಕ ಭೂ ಕಂದಾಯ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2007 
‘The Karnataka Land Revenue & Certain other Laws (Amendment) Act, 2007 (section 13 to 17) (೫) 
ಕರ್ನಾಟಕ ಭೂ ಕಂದಾಯ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2007 (3 ರಿಂದ 
17(ಇ) ಪಕರಣ) 











೨೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


























Year srg Short Title 

198 2007 18 The Karnataka Land Revenue (Second Amendment) Act, 2005. 
ಕರ್ನಾಟಕ ಭೂ ಕಂದಾಯ (ಎರಡನೇ ತಿದ್ದುಪಡಿ) ಅಧಿನಿಯಮ, 2005 

199 2007 19 The Appropriation (No.2) Act, 2007 


ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2007 





200 2007 20 ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2007. 
The Rajiv Gandhi University of Health Sciences (Amendment) Act, 2007. 





201 2007 22 The Appropriation (No.3) Act, 2007. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2007. 





202 2007 23 The Karnataka Agricultural Produce Marketing (Regulation) (Amendment) Act, 2007. 
ಕರ್ನಾಟಕ ಕೃಷಿ ಉತ್ತನ್ನಗಳ ಮಾರುಕಟೆ (ನಿಯಂತಣ) (ತಿದ್ದುಪಡಿ) ಅಧಿನಿಯಮ, 2007 
ಕ್‌ [ಶ್‌ ies 





203 2007 24 ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2007. 
‘The Karnataka State Universities (Amendment) Act, 2007. 





204 2007 25 The Karnataka Entertainments Tax (Amendment) Act, 2007. 
ಕರ್ನಾಟಕ ಮನೋರಂಜನಾ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2007 





205 2007 26 The Karnataka High Court and Certain other Laws (Amendment) Act, 2007. 
ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2007 





206 2007 27 ‘The Karnataka Excise (Amendment) Act, 2007. 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2007. 





207 2008 1 The Karnataka Stamp (Second Amendment) Act, 2007 
ಕರ್ನಾಟಕ ಸ್ಟ್ಯಾಂಪುಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2007 




















208 2008 3 The Karnataka Appropriation Act, 2008 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2008. 
209 2008 4 The Karnataka Appropriation (No.1) Act, 2008 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 1ಅಧಿನಿಯಮ, 2008. 
210 2008 5 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2008 
‘The Karnataka Value Added Tax (Amendment) Act, 2008 
211 2008 6 ‘The Karnataka Taxation Laws (Amendment)Act, 2008 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2008 
212 2008 7 ‘The Karnataka Motor Vehicles Taxation (Amendment)Act,2008 
ಕರ್ನಾಟಕ ಮೋಟಾರು ವಾಹನಗಳ (ತಿದ್ದುಪಡಿ) ಅಧಿನಿಯಮ, 2008 
213 2008 8 The Karnataka Stamp (Amendment) Act, 2008. 


ಕರ್ನಾಟಕ ಸ್ಟ್ರಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2008 

















214 2009 2 The Karnataka Municipal Corporations (Amendment) Act, 2009. 
ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2009 
215 2009 3 The Karnataka Appropriation (No.1) Act, 2009 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ!) ಅಧಿನಿಯಮ, 2009. 
216 2009 4 The Karnataka Appropriation Act, 2009 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2009. 
217 2009 5 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2009. 
The Karnataka Value Added Tax (Amendment) Act, 2009. 
218 2009 6 ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ಅಧಿನಿಯಮ, 2009. 


The Karnataka Fiscal Responsibility (Amendment) Act, 2009. 































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೫೯ 
Year srg Short Title 
219 2009 7 ‘The Karnataka Taxation Laws (Amendment) Act, 2009. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2009 
220 2009 8 The Karnataka Motor Vehicles Taxation (Amendment) Act, 2009. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2009 
221 2009 9 The Karnataka Stamp (Amendment) Act, 2009. 
ಕರ್ನಾಟಕ ಸ್ಟ್ಯಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2009 
222 2009 12 The Karnataka Appropriation (No.2) Act, 2009 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ.2) ಅಧಿನಿಯಮ, 2009. 
223 2009 13 The Karnataka Appropriation (No.3) Act, 2009 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ3) ಅಧಿನಿಯಮ, 2009. 
224 2009 14 ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2009. 
The Karnataka Fiscal Responsibility (Second Amendment) 
Act, 2009. 
225 2009 15 ಕರ್ನಾಟಕ ರಾಜ್ಯ ವಿಶ್ವವಿದ್ಧಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2009 
The Karnataka State Universities (Amendment) Act, 2009. 
226 2009 16 The Karnataka Legislature Salaries, Pensions and Allowances (Amendment) Act, 2009. 
ಕರ್ನಾಟಕ ವಿಧಾನಮಂಡಲದವರ ಸಂಬಳ, ಪಿಂಚಣಿ ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2009 
227 2009 17 The Karnataka Municipalities and Certain Other Law (Amendment) Act,2009. 
ಕರ್ನಾಟಕ ಪುರಸಭೆಗಳ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2009 
228 2009 18 The Karnataka Khadi and Village Industries (Amendment) Act, 2009. 
ಕರ್ನಾಟಕ ಖಾದಿ ಮತ್ತು ಗಾಮ ಕೈಗಾರಿಕೆಗಳ (ತಿದ್ದುಪಡಿ) ಅಧಿನಿಯಮ, 2009. 
229 2009 19 The Bangalore Water Supply and Sewerage (Amendment) Act, 2009. 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ (ತಿದ್ದುಪಡಿ) ಅಧಿನಿಯಮ, 2009 
230 2009 20 The Karnataka Stamp (Second Amendment) Act, 2009. 
ಕರ್ನಾಟಕ ಸ್ಟ್ಯಾಂಪುಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2009 
231 2009 21 The Karnataka Civil Courts (Amendment) Act, 2009. 
ಕರ್ನಾಟಕ ಸಿವಿಲ್‌ ಕೋರ್ಟುಗಳ (ತಿದ್ದುಪಡಿ) ಅಧಿನಿಯಮ, 2009 
232 2009 22 The Karnataka Municipal Corporations (Amendment) Act, 2009. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2009 
233 2009 23 The Karnataka Land Revenue (Amendment) Act, 2009. 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2009 
234 2009 24 ‘The Karnataka Forest (Amendment) Act, 2009. 
ಕರ್ನಾಟಕ ಅರಣ್ಯ (ತಿದ್ದುಪಡಿ) ಅಧಿನಿಯಮ, 2009 
235 2009 26 The Karnataka Land Revenue (Second Amendment) Act, 2009. 
ಕರ್ನಾಟಕ ಭೂ ಕಂದಾಯ (ಎರಡನೇ ತಿದ್ದುಪಡಿ) ಅಧಿನಿಯಮ, 2009 
236 2009 27 The Karnataka Legislature Salaries, Pensions and Allowances (Second Amendment) Act, 
2009. 
ಕರ್ನಾಟಕ ವಿಧಾನಮಂಡಲದವರ ಸಂಬಳ, ಪಿಂಚಣಿ ಮತ್ತು ಭತ್ಯೆಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2009 
237 2010 1 ಕರ್ನಾಟಕ ದೇವದಾಸಿಯರ (ಸಮರ್ಪಣಾ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2009. 
The Karnataka Devadasis (Prohibition of Dedication) (Amendment) Act, 2009. 
238 2010 2 The Karnataka Appropriation Act, 2010. 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 2010. 























೨೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 



















































































i Year srg Short Title 
239 2010 3 The Karnataka Appropriation (Vote on Account) Act, 2010 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2010. 
240 2010 4 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2010. 
The Karnataka Value Added Tax (Amendment) Act, 2010. 
241 2010 5 ‘The Karnataka Taxation Laws (Amendment) Act, 2010. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2010 
242 2010 7 The Karnataka Motor Vehicles Taxation (Amendment) Act, 2010. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2010. 
243 2010 8 The Karnataka Stamp (Second Amendment) Act, 2010. 
ಕರ್ನಾಟಕ ಸ್ಟ್ಯಾಂಪುಗಳ (ಎರಡನೇ ತಿದ್ದುಪಡಿ) ಅಧಿನಿಯಮ, 2010 
244 2010 9 The Karnataka Stamp (Amendment) Act, 2010. 
ಕರ್ನಾಟಕ ಸ್ಟ್ಯಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2010 
24ರ 2010 15 The Bangalore Water Supply and Sewerage and Certain Other Laws (Amendment) Act, 
2009. 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) 
ಅಧಿನಿಯಮ, 2009 
246 2010 16 ಬೆಂಗಳೂರು ಮಹಾನಗರ ಪದೇಶ ಅಭಿವೃದ್ಧಿ ಪಾಧಿಕಾರ (ತಿದ್ದುಪಡಿ) ಅಧಿನಿಯಮ, 2009. 
The Bangalore Metropolitan Region Development Authority (Amendment) Act, 2009. 
247 2010 17 ಕರ್ನಾಟಕ ಸ್ಥಳೀಯ ಪ್ರಾಧಿಕಾರಗಳ (ಪಕ್ಷಾಂತರ ನಿಷೇಧ) (ತಿದ್ದುಪಡಿ) ಅಧಿನಿಯಮ, 2010. 
‘The Karnataka Local Authorities (Prohibition of Defection) (Amendment) Act, 2010. 
248 2010 18 The Karnataka Agricultural Produce Marketing (Regulation and development) 
(Amendment) Act, 2009. 
ಕರ್ನಾಟಕ ಕೃಷಿ ಉತ್ತನ್ನಗಳ ಮಾರುಕಟ್ಟೆ (ನಿಯಂತಣ ಮತ್ತು ಅಭಿವೃದ್ಧಿ) (ತಿದ್ದುಪಡಿ) ಅಧಿನಿಯಮ, 2009. 
249 2010 19 ‘The Karnataka Excise (Amendment) Act, 2009. 
ಕರ್ನಾಟಕ ಅಬಕಾರಿ (ತಿದ್ದುಪಡಿ) ಅಧಿನಿಯಮ, 2009 
250 2010 20 The Karnataka State Civil Services (Amendment) Act, 2009. 
ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ (ತಿದ್ದುಪಡಿ) ಅಧಿನಿಯಮ, 2009 
251 2010 21 ‘The Karnataka Government Parks (Preservation) (Amendment) Act, 2009. 
ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ (ಸಂರಕ್ಷಣೆ) (ತಿದ್ದುಪಡಿ) ಅಧಿನಿಯಮ, 2009 
252 2010 22 The Karnataka Appropriation (No.2) Act, 2010. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2010. 
253 2010 23 The Karnataka Appropriation (No.3) Act, 2010. 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ. 3) ಅಧಿನಿಯಮ, 2010. 
254 2010 24 ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ಅಧಿನಿಯಮ, 2010. 
The Karnataka Panchayath Raj (Amendment) Act, 2010. 
255 2010 25 ಕರ್ನಾಟಕ ಲೋಕಾಯುಕ್ತ (ತಿದ್ದುಪಡಿ) ಅಧಿನಿಯಮ, 2010. 
The Karnataka Lokayukta (Amendment) Act, 2010. 
256 2010 27 ‘The Karnataka Land Revenue (Amendment) Act, 2010. 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2010 
257 2010 28 ‘The Karnataka Advocates’ Welfare Fund (Amendment) Act, 2010. 
ಕರ್ನಾಟಕ ನ್ಯಾಯವಾದಿಗಳ ಕಲ್ಯಾಣ ನಿಧಿ (ತಿದ್ದುಪಡಿ) ಅಧಿನಿಯಮ, 2010. 
258 2010 29 The Karnataka Irrigation and Certain Other law (Amendment) Act, 2010. 
ಕರ್ನಾಟಕ ನೀರಾವರಿ ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 2010. 











































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೬೧ 
Year sag Short Title 
259 2010 30 ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 2010. 
The Karnataka State Universities (Amendment) Act, 2010. 
260 2010 31 The Karnataka Highways (Amendment) Act, 2010. 
ಕರ್ನಾಟಕ ಹೆದ್ದಾರಿಗಳ (ತಿದ್ದುಪಡಿ) ಅಧಿನಿಯಮ, 2010. 
261 2010 32 The Bangalore Water Supply and Sewerage (Amendment) Act, 2010. 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ (ತಿದ್ದುಪಡಿ) ಅಧಿನಿಯಮ, 2010 
262 2010 33 ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ (ತಿದ್ದುಪಡಿ) ಅಧಿನಿಯಮ, 2010. 
The Karnataka Private Medical Establishments (Amendment) Act, 2010. 
263 2010 35 ‘The Karnataka Land Reforms (Amendment) Act, 2010. 
ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ಅಧಿನಿಯಮ, 2010 
264 2010 36 The Karnataka Municipal Corporations (Amendment) Act, 2010. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2010. 
265 2010 38 The Karnataka Motor Vehicles Taxation (Second Amendment) Act, 2010. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2010. 
266 2011 1 The Appropriation Act, 2011 
ಕರ್ನಾಟಕ ಧನವಿನಿಯೋಗ ಅಧಿನಿಯಮ, 201. 
267 2011 3 The Karnataka Municipal Corporations (Amendment) Act, 2011. 
ಕರ್ನಾಟಕ ಪೌರ ನಿಗಮಗಳ (ತಿದ್ದುಪಡಿ) ಅಧಿನಿಯಮ, 2011. 
268 2011 4 The Karnataka Co-operative Societies (Amendment) Act, 2011. 
ಕರ್ನಾಟಕ ಸಹಕಾರ ಸಂಘಗಳ (ತಿದ್ದುಪಡಿ) ಅಧಿನಿಯಮ, 2011. 
269 2011 5 The Bangalore Water Supply and Sewerage (Amendment) Act, 2011. 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ (ತಿದ್ದುಪಡಿ) ಅಧಿನಿಯಮ, 2011 
270 2011 6 The Karnataka Legislature Salaries, Pensions and Allowances (Amendment) Act, 2010. 
ಕರ್ನಾಟಕ ವಿಧಾನಮಂಡಲದವರ ಸಂಬಳಗಳು, ಪಿಂಚಣಿಗಳು ಮತ್ತು ಭತ್ಯೆಗಳ (ತಿದ್ದುಪಡಿ) ಅಧಿನಿಯಮ, 2010 
271 2011 7 ‘The Karnataka Labour Welfare Fund (Amendment) Act, 2010. 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ (ತಿದ್ದುಪಡಿ) ಅಧಿನಿಯಮ, 2010 
272 2011 8 ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ಅಧಿನಿಯಮ, 201. 
‘The Karnataka State Universities (Amendment) Act, 2011. 
273 | 2011 10 ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ (ತಿದ್ದುಪಡಿ) ಅಧಿನಿಯಮ, 2011. 
The Hampi World Heritage Area Management Authority (Amendment) Act, 2011. 
274 2011 11 The Karnataka Appropriation (No.2) Act, 2011 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ಅಧಿನಿಯಮ, 2011. 
275 2011 12 ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2011. 
The Karnataka Value Added Tax (Amendment) Act, 2011. 
276 2011 13 ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ (ತಿದ್ದುಪಡಿ) ಅಧಿನಿಯಮ, 2011. 
The Karnataka Fiscal Responsibility (Amendment) Act, 2011. 
277 2011 14 The Karnataka Appropriation (Vote on Account) Act, 2011 
ಕರ್ನಾಟಕ ಧನವಿನಿಯೋಗ (ಲೇಖಾನುದಾನ) ಅಧಿನಿಯಮ, 2011. 
278 2011 15 ‘The Karnataka Taxation Laws (Amendment) Act, 2011. 
ಕರ್ನಾಟಕ ತೆರಿಗೆಗಳ ಕಾನೂನು (ತಿದ್ದುಪಡಿ) ಅಧಿನಿಯಮ, 2011. 
279 2011 16 The Karnataka Stamp (Amendment) Act, 2011. 
ಕರ್ನಾಟಕ ಸ್ಟ್ಯಾಂಪುಗಳ (ತಿದ್ದುಪಡಿ) ಅಧಿನಿಯಮ, 2011. 











೨೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 






































Sl. Act ಸ 
Year Short Title 
No No. 
280 2011 17 ‘The Karnataka Motor Vehicles Taxation (Amendment) Act, 2011. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ತಿದ್ದುಪಡಿ) ಅಧಿನಿಯಮ, 2011. 
281 2011 18 The Karnataka Agricultural Produce Marketing (Regulation and Development) 
(Amendment) Act, 2011. 
ಕರ್ನಾಟಕ ಕೃಷಿ ಉತ್ಪನ್ನಗಳ ಮಾರುಕಟೆ (ನಿಯಂತಣ ಮತ್ತು ಅಭಿವೃದ್ಧಿ) (ತಿದ್ದುಪಡಿ) ಅಧಿನಿಯಮ, 201. 
ಊ [ಕ 5 0 
282 2011 19 ‘The National Law School of India (Amendment) Act, 2011. 
ಭಾರತದ ರಾಷ್ಟ್ರೀಯ ಕಾನೂನು ವಿದ್ಯಾಲಯ (ತಿದ್ದುಪಡಿ) ಅಧಿನಿಯಮ, 2011 
(NB) 
283 2011 20 The Karnataka Home Guards (Amendment) Act, 2011. 
ಕರ್ನಾಟಕ ಗೃಹ ರಕ್ಷಕ ದಳ (ತಿದ್ದುಪಡಿ) ಅಧಿನಿಯಮ, 2011 
284 2011 21 The Karnataka Government Parks (Preservation) (Amendment) Act, 2011. 
ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ (ಸಂರಕ್ಷಣೆ) (ತಿದ್ದುಪಡಿ) ಅಧಿನಿಯಮ, 2011. 
285 2011 24 The Karnataka Municipal Corporations and Certain Other Law (Amendment) Act, 2011. 


ಕರ್ನಾಟಕ ಪೌರ ನಿಗಮಗಳು ಮತ್ತು ಇತರೆ ಕೆಲವು ಕಾನೂನುಗಳ (ತಿದ್ದುಪಡಿ) ಅಧಿನಿಯಮ, 201. 





286 2011 27 ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ (ತಿದ್ದುಪಡಿ) ಅಧಿನಿಯಮ, 2011. 


The Karnataka Hindu Religious Institutions and Charitable Endowments (Amendment) 
Act, 2011. 





287 2011 28 ಕರ್ನಾಟಕ ಬಾಡಿಗೆ (ತಿದ್ದುಪಡಿ) ಅಧಿನಿಯಮ, 2008. 
The Karnataka Rent (Amendment) Act, 2008. 





288 2011 29 ‘The Karnataka Land Revenue (Amendment) Act, 2011. 
ಕರ್ನಾಟಕ ಭೂ ಕಂದಾಯ (ತಿದ್ದುಪಡಿ) ಅಧಿನಿಯಮ, 2011 





289 2011 30 The Karnataka Appropriation (No.3) Act, 2011 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ಅಧಿನಿಯಮ, 2011. 





290 2011 31 The Karnataka Appropriation (No.4) Act, 2011 
ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 4) ಅಧಿನಿಯಮ, 2011. 








291 2011 32 The Karnataka Legislature Salaries, Pensions and Allowances (Amendment) Act, 2011. 
ಕರ್ನಾಟಕ ವಿಧಾನಮಂಡಲದವರ ಸಂಬಳಗಳು, ಪಿಂಚಣಿಗಳು ಮತ್ತು ಭತ್ಯೆಗಳು (ತಿದ್ದುಪಡಿ) 
ಅಧಿನಿಯಮ, 2011. 

292 2011 33 The Karnataka Ministers Salaries and Allowances (Amendment) Act, 2011. 


ಕರ್ನಾಟಕ ಸಚಿವರ ಸಂಬಳಗಳು ಮತ್ತು ಭತ್ಯೆಗಳು (ತಿದ್ದುಪಡಿ) ಅಧಿನಿಯಮ, 2011. 





293 2011 34 ಕರ್ನಾಟಕ ಪಂಚಾಯತ್‌ ರಾಜ್‌ (ತಿದ್ದುಪಡಿ) ಅಧಿನಿಯಮ, 2011. 
The Karnataka Panchayath Raj (Amendment) Act, 2011. 





294 2011 35 ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ (ತಿದ್ದುಪಡಿ) ಅಧಿನಿಯಮ, 2011. 


The Karnataka State Minorities Commission (Amendment) Act, 2011. 





295 2011 37 The Karnataka Motor Vehicles Taxation (Second Amendment) Act, 2011. 
ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ (ಎರಡನೇ ತಿದ್ದುಪಡಿ) ಅಧಿನಿಯಮ, 2011. 





296 2011 38 The Karnataka Societies Registration (Amendment) Act, 2011. 
ಕರ್ನಾಟಕ ಸಂಘಗಳ ನೋಂದಣಿ (ತಿದ್ದುಪಡಿ) ಅಧಿನಿಯಮ, 2011. 




















ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೬೩ 





ಎರಡನೇ ಅನುಸೂಚಿ 
ಕರ್ನಾಟಕ ರಾಜ್ಯಕ್ಕೆ ಅನ್ವಯವಾಗುವಲ್ಲಿ ಕೇಂದ್ರ ಅಧಿನಿಯಮಗಳನ್ನು ತಿದ್ದುಪಡಿ ಮಾಡಲಾದ ಕರ್ನಾಟಕ ಅಧಿನಿಯಮಗಳ ನಿರಸನ 
(2 ಮತ್ತು 3ನೇ ಪ್ರಕರಣವನ್ನು ನೋಡಿ) 


SECOND SCHEDULE 
REPEALED KARNATAKA ACTS AMENDING CENTRAL ACTS IN ITS APPLICATION TO STATE OF KARNATAKA 
(See Section 2 and 3) 





Sl. Act 
Year Short Title 





I; 2002 22 The Registration (Karnataka Amendment) Act, 2002 
ನೋಂದಣಿಗಳ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2002 





2. 2003 1 The Factories (Karnataka Amendment) Act, 2002. 
ಕಾರ್ಲಾನೆಗಳ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2002 





3. 2003 35 ‘The Scheduled Castes And The Scheduled Tribes (Prevention Of Attrocities) (Karnataka 
Amendment) Act, 2002 

ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ (ದೌರ್ಜನ್ಯಗಳ ನಿವಾರಣೆ) (ಕರ್ನಾಟಕ ತಿದ್ದುಪಡಿ) 
ಅಧಿನಿಯಮ, 2002 





4. 2004 31 The Child Marriage Restraint (Karnataka Amendment) Act, 200% 
ಬಾಲ ವಿವಾಹ ನಿಗ್ರಹ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2004 





5. 2006 11 The Mysore (Religious and Charitable) Inams Abolition (Karnataka Amendment) Act, 2005 
ಮೈಸೂರು (ಧಾರ್ಮಿಕ ಮತ್ತು ಧರ್ಮಾದಾಯ) ಇನಾಮುಗಳ ರದ್ದಾಯತಿ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 
2005 





6. 2006 12 The Electricity (Karnataka Amendment) Act, 2005 
ವಿದ್ಯುಚ್ಛಕ್ತಿ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2005 





7. 2008 2 The Chit Funds (Karnataka Amendment)Act, 2007. 
ಚಿಟ್‌ ಫಂಡ್ಸ್‌ (ಕರ್ನಾಟಕ ತಿದ್ದುಪಡಿ) ಅಧಿನಿಯಮ, 2007 




















ಪ್ರಾದೇಶಿಕ ಕಾನೂನುಗಳು 

ಮೂರನೇ ಅನುಸೂಚಿ 
ನಿರಸಿತಗೊಂಡ ಪ್ರಾದೇಶಿಕ ಕಾನೂನುಗಳು 
(2 ಮತ್ತು 3ನೇ ಪ್ರಕರಣವನ್ನು ನೋಡಿ) 


REGIONAL LAWS 
THIRD SCHEDULE 
REPEALED REGIONAL LAWS 
(See Section 2 and 3) 


ಬೆಳಗಾವಿ ಪ್ರದೇಶ ಪ್ರಾದೇಶಿಕ ಕಾನೂನುಗಳು 
BELGAUM AREA REGIONAL LAWS 





51. Act ತ 
Year Short Title 





1. 1926 XVI ‘The Indian Trade Unions Act, 1926 (Central Act XVI of 1926) 
ಭಾರತೀಯ ವಾಣಿಜ್ಯ ಸಂಘಗಳ ಅಧಿನಿಯಮ, 1926 (1926ರ ಕೇಂದ್ರ ಅಧಿನಿಯಮ ೩೪) 





2; 1914 IX ‘The Local Authorities Loans Act, 1914(Central Act IX of 1914) 
ಸ್ಥಳೀಯ ಪ್ರಾಧಿಕಾರಗಳ ಸಾಲಗಳ ಅಧಿನಿಯಮ, 1914 (1914ರ ಕೇ೦ದ್ರ ಅಧಿನಿಯಮ ಬಫಿ) 





3. 1950 LIV The Bombay National Parks Act, 1950 
ಬಾಂಬೆ ರಾಷ್ಟೀಯ ಉದ್ಯಾನವನಗಳ ಅಧಿನಿಯಮ, 1950 
ಲು 





4. 1944 VII The Bombay Growth of Food Crops Act, 1944. 
ಬಾಂಬೆ ಆಹಾರ ಬೆಳೆಗಳ ವೃದ್ಧಿ ಅಧಿನಿಯಮ, 1944 





5. 1945 CXV The Musalman Wakf Bombay Amendment, 1945. 
ಮುಸಲ್ಮಾನ್‌ ವಕ್ಫ್‌ ಬಾಂಬೆ ತಿದ್ದುಪಡಿ, 1945 




















೨೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಮಂಗಳೂರು ಮತ್ತು ಕೊಳ್ಳೇಗಾಲ ಪ್ರದೇಶ ಪ್ರಾದೇಶಿಕ ಕಾನೂನುಗಳು 
MANGALORE AND KOLLEGAL AREA REGIONAL LAWS 

































































Sl. Act 
Year Short Title 
No No 
Ll; 1949 Muslim Personal Law (Shariyat) Application (Madras Amendment) Act, 1949 
ಮುಸ್ಲಿಂ ಪಠ್ಗಲ್‌ ಲಾ (ಶರಿಯತ್‌) ಅಪ್ಲಿಕೇಷನ್‌ (ಮದಾಸ್‌ ತಿದ್ದುಪಡಿ) ಅಧಿನಿಯಮ, 1949 
2. 1948 XV The Cotton Transport (Madras Amendment) Act, 1948 
ಕಾಟನ್‌ ಟ್ರಾನ್ಸ್‌ಪೋರ್ಟ್‌ (ಮದ್ರಾಸ್‌ ತಿದ್ದುಪಡಿ) ಅಧಿನಿಯಮ, 1948 
3. 1950 XI The Indian Criminal Law (A) (Madras) Act, 1950. 
ಇಂಡಿಯನ್‌ ಕ್ರಿಮಿನಲ್‌ ಲಾ (ತಿದ್ದುಪಡಿ) (ಮದ್ರಾಸ್‌) ಅಧಿನಿಯಮ, 1950 
ಗುಲ್ಬರ್ಗಾ ಪ್ರದೇಶ ಪ್ರಾದೇಶಿಕ ಕಾನೂನು 
GULBARGA AREA REGIONAL LAWS 
Sl. 
Year Act No. Short Title 
No. 
1. 1880 XII The Kazis Act, 1880(XII of 1880) 
ಕಾಜೀ ಅಧಿನಿಯಮ, 1880 (1880ರ 2೫೭1) 
2. 1348F 2೮1 The Hyderabad Public Security Act (Act 12 of 1348F) 
ಹೈದರಾಬಾದ್‌ ಪಬ್ಲಿಕ್‌ ಸೆಕ್ಕೂರಿಟಿ ಅಧಿನಿಯಮ, (1348 ಎಫ್‌ರ ಅಧಿನಿಯಮ 12) 
ಮೈಸೂರು ಪ್ರದೇಶ ಪ್ರಾದೇಶಿಕ ಕಾನೂನು 
MYSORE AREA REGIONAL LAWS 
Sl. 
Year Act No. Short Title 
No 
1. 1906 I The Mysore Vaccination Act, 1906 
ಮೈಸೂರು ವ್ಯಾಕ್ಷಿನೇಷನ್‌ ಅಧಿನಿಯಮ, 1906. 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ. ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -೫1 ಬೆಂದಚೂರು, ಮಂದವಾದ, ಮಾರ್ಚ್‌ ೧೯, ೨೦೧೩ (ಫಾಲ್ತುಣ ೨೮, ಶತ ವರ್ಷ ೧೯೩೪)| ನಂ.೬೦೩ 
Part - 118 Bangalore, Tuesday, March 19, 2013 (Phalguna 28, Shaka Varsha 1934) No. 603 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಡಿಪಿಎಆರ್‌ 23 ಹೆಚ್‌ಹೆಚ್‌ಎಲ್‌ 2012, ಬೆಂಗಳೂರು, ದಿನಾಂಕ: 15-03-2013 


2013ನೇ ಸಾಲಿಗೆ ದಿನಾಂಕ:30-09-2013ರ ಸೋಮವಾರ ಬ್ಯಾಂಕ್‌ಗಳ ಅರ್ಧ ವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯ ದಿನದ ಹಿನ್ನೆಲೆಯಲ್ಲಿ 
ನೆಗೋಷಿಯಬಲ್‌ ಇನ್ಸ್ಟುಮೆಂಟ್‌ ಆಕ್ಟ್‌ 1881ರ (1881ರ ಅಧಿನಿಯಮ ಸಂಖ್ಯೆ:26) 25ನೇ ಸೆಕ್ಟನ್‌ನ ಅನ್ವಯ ದಿನಾಂಕ: 19-11-2012 ಹಾಗೂ 
ದಿನಾಂಕ:22-11-2012ರಲ್ಲಿ ಹೊರಡಿಸಲಾದ ಅಧಿಸೂಚನೆ-1! ಸಂಖ್ಯೆ: ಸಿಆಸುಇ 23 ಹೆಚ್‌ಹೆಚ್‌ಎಲ್‌ 2012ರ ಕ್ರಮ ಸಂಖ್ಯೆ: 13ರಲ್ಲಿ ಈ ದಿನದಂದು 
ಕರ್ನಾಟಕ ರಾಜ್ಯದಾದ್ಯಂತ ಸಾರ್ವಜನಿಕ ರಜೆಯೆಂದು ಘೋಷಿಸಲಾಗಿದೆ. ಭಾರತ ಸರ್ಕಾರದ ಹಣಕಾಸು ಮಂತ್ರಾಲಯದ ಆರ್ಥಿಕ ಸೇವೆಗಳ ಇಲಾಖೆಯ 
ಪತ್ರ ಸಂಖ್ಯೆ: F No.1/22/2012-BO.Il ದಿನಾ೦ಕ:09-01-2013ರಲ್ಲಿನ ಸೂಚನೆಯಂತೆ ಕರ್ನಾಟಕ ರಾಜ್ಯದಾದ್ಯಂತ ದಿನಾಂಕ: 
30-09-2013ರ ಸೋಮವಾರ ಬ್ಯಾಂಕುಗಳಿಗೆ ಸಾರ್ವಜನಿಕ ರಜೆಯೆಂದು ಘೋಷಿಸಿರುವುದನ್ನು ರದ್ದು ಪಡಿಸಲಾಗಿದೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೬೫ 





ದಿನಾಂಕ:30-09-2013, ಸೋಮವಾರ ಬ್ಯಾಂಕುಗಳ ಅರ್ಧ ವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯ ದಿನವಾಗಿದ್ದು ಈ ದಿನದಂದು ಬ್ಯಾಂಕುಗಳ ಕರ್ತವ್ಯ 
ದಿನವಾಗಿರುತ್ತದೆ ಹಾಗೂ ಇನ್ನು ಮುಂದೆ ಸೆಪ್ಟಂಬರ್‌ 30ರಂದು ಬ್ಯಾಂಕುಗಳಿಗೆ ಅರ್ಧವಾರ್ಷಿಕ ಲೆಕ್ಕ ಪತ್ರ ಮುಕ್ತಾಯದ ದಿನದಂದು ರಜೆ ಇರುವುದಿಲ್ಲ 
ಎಂದು ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ರಾಜ್ಯ ಶಿಷ್ಠಾಚಾರ-1) 
PERSONNEL AND ADMINISTRATIVE REFORMS SECRETARIAT 
CORRIGENDUM 
NO: DPAR 23 HHL 2012, Bangalore, dated:15-03-2013 


Under the explanation of Section 25 of the Negotiable Instrument Act 1881(Act No: XXVI of 1881) on 30-09-2013, 
Monday in the Eve of Half Yearly closing of Bank Accounts Public Holiday throughtout the State of Karnataka during the 
Year 2013 is issued in the NOTIFICATION-II, No: DPAR 23 HHL 2012, Dated: 19-11-2012 and Dated: 22-11-2012 in 
Serial No: 13. On 30-09-2013, Monday the Public Holiday has been cancelled, as per the instructions in the letter 
No: F.No.1/22/2012-BO.Il, Dated:09-01-2013 issued by Department of Financial Services, Ministry of Finance, Govt. of 


India. 


30" September 2013 will be Normal Working Days for Banks and September 30" of Subsequent Years is not a 
holiday for Banks on account of Half Yearly Closing of Accounts. 


By order and in the name of the Governor of Karnataka, 
PADMARAJU 


Joint Secretary to Government 
D.P.A.R(STATE PROTOCOL) 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 7-೩ | ಬೆಂಗಜೂರು, ಮಂಗಳವಾರ, ಮಾರ್ಚ್‌ ೧೯, ೨೦೧೩ (ಫಾಲ್ಡುಣ ೨೮, ಶತ ವರ್ಷ ೧೯೩೪)/ ನಂ.೬೦೫ 
Part -IV-A Bangalore, Tuesday, March 19, 2013 (Phalguna 28, Shaka Varsha 1934) No. 605 
ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಕಾಂ 78 ಎಲ್‌ಇಟಿ 2013, ಬೆಂಗಳೂರು, ದಿನಾಂಕ:19.03.2013 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸಗಾರರ (ಉದ್ಯೋಗ ಮತ್ತು ಸೇವಾ ನಿಬಂಧನೆಗಳ ವಿನಿಯಮ) ನಿಯಮಾವಳಿಗಳು 2006ರ ನಿಯಮ 
22ಎ(1)ರ ಉಪ ನಿಯಮ 11, IV, ೫ರ ಅಡಿಯಲ್ಲಿ ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆಯು ಪಕಟವಾದ ದಿನಾಂಕದಿಂದ ಜಾರಿಗೆ ಬರುವಂತೆ ಈ 
ಕೆಳಕಾಣಿಸಿದ ಸದಸ್ಯರನ್ನೊಳಗೊಂಡಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ಪುನರ್‌ ರಚಿಸಿದೆ. 


ಮಾನ್ಯ ಕಾರ್ಮಿಕ ಮತ್ತು ರೇಷ್ಮೆ ಸಚಿವರು : ಅಧ್ಯಕ್ಷರು 
ಅಧಿಕಾರಿ ಸದಸ್ಯರು: 
1. ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು-1. 
2. ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ, ಅಥವಾ ಇವರ ನಾಮ ನಿರ್ದೇಶಿತರು 
3. ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ ಅಥವಾ ಇವರ ನಾಮ ನಿರ್ದೇಶಿತರು. 
4. ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಯೋಜನಾ ಇಲಾಖೆ ಅಥವಾ ಇವರ ನಾಮ ನಿರ್ದೇಶಿತರು. 
5. ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29. 


೨೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಕಟ್ಟಡ ಮತ್ತು ಇತರೆ ನಿರ್ಮಾಣ ಕೆಲಸಗಾರರ ಪತಿನಿಧಿಗಳು:- 


1) ಶೀಕೆ. ರಾಮಕೃಷ್ಣ ಪೂಂಜ, ಅಧ್ಯಕ್ಷರು, ಭಾರತೀಯ ಮಜ್ದೂರ್‌ ಸಂಘ, ನಂ.61, ಎಸ್‌.ಸಿ.ರೋಡ್‌, ಬೆಂಗಳೂರು-560 009 ರವರು ಅಥವಾ 
ಅವರ ಪತಿನಿಧಿ. 


2) ಶೀ ಈಶ್ವರ್‌ ವಿಶ್ವಕರ್ಮ, ಪಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಒಕ್ಕೂಟ, ನಂ.15, 4ನೇ ಅಡ್ಡರಸ್ತೆ, ಸಂಪಿಗೆ 
ಮುಖ್ಯ ರಸ್ತೆ ಮಲ್ಲೇಶ್ವರಂ, ಬೆಂಗಳೂರು - 560003 (ಮೊ: 9342104973) 


3) ಶೀ ಮೌಲಾ ಸಾಬ್‌ ಹುಸೇನ್‌ ಸಾಬ್‌ ಮುಲ್ಲಾ, ಜನರಲ್‌ ಸೆಕೆಟರಿ, ಎ.ಐ.ಟಿ.ಯು.ಸಿ. ಗುರುನಾಥ ನಗರ ರಸ್ತೆ ಆದರ್ಶ ಕಾಲೋನಿ, ಹಳೇ 
ಹುಬ್ಬಳ್ಳಿ -580 024, ಧಾರವಾಡ ಜಿಲ್ಲೆ (ಮೊ: 9980442838) 


4) ಶೀ ವಿಜಯಕುಮಾರ್‌ ಬಿನ್‌ ಎಸ್‌. ವೆಂಕಟರಮಣಪ್ಪ, ದಲಿತ, ಹಿಂದುಳಿದ ವರ್ಗ ಹಾಗೂ ಅಲ್ಪ ಸಂಖ್ಯಾತರ ಕಟ್ಟಡ ಕಾರ್ಮಿಕರ ಮುಖಂಡರು, 
2ನೇ ಕಾಸ್‌, ಕನಕನಗರ, ವಿ.ವಿ.ಬಡಾವಣೆ, ಹೊಸಕೋಟೆ ಟೌನ್‌, ಬೆ೦ಗಳೂರು -560014 (ಮೊ: 9964620620) 


5) ಶೀಮತಿ ಎನ್‌. ರಾಧ, ಅಧ್ಯಕ್ಷರು, ಅಖಿಲ ಕರ್ನಾಟಕ ಕಟ್ಟಡ ಕಾರ್ಮಿಕರ ಯೂನಿಯನ್‌, ನಂ.154, ಆಂಜನೇಯ ಟಿಂಪಲ್‌ ರಸ್ತೆ 
ದೊಮ್ಮಲೂರು, ಬೆಂಗಳೂರು -560 071. 


ಕಟ್ಟಡ ಮತ್ತು ಇತರೆ ನಿರ್ಮಾಣಗಾರರ ಪತಿನಿಧಿಗಳು:- 
1) ಜನರಲ್‌ ಮ್ಯಾನೇಜರ್‌, ರಾಜೀವ್‌ ಗಾಂಧಿ ಗಾಮೀಣ ಗೃಹ ನಿಗಮ ನಿಯಮಿತ, ಬೆಂಗಳೂರು ಅಥವಾ ಇವರ ನಾಮ ನಿರ್ದೇಶಿತರು. 


2) ಶೀ ಕೆ.ಎಲ್‌.ಮೋಹನ್‌ ರಾವ್‌, ಅಧ್ಯಕ್ಷರು. ಕನ್‌ಸ್ಟ ಕ್ಷನ್‌ ಇಂಡಸ್ಟಿ ಡೆವಲಪ್‌ಮೆಂಟ್‌ ಅಕಾಡೆಮಿ ಅಂಡ್‌ ರಿಸರ್ಚ್‌ ಸೆಂಟರ್‌, ನಂ.22, 1ನೇ ಎ 
ಕಾಸ್‌, ಹನುಮಂತನಗರ, ಬೆ೦ಗಳೂರು -19. 


3) ಶೀ ಭವಾನಿ ಪಸಾದ್‌, ಕನ್‌ಸ್ಪ ಕ್ಷನ್‌ ಇಂಡಸ್ಟ್ರೀ ಡೆವಲಪ್‌ಮೆಂಟ್‌ ಕೌನ್ಸಿಲ್‌, ನಂ.59, 6ನೇ ಮೇನ್‌, 15ನೇ ಕಾಸ್‌, ಮಲ್ಲೇಶ್ವರಂ, ಬೆಂಗಳೂರು. 


4) ಶೀ ರಾಘವೇಂದ . ಆರ್‌. ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ಮೆಟಲರ್ಜಿಕಲ್ಸ್‌ ಪ್ರೈವೇಟ್‌ ಲಿಮಿಟೆಡ್‌, ನಂ.120, ಕ೦ಬಳಿಪುರ ಗೇಟ್‌, 
ಶಿಡ್ಲಘಟ್ಟ ರಸ್ತೆ ಹಸಿಗಾಳ ಅಂಚೆ, ಹೊಸಕೋಟೆ -562 114. 


5) ಶೀ ವಿ.ವಿ. ಸದಾನಂದ ಬಿನ್‌ ವೆಂಕಟೇಶಪ್ಪ, ಕಟ್ಟಡ ಮತ್ತು ಇತರ ನಿರ್ಮಾಣಗಾರರ ಪತಿನಿಧಿ, ನಂ.708, 4ನೇ ಬಿ ಕಾಸ್‌, ಹೆಚ್‌.ಆರ್‌.ಬಿ.ಆರ್‌. 
ಲೇಔಟ್‌, ಕಲ್ಯಾಣ ನಗರ, ಬೆ೦ಗಳೂರು -560043 (ಮೊ:9880278935) 


ಈ ಹಿಂದೆ ಹೊರಡಿಸಲಾಗಿದ್ದ ದಿನಾಂಕ:19.04.2010ರ ಸರ್ಕಾರದ ಅಧಿಸೂಚನೆ ಸಂಖ್ಯೆಕಾಇ 369 ಎಲ್‌ಇಟಿ 2009ನ್ನು ರದ್ದುಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಯು.ಎನ್‌. ನಾಗೇಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 7-೩ | ಬೆ೦ರಜಚೂರು, ಮಂಗಕವಾರ, ಮಾರ್ಚ್‌ ೧೯, ೨೦೧೩ (ಫಾಲ್ಹುಣ ೨೮, ಶತ ವರ್ಷ ೧೯೩೪) ನಂ.೬೦೬ 
Part -IV-A Bangalore, Tuesday, March 19, 2013 (Phalguna 28, Shaka Varsha 1934) No. 606 
ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಾಜ 44 ಎಲ್‌ಇಟಿ 2013, ಬೆ೦ಗಳೂರು, ದಿನಾಂಕ: 19.03.2013 


ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಅಧಿನಿಯಮ 1965ರ ಪಕರಣ 4 ರೊಂದಿಗೆ ಓದಿಕೊಂಡಂತೆ, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ 
ನಿಯಮಗಳು 1968ರ ನಿಯಮ 10ರ ಮೂಲಕ ಪದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆಯು ಪಕಟವಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಈ ಕೆಳಕಾಣಿಸಿದ ಸದಸ್ಯರನ್ನೊಳಗೊಂಡಂತೆ ಕರ್ನಾಟಕ ಕಾರ್ಮಿಕ ಕಲ್ಯಾಣಿ ಮಂಡಳಿಯನ್ನು ಪುನರ್‌ ರಚಿಸಿದೆ. 


ಸ್ಪತಂತ ಸದಸ್ಯರು: 
1) ಮಾನ್ಯ ಕಾರ್ಮಿಕ ಮತ್ತು ರೇಷ್ಮೆ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನ ಸೌಧ, ಬೆ೦ಗಳೂರು. 


2) ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರದ ಪಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಅಥವಾ ಅವರ ಪತಿನಿಧಿಗಳು, ವಿಧಾನ ಸೌಧ, 
ಬೆಂಗಳೂರು. 


3) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು-1. 


4) ಕಾರ್ಮಿಕ ಆಯುಕ್ತರು, ಕಾರ್ಮಿಕ ಇಲಾಖೆ, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-29. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೬೭ 





ಮಾಲೀಕರ ಪತಿನಿಧಿಗಳು: 
1) ಅಧ್ಯಕ್ಷರು, ಫೆಡರೇಷನ್‌ ಆಫ್‌ ಕರ್ನಾಟಕ ಛೇಂಬರ್‌ ಆಫ್‌ ಕಾಮರ್ಸ್‌, ಕೆ.ಜಿ.ರಸ್ತೆ, ಬೆಂಗಳೂರು. 
2) ಅಧ್ಯಕ್ಷರು. ಗೇಟರ್‌ ಮೈಸೂರು ಛೇಂಬರ್‌ ಆಫ್‌ ಕಾಮರ್ಸ್‌ ಅಂಡ್‌ ಇಂಡಸ್ಪಿ ಸ್‌, (ಬಿ.ಎಂ.ಸಿ.ಎ) ಷರೀಫ್‌ ಛೇಂಬರ್‌, ನಂ.14, ಕನ್ನಿಂಗ್‌ ಹ್ಯಾಂ 
ರೋಡ್‌, ಬೆಂಗಳೂರು-52. 
3) ಅಧ್ಯಕ್ಷರು, ಕರ್ನಾಟಕ ಸ್ಮಾಲ್‌ ಸ್ಕೇಲ್‌ ಇಂಡಸ್ಟ್ರೀಸ್‌ (ಕಾಸಿಯಾ), ನಂ.106, 17ನೇ ಅಡ್ಡರಸ್ತೆ, ಮಾಗಡಿ ಕಾರ್ಡ್‌ ರಸ್ತೆ, ಬೆಂಗಳೂರು-79. 
4 ಅಧ್ಯಕ್ಷರು, ಕರ್ನಾಟಕ ಟೆಕ್ಸ್‌ಟೈಲ್ಸ್‌ ಮಿಲ್ಸ್‌ ಅಸೋಸಿಯೇಷನ್‌, ವಸ್ತ ಭವನ, ನಂ.64, 4ನೇ ಮೇನ್‌, 18ನೇ ಕಾಸ್‌ ಹತ್ತಿರ, ಮಲ್ಲೇಶ್ವರಂ, 
ಬೆಂಗಳೂರು-3. 
ಕಾರ್ಮಿಕ ಪತಿನಿಧಿಗಳು: 
1) ಅಧ್ಯಕ್ಷರು. ಆಲ್‌ ಇಂಡಿಯಾ ಟೇಡ್‌ ಯೂನಿಯನ್‌ ಕಾಂಗೆಸ್‌, ನಂ.3, ವಿನಾಯಕ ಬಿಲ್ಲಿಂಗ್‌, ಸಂಪಿಗೆ ರಸ್ತೆ ಮಲ್ಲೇಶ್ವರಂ, ಬೆ೦ಗಳೂರು-3. 
2) ಅಧ್ಯಕ್ಷರು, ಸೆಂಟರ್‌ ಫಾರ್‌ ಇಂಡಿಯನ್‌ ಟೇಡ್‌ ಯೂನಿಯನ್‌, ಕರ್ನಾಟಕ ರಾಜ್ಯ ಸಮಿತಿ, ನಂ.20/(, ವಿ.ಜಿ.ಗೋಪಾಲ್‌ ಬಿಲ್ಡಿಂಗ್‌, ಲಾಲ್‌ 
ಬಾಗ್‌ ಫೋರ್ಟ್‌ ರಸ್ತೆ, ಮಿನರ್ವ ಸರ್ಕಲ್‌ ಹತ್ತಿರ, ಬೆ೦ಗಳೂರು-4. 


3) ಅಧ್ಯಕ್ಷರು, ಇಂಡಿಯನ್‌ ನ್ಯಾಷನಲ್‌ ಟೇಡ್‌ ಯೂನಿಯನ್‌ ಕಾಂಗೆಸ್‌(ಇಂಟೆಕ್‌), ನಂ.26/, 11ನೇ ಅಡ್ಡರಸ್ತೆ, 8ನೇ ಮುಖ್ಯರಸ್ತೆ, ಮಲ್ಲೇಶ್ವರಂ, 


“ರಿಯ 


ಬೆಂಗಳೂರು-23. 


4) ಅಧ್ಯಕ್ಷರು. ಭಾರತೀಯ ಮಜ್ಞೂರು ಸಂಘ, ಸುಭೇದಾರ್‌ ಛತಂ ರಸ್ತೆ, ಬೆಂಗಳೂರು-೨9. 


ಮಹಿಳಾ ಸದಸ್ಯರು: 
1. ಶೀಮತಿ ಭಾರತಿ ಕೋಂ ನಾರಾಯಣ ಸ್ವಾಮಿ, ನಂ.120/0, ಸುಪಭ, 3ನೇ ಕಾಸ್‌, ಸಾಯಿ ಎನ್‌ಕ್ಷೇವ್‌, 7ನೇ ಫೇಸ್‌, ಕೊತ್ತನೂರು ಮುಖ್ಯರಸ್ತೆ, 
ಜೆ.ಪಿ.ನಗರ, ಬೆಂಗಳೂರು-78. 


2. ಶೀಮತಿ ಪಾರ್ವತಮ್ಮಕೆ ಕೋಂ ಬಿ.ಆರ್‌. ನಾಗರಾಜ್‌, ನಂ. 315-ಜೆ, 2ನೇ ಮೇನ್‌, ಕಸ್ತೂರಿನಗರ, ಈಸ್ಟ್‌ ಆಫ್‌ ಎನ್‌.ಜಿ.ಇ.ಎಫ್‌, 
ಬೆಂಗಳೂರು-43 


ಈ ಹಿಂದೆ ಹೊರಡಿಸಲಾಗಿದ್ದ ದಿನಾಂಕ:06.04.2010ರ ಸರ್ಕಾರದ ಅಧಿಸೂಚನೆ ಸಂಖ್ಯೆಕಾಇ 46 ಎಲ್‌ಇಟಿ 2010ನ್ನು ರದ್ದುಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಯು.ಎನ್‌. ನಾಗೇಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 7-೩ | ಬೆ೦ಗಳೂರು, ಮಂದಚಜವಾರ, ಮಾರ್ಚ್‌ ೧೯, ೨೦೧೩ (ಫಾಲ್ಡುಣ ೨೮, ಶತ ವರ್ಷ ೧೯೩೪)| ನಂ.೬೦೭ 
Part -IV-A Bangalore, Tuesday, March 19, 2013 (Phalguna 28, Shaka Varsha 1934) No. 607 





MINORITY WELFARE, HAJ & WAKFS SECRETARIAT 


NOTIFICATION 


NO: MWD 30 WES 2013, Bangalore, dated: 19.03.2013 
In supersession of Notification No. MWD 45 WES 2013, dated:12.03.2013 and consequent upon acceptance of 
voluntary retirement under Section 285 (1)(a) of KCSR 1958, of Sri. H.S. Ismathulla Khan, from the post of Additional 
Commissioner of Commercial Taxes, Bangalore, by the competent authority, his nomination in the category of "An Officer 
from the State Government" as Member of the Karnataka State Board of Wakfs is hereby withdrawn with immediate 


effect. 
By Order and in the name of the Governor of Karnataka 
ABBAS SHARIEFF 


Under Secretary to Government 
Minority Welfare, Haj & Wakfs Department 


೨೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಿಶೇಷ ರಾಜ್ಯ ಪತ್ರಿಕೆ 
| ಬೆಂಗಚೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ ಫಾಲ್ದುಣ ೨೯, ಶಹ ವರ್ಷ ೧೯೩೪) ಹ 
Part - 118 Bangalore, Wednesday, March 20, 2013 (Phalguna 29, Shaka Varsha 1934) | No. 609 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಅಧಿಸೂಚನೆ 
ಪ್ರಪತ್ರ-1 
[12(2)ನೇ ನಿಯಮವನ್ನು ನೋಡಿ] 
(ಜಿಲ್ಲಾ ಪಂಚಾಯಿತಿಗಳ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಿಸುವುದಕ್ಕಾಗಿ) 


ಸಂಖ್ಯೆ: ಅಎಲ್‌ಎನ್‌(ಪಂ)ಸಿಆರ್‌.36/12-13, ಬೆ೦ಗಳೂರು, ದಿನಾಂಕ: 20-03-2013 


1993ರ ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮದ ಉಪಬಂಧಗಳ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಬೆಂಗಳೂರು 
ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯ 17-ಟಿ.ಬೇಗೂರು ಪ್ರಾದೇಶಿಕ ಚುನಾವಣಾ ಕ್ಷೇತ್ರದಿಂದ ಚುನಾಯಿತ ಅಭ್ಯರ್ಥಿಯಾಗಿದ್ದ ಕೃಷ್ಣಪ್ಪ ರವರ ಮರಣದಿಂದ 
ತೆರವಾಗಿರುವ ಸ್ಥಾನವನ್ನು ಮತ್ತು ನೆಲಮಂಗಲ ತಾಲ್ಲೂಕು ಪಂಚಾಯಿತಿಯ 01-ಅರಿಶಿನಕುಂಟೆ ಪ್ರಾದೇಶಿಕ ಚುನಾವಣಾ ಕ್ಷೇತ್ರದಿಂದ ಚುನಾಯಿತ 
ಅಭ್ಯರ್ಥಿಯಾಗಿದ್ದ ಶ್ರೀಮತಿ ಎ.ಎಸ್‌.ಅನ್ನಪೂರ್ಣ ರವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನವನ್ನು ತುಂಬಲು ಉಪಚುನಾವಣೆಯನ್ನು 
ನಡೆಸಬೇಕಾಗಿರುತ್ತದೆ. 





ಆದುದರಿಂದ, ಕರ್ನಾಟಕ ಪಂಚಾಯತ್‌ರಾಜ್‌ (ಚುನಾವಣೆಯನ್ನು ನಡೆಸುವ) ನಿಯಮಗಳು 1993ರ 12ನೇ ನಿಯಮಕ್ಕನುಸಾರವಾಗಿ ಹಾಗೂ 
ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂ.ರಾಚುಆ.50.ಟಿಜಡ್‌ಪಿ.2011 ದಿನಾಂಕ:20-03-2013ರನ್ವಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ 
ಜಿಲ್ಲಾಧಿಕಾರಿಯಾದ ಎಂ.ಬಿ.ರಾಜೇಶಗೌಡ ಎಂಬ ಹೆಸರಿನ ನಾನು ಸದರಿ ಉಪಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಾಣಿಸಿದ ಕಾರ್ಯಕ್ರಮ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 






































1 | ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 27-03-2013 (ಬುಧವಾರ) 
2. | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 28-03-2013 (ಗುರುವಾರ) 
3. | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಕೊನೆಯ ದಿನಾಂಕ ಮತ್ತು ದಿನ 30-03-2013 (ಶನಿವಾರ) 
4. | ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ (ಮತದಾನ ಸಮಯ 07-04-2013 

ಬೆಳಗ್ಗೆ 7.00 ಗಂಟೆಯಿ೦ದ ಸಾಯಂಕಾಲ 5.00 ಗಂಟೆಯವರೆಗೆ) (ಭಾನುವಾರ) 
5. | ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸ ಬೇಕಾದ ದಿನಾಂಕ ಮತ್ತು ದಿನ 09-04-2013 (ಮಂಗಳವಾರ) 
6, ಮತ ಎಣಿಕೆ ದಿನಾಂಕ ಮತ್ತು ದಿನ (ತಾಲ್ಲೂಕು ಕೇಂದ್ರ ಸ್ಥಳದಲ್ಲಿ ಬೆಳಗ್ಗೆ 8.00 ಗಂಟೆಯಿಂದ) 10-04-2013 (ಬುಧವಾರ) 
7. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 10-04-2013 (ಬುಧವಾರ) 

ಎಂ.ಬಿ. ರಾಜೇಶಗೌಡ 


ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ವಿಶೇಷ ರಾಜ್ಯ ಪತ್ರಿಕೆ 


೫) 
ಭಾಗ - 77೩ | ಬೆಂಗಳೂರು, ಬುಧವಾರ, ಮಾರ್ಜ್‌ ೨೦, ೨೦೧೩ (ಫಾಲ್ಗುಣ ೨೯, ಶತ ವರ್ಷ ೧೯೩೪) [| ನಂ.೬೧೦ . 
Part -IV-A | Bangalore, Wednesday, March 20, 2013 (Phalguna 29, Shaka Varsha 1934) | No. 610 
ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಕವಿಪ:ಶಾರಶಾ:1261:ಸರಾ:2012, ಬೆಂಗಳೂರು, ದಿನಾಂಕ: 20.03.2013 
ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರೊ: ಕೆ.ಆರ್‌. ಮಲ್ಲಿಕಾರ್ಜುನಪ್ಪ ಅವರು, ವಿಧಾನ ಪರಿಷತ್ತಿನ ಸದಸ್ಯತ್ವ ಸ್ಥಾನಕ್ಕೆ ದಿನಾಂಕ: 20ನೇ 
ಮಾರ್ಚ್‌, 2013ರಂದು ರಾಜೀನಾಮೆಯನ್ನು ಸಲ್ಲಿಸಿದ್ದು ಸದರಿ ರಾಜೀನಾಮೆಯನ್ನು ಮಾನ್ಯ ಸಭಾಪತಿಯವರು ಕರ್ನಾಟಕ ವಿಧಾನ ಪರಿಷತ್ತಿನ 
ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳ ನಿಯಮ 185(2)ರ ಮೇರೆಗೆ ಅಂಗೀಕರಿಸಿರುತ್ತಾರೆ. 
ವಿ. ಶ್ರೀಶ್‌ 


ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಪರಿಷತ್ತು 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೬೯ 





KARNATAKA LEGISLATIVE COUNCIL SECRETARIAT 
NOTIFICATION 
No. KLC/Legn/1261/MR/2012, Bangalore, Date: 20-3-2013 


Prof. K.R. Mallikarjunappa, Member of Karnataka Legislative Council tendered his resignation to the membership 
of the Legislative Council on 20th March, 2013. The Hon'ble Chairman, Legislative Council accepted the resignation as per 


rule 185(2) of the Rules of Procedure and Conduct of Business in Karnataka Legislative Council. 


V. SHREESH 
Secretary 
Karnataka Legislative Council 


ವಿಶೇಷ ರಾಜ ಪತಿಕೆ 
ರ್‌ು 
ಭಾಗದ - 11 ಖೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಡುಣ ೨೯, ಶತ ವರ್ಷ ೧೯೩೪) | ನಂ.೬೧೧ 
Part - 8118 Bangalore, Wednesday, March 20, 2013 (Phalguna 29, Shaka Varsha 1934) | No. 611 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4 ರ ಮೇರೆಗೆ ಅಧಿಸೂಚನೆ 


ಸಂಖ್ಯೆ: ಸಿಐ 588 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 20.03.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966 ಕರ್ನಾಟಕ ಕಾಯ್ದೆ 18, 1966) ಕಲಂ 13) ಹಾಗೂ 3(1) ರ ಮೇರೆಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಐ 333 ಎಸ್‌ಪಿಕ್ಯೂ 1994, ದಿನಾ೦ಕ: 01-07-1997 ರಾಜ್ಯಪತ್ರದಲ್ಲಿ ಪ್ರಕಟಣೆ ದಿನಾಂಕ 02-07-1997 ಮತ್ತು ಕಲಂ 281) ರ 
ಅಧಿಸೂಚನೆ ಸಂಖ್ಯೆ: ಸಿಐ 333 ಎಸ್‌ಪಿಕ್ಕೂ 1994 ದಿನಾಂಕ: 01-07-1997 ರಾಜ್ಯಪತ್ರದಲ್ಲಿ ದಿನಾಂಕ: 02-07-1997 ರಂದು ಪ್ರಕಟವಾಗಿದ್ದು, ಈ ಕೆಳಗಿನ 
ಅನುಸೂಚಿಯಲ್ಲಿ ಕಾಣಿಸಿರುವ ಉಡುಪಿ ಜಿಲ್ಲೆ, ಉಡುಪಿ ತಾಲೂಕು, ನಡ್ಡಾಲು ಮತ್ತು ಹೆಜಮಾಡಿ ಗ್ರಾಮಗಳ ಅಂಕಣ 3 ರಲ್ಲಿ ಕಾಣಿಸಿರುವ ಜಮೀನಿನಲ್ಲಿ 
ಭೂ ಮಾಲೀಕರು ವಾಸದ ಮನೆಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದು, ದೇವಸ್ಥಾನ / ಶಾಲೆಗಳು / ತೆಂಗು, ಗೇರು, ಹಲಸು ಮುಂತಾದ ಮರಗಳು 
ಒಳಗೊಂಡಂತೆ ಕೃಷಿ ಚಟುವಟಿಕೆಗಳಿಂದ ಕೂಡಿರುವುದರಿಂದ ಅಂಕಣ 4 ರಲ್ಲಿರುವ ವಿಸ್ತೀರ್ಣ ಹಾಗೂ ಅಂಕಣ 5 ರಲ್ಲಿ ಕಾಣಿಸಿರುವ ಚಕ್ಕುಬಂದಿಗಳನ್ನು 
ಒಳಗೊಂಡ ಪ್ರದೇಶಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ಕಲಂ 1966ರ ಕಲಂ 4 ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ 
ಕೈಗಾರಿಕಾ ಪ್ರದೇಶದಿಂದ ಕೈಬಿಡಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 


















































ಗಾಮ: ನಡ್ಬಾಲು ಹೋಬಳಿ: ಕಾಪು ತಾಲ್ಲೂಕು: ಉಡುಪಿ ಜಿಲ್ಲೆ: ಉಡುಪಿ 
~~ 
ಖಾಸಗಿ ಸರಕಾರಿ ಗಡಿಗಳು 
ಕ್ರ ಸರ್ವೆ 
Fr ಗ್ರಾಮದ ಹೆಸರು ವಿಸ್ತೀರ್ಣ ವಿಸ್ತೀರ್ಣ 
ಸಂ ನಂಬರ್‌ fn po ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ ನಬಿ 5ಸಿ 5ಡಿ 
1 ನಡ್ಡಾಲು 192/1 1.01 — ಹೆಜಮಾಡಿ ಹೆಜಮಾಡಿ 195 192/2 
2 i 192/2 1.24 ದ ಹೆಜಮಾಡಿ 192/1 196,195 192/3 
3 ಗೆ 192/3 0.83 ಈ 192/2 192/2 192/9, -4, 195 | 192/9, -4 
4 | 192/4 0.35 — 192/9 192/3 195 192/5, 195 
5 ಕ 192/5 0.29 — 192/8 192/9, -4 195 192/6 
6 | 192/6 1.10 — 192/8 192/5 195 192/8 
f 192/7 
7 0.38 ದ ಹೆಜಮಾಡಿ ಹೆಜಮಾಡಿ 192/7 (ಅಂಶ) 192/8 
(ಅಂಶ) 
8 " 192/9 0.46 - 192/8 192/2, -3 192/4 192/5 
9 " 193/1 2.02 ದ 193, 181 192 194, 195 192/5 
10 ! 193/2 0.68 — 181 192/5 193/3, -4 181, 193/10 
193/4, 
11 " 193/3 0.97 | 193/2, -5 193/7, -5 193/6 1 
12 " 193/4 0.22 — 193/2 193/3 193/10 193/0 
193/5 193/2, 
13 0.66 — 181 193 193/8, 194 
(ಅಂಶ) ಗ ಗೆ -3,-7 



































೨೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 


















































































































































ಹ ಖಾಸಗಿ ಸರಕಾರಿ ಗಡಿಗಳು 
ಕ್ರ ದ ಸರ್ವೆ 
ಚ್‌ ಗ್ರಾಮದ ಹೆಸರು ತುಟ ವಿಸ್ತೀರ್ಣ ವಿಸ್ತೀರ್ಣ ಥಾ ಸ 
s ಎ.ಸೆಂ ಎ.ಸೆಂ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ 5ಬಿ 5ಸಿ 5ಡಿ 
14 ” 193/6 0.42 — 193/3,-8 194 194 193/10, -9 
15 4 193/7 0.11 - 193/3 193/5 193/3 193/3 
16 ಕ 193/8 0.03 — 193/3 194 193/3 193/3 
17 ಗ 193/9 0.07 — 193/6 193/6 194 193/1 
18 » 193/10 0.54 — 193/4 193/3,-6 193/1 204 
19 ತ 193/1ಎ 0.23 — 193/10 193/9,-6 194 204 
20 i 194/9 0.54 — 193 195 194/1 193 
195/2, 
21 § 195/1 0.62 — 192 196 196 ಸ 
22 ಗೆ 195/2 0.81 ತ 192 195/ 195/3, 9 195/6 
23 ಗ" 195/6 0.31 - 192 195/2 195/3 195/7 
24 " 195/7 1.05 - 192 195/6 195/5 195/8 
25 "1 196/1 0.32 — 192 ಹೆಜಮಾಡಿ 196/2 196/10 
26 " 196/6 0.33 — 192 196/10 196/2 195 
27 ! 196/10 0.20 — 192 196/ 196/2 196/6 
w 209, 
28 207/1 1.21 — 206 207/5 209 207/6, -8 
| 207/2 207/2 208, 207/3, 
29 0.90 — 206 207/9 
(ಅಂಶ) (ಅಂಶ) 207/10 ಗೆ 
30 ತ 207/5ಎ 1.84 — 206 204 209 207/ಬಿ 
31 ಸ 207/6 0.21 — 206 207/ 207/8 207/2 
32 4 207/8 0.04 — 207/6 207/7 209 207/2 
33 " 208/೬ 0.67 — 207 207 208/ಬಿ 208/2ಎ 
34 i 208/ಬಿ 0.67 — 208/ಎ 207 209 208/2ಬಿ 
35 k 208/2ಎ 0.27 — 207 208/ಎ 208/2ಬಿ 217 
36 208/2ಬಿ 0.28 — 208/2ಎ 208/ಬಿ 207 217 
37 209/1 0.13 — 207 207 209/5ಎ 209/2 
38 L 209/2 0.28 - 207 209/1 209/5ಎ 209/3ಬಿ 
209/5ಎ, 
39 § 209/3ಎ 0.11 — 208 209/3ಬಿ 209/8 
40 | 209/3ಬಿ 0.36 - 208 209/2 209/5ಎ 209ಎ 
41 ಗ 209/4ಎ 0.48 — 209/8 209/5ಎ 209/10ಎ 209/4ಬಿ 
42 | 209/4ಬಿ 0.34 - 209/9 209/4ಎ 209/10ಎ 217 
KR 209/1, 2, 209/5ಎ, 209/5ಬಿ, 
43 209/5ಎ 1.73 — 3 ತ _10ಬಿ 209/10ಎ 
209/02 ಎ2, 
44 ಟ್ಟ 209/5ಬಿ 0.60 — 209/5ಎ fy 210 209/10ಬಿ 
209/6ಎ, 
KR 209/13, 209/6ಬಿ, 
45 209/6ಎ 0.50 207 209/7ಎ1 209/121 A 
209/13, 
| 209/7ಬಿ1 nl 
46 209/71 0.58 — 207 a 209/7ಎ2 209/12 
ಎ1 
47 ಗ 209/7ಬಿ1ಎ 0.46 — 207 209/7ಬಿ-1ಬಿ 209/7ಬಿ, -2ಎ 209/7೧1 








































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೭೧ 
Ke ಖಾಸಗಿ ಸರಕಾರಿ ಗಡಿಗಳು 
ಕ್ರ ದ ಸರ್ವೆ 
ಚ್‌ ಗ್ರಾಮದ ಹೆಸರು ತುಟ ವಿಸ್ತೀರ್ಣ ವಿಸ್ತೀರ್ಣ ಥಾ ಎ 
' ಎ.ಸೆಂ ಎ.ಸೆಂ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ 5ಬಿ ವು 5ಡಿ 
48 1 209/8 0.11 208 209/ಎ 209/10ಎ 209/9 
40 ಟಿ 209/9 0.26 — 208 209/8 209/0 17 
50 ಕ 209/0ಎ 0.46 209/8 209/5ಎ 209/10ಬಿ 209/9 
5] ಗ 209/1 0.06 — 209/5ಬಿ 209/2ಎ2 209/2ಎ2 209/ಬಿ 
ಸ 209/6ಎ 209/13, 
52 209/12 ಎ1 0.10 — 209/12 ಎ2 209/6ಎ 
| 209/13 -7ಎ1 1 1 
53 ` 217/ಎ 0.01 218 217/ಬಿ 217/2ಬಿ 217/2ಎ 
217/ವಎ, 
54 i 217/ಬಿ 0.64 — 218 207, 208 217/ಬಿ 217/2ಬಿ, 
217/6 
55 ಗ 217/ಸಿ 0.10 ಈ 217/ಬಿ 208 217/18 217/5ಬಿ 
56 4 217/18 0.60 217/ಸಿ 208, 209 217/ಇ 217/ ಎಚ್‌ 
57 ಶ್ರ 217/%ಇ 0.26 — 217/18 209 216 217/3ಬಿ 
217/ಎ 217/6ಎ, 
58 " 217/2ಎ 0.40 ದಾ 218 | l 217/38 
1ಬಿ, -2ಬಿ 6ಬಿ 
217/2, - 
59 k 217/2ಬಿ 0.05 — 217/ಎ 217/ಬಿ 217/6 jp 
218, 217/3%, 
ಸ 217/3ಬಿ, ಗ 
60 217/3ಎ 1.85 — 217/3ಸಿ, - ಜಿ -3ಎಸ್‌, 219 
3ಡಿ 3ಜಿ 
217/2, 217/3ಸಿ, 
61 8 217/3ಬಿ 0.80 ಜಿ 218 / 6 217/7ಎ 
-6ಎ 3ಡಿ 
217/3ಎ, 
62 i 217/3 0.36 — 217/38 217/3ಎ 217/9 
217/3ಬಿ, 217/3ಎ, 
217/5ಬಿ, 
63 ಸ 217/38 0.61 ದ್‌ -6ಎ, -6ಬಿ, | 3ಜಿ, 217/3ಸಿ 
-6ಸಿ ಈ 3ಎಸ್‌ 
64 | 217/3ಇ 0.60 - 217/3ಎ 217/3ಎಸ್‌ 216, 217/4ಎ 222 
217/3ಜಿ, 
65 | 217/3ಎಸ್‌ 0.39 — 217/3ಎ ಸ 217/4ಬಿ 217/3ಇ 
217/7, 217/3ಎ, 
66 1 217/3ಜಿ 0.89 — 217/38 217/3ಹೆಚ್‌ / / 
-4ಸಿ 3ಎಸ್‌ 
217/3ಡಿ, 
67 " 217/3ಹೆಚ್‌ 0.45 ಈ ಸ 217/18 217/3ಐ 217/3ಜಿ 
68 ಗ" 217/3೫ 0.17 — 217/3ಹೆಚ್‌ 217/1 216 217/4ಸಿ 
69 1 217/4ಎ 0.28 — 217/3ಇ 217/4ಬಿ 216 217/3ಇ 
70 1 217/4ಬಿ 0.41 — 217/3 ಎಸ್‌ 217/4ಸಿ 216 217/4ಎ 
71 Hl 217/4ಸಿ 0.69 — 217/7, -3ಜಿ 217/3 216 217/4ಬಿ 
217/6ಸಿ, 
72 1 217/5ಎ 0.01 — Ki 217/ಸಿ 217/5ಬಿ 217/6ಬಿ 
73 1 217/5ಬಿ 0.07 — 217/5ಎ 217/ಸಿ 217/ಸಿ 217/3ಡಿ 
217/3 
74 " 217/5ಸಿ 0.02 ಈ 217/5ಬಿ 217/18 217/5ಹೆಚ್‌ ಣೆ 
75 ಗ" 217/6ಎ 0.14 — 217/2ಎ 217/6ಬಿ 217/ಡಿ 217/3ಡಿ 
76 ಗ" 217/6ಬಿ 0.11 — 217/2ಎ 217/6 217/8 217/6ಎ 












































































































































೨೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
_ ಖಾಸಗಿ ಸರಕಾರಿ ಗಡಿಗಳು 
ಕ್ರ ದ ಸರ್ವೆ 
ಚ್‌ ಗ್ರಾಮದ ಹೆಸರು ತುಟ ವಿಸ್ತೀರ್ಣ ವಿಸ್ತೀರ್ಣ ಥಾ ಸ 
s ಎ.ಸೆಂ ಎ.ಸೆಂ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ 5ಬಿ 5ಸಿ 5ಡಿ 
77 4 217/6 0.09 217/2ಬಿ 217/ಬಿ 217/5ಎ, -5ಬಿ 217/6ಬಿ 
217/3 
78 D 217/7 0.29 ದ 217/3ಬಿ 217/3ಬಿ 217/4 / 
ಎಫ್‌ 
218/0ಬಿ, 
79 ಕ 218/9 0.32 ತ 218/8 218/20ಎ 218/26, 219 
80 218/0ಎ 1.09 | 218/7 218/27 217/0ಬಿ 218/12 
81 ಗೆ 218/10ಬಿ 0.41 ವ 218/0ಎ 218/9 218/0ಡಿ 218/3ಬಿ 
KR 4 218/13ಬಿ, 218/14, 218/29, - 
82 218/10 0.31 1 218/0ಡಿ ಕ ie 
218/10ಬಿ, 
83 | 218/0ಡಿ 0.71 ಜ್‌ 6 218/9, -26 219 218/0ಸಿ 
ಕ್ಯ 218/17, 218/6, - 
84 218/1 0.36 = gr 218/12 218/30, -13ಎ ಸ 
85 ಗ 218/2 0.31 ಜ್ಯ 218/0ಎ 218/0ಎ 218/3ಬಿ 218/1 
218/28, 
86 1 218/3ಎ 0.25 ಹ 218/1 216/3ಎ 218/30 
1 218/10ಸಿ, 218/3ಎ, - 
87 218/3ಬಿ 0.32 ನ 218/12 218/10ಬಿ 
A ಗ ( -108 28 
88 L 218/14 0.15 ೭ 218/10 219 219 218/15 
218/6, 
ಕ 218/4, 
89 218/5 0.82 ಹ -30, -13ಎ, 219 220 
-10A, -29 
-29 
218/30, 
90 ಬ 218/6 0.53 ಜು 21817, -31 | 218/5 220 
91 218/7 0.21 ಹ 220 218/0ಎ 218/6, -11 220 
92 | 218/20 0.91 ಷ್‌ 218/2 218/20ಬಿ 219 218/9 
93 ಕ 218/20ಬಿ 0.42 ದ 218/2 217 219 218/20ಎ 
94 ಗೆ 218/29 0.12 ಜ್ರ 218/30, -13ಎ 218/0ಸಿ 218/5 218/15 
95 ಗೆ 218/30 0.28 ಇ 218/1 218/3ಎ 218/5 218/6 
96 | 218/31 0.04 ದ 218/6 218/1 218/6 218/6 
97 i 219/1 0.18 ದ 218 217 222 219/2ಎ 
219ಎ, - 
98 " 219/2ಎ 0.48 ದ 218 219/ಎ 219/2ಬಿ Fs 
99 ಗ" 219/2ಬಿ 0.17 ಷೆ 219/2ಎ 219/1 222 219/3ಬಿ 
100 p 219/ಎ 0.46 ದ 218 219/2ಎ 219/3ಬಿ 219/4ಬಿ 
101 ಸ 219/3 ಬಿ 0.23 ೭ 219/3ಬಿ 219/2ಬಿ 222 219/4ಸಿ 
219/4ಬಿ, 219/5ಎ, - 
102 219/4ಎ 0.18 = 218 / 219/6 1 
-4ನ್ಸಿ 5ಬಿ 
219/4ಎ, 
103 b 219/4ಬಿ 0.85 ತ 218 219/3ಎ 219/4 ಗ 
222, 219/6, 
104 | 219/4% 0.55 ತ 219/4ಬಿ 219/9 
6 1 219/3ಬಿ / 219/4ಎ 
105 ತ 219/5ಎ 0.16 | 218 219/4ಎ 219/5ಬಿ 220 
106 | 220/2 0.34 ಈ 220/ 218 220/ 220/ 
107 222/9 0.19 ದ 219 222/0 222/7, -8 222/9 



































ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೭೩ 















































































































































ಹ ಖಾಸಗಿ ಸರಕಾರಿ ಗಡಿಗಳು 
ಕ್ರ ದ ಸರ್ವೆ 
ಚ್‌ ಗ್ರಾಮದ ಹೆಸರು ತುಟ ವಿಸ್ತೀರ್ಣ ವಿಸ್ತೀರ್ಣ ಥಾ ಘ್‌ 
Ks ಎ.ಸೆಂ ಎ.ಸೆಂ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ ನಬಿ 5ಸಿ 5ಡಿ 
108 i 222/10 0.37 ದ 219 222/11 222/17, -31 222/9, -8 
109 » 222/11 0.21 — 219 222//ಬಿ 222/4೬ ಎ, -15 222/0 
222/4ಬಿ, 
110 4 222//ಬಿ 0.25 — 219 222/12 J 222/11 
111 i 222/12 0.11 ದ 219 217 222/13ಬಿ 222//ಬಿ 
ಒಟ್ಟು: 51.02 
ಹ ಖಾಸಗಿ ಸರಕಾರಿ ಗಡಿಗಳು 
ಕ್ರ ಸರ್ವೆ ಸ ; 
3 ಗ್ರಾಮದ ಹೆಸರು ಇಂಟರ್‌ ವಿಸ್ತೀರ್ಣ ವಿಸ್ತೀರ್ಣ ತಃ 
ಸ ಎ.ಸೆಂ ಎ.ಸೆಂ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
1 2 3 4ಎ 4ಬಿ 5ಎ 5ಬಿ 5ಸಿ ೮ಡಿ 
ಗಾಮ : ಹೆಜಮಾಡಿ ಹೋಬಳಿ : ಕಾಪು ತಾಲ್ಲೂಕು : ಉಡುಪಿ ಜಿಲ್ಲೆ : ಉಡುಪಿ 
ಇ. 
ಹೆಜಮಾಡಿ ಸ 1.25 35 33/ 33/2 ನಡಾಲು 
(ಅಂಶ) “ ನ 
2 k 33 1.28 35/1 (ಅಂಶ) 35/2 33 ನಡಾಲು 
(ಅಂಶ) " ನ 
ಒಟ್ಟು: 2.53 
ಘೋಷ್ಟಾರೆ 
ಕಲಂ 4 ರಂತೆ ಅಧಿಸೂಚನೆ ಹೊರಡಿಸಬೇಕಾದ ವಿಸ್ತೀರ್ಣ (ಎ.ಸೆಂ) 
ಕ ಸಂ ಗಾಮ ಖಾಸಗಿ ಸರ್ಕಾರಿ ಒಟ್ಟು 
(ಎ-ಸೆಂ) (ಎ-ಸೆಂ) (ಎ-ಸೆಂ) 
1 ನಡ್ಸಾಲು 51.02 — 51.02 
2 ಹೆಜಮಾಡಿ 2.53 — 2.53 
ಒಟ್ಟು 53.55 — 53.55 








ಭಾರ -1 
Part - 11] 


ವಿಶೇಷ ರಾಜ್ಯ ಪತಿಕೆ 


ನಿವ್‌ 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಖಬೆಂದಜೂರು, ಬುಧವಾರ, ಮಾರ್ಜ್‌ ೨೦, ೨೦೧೩ ಫಾಲ್ದುಣ ೨೯, ಪಕ ವರ್ಷ ೧೯೩೪) 


Bangalore, Wednesday, March 20, 2013 (Phalguna 29, Shaka Varsha 1934) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಅಧಿಸೂಚನೆ 
ಚುನಾವಣೆ.ಸಿಆರ್‌.145-1/2012-13, ದಿನಾಂಕ: 20.03.2013 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ನಂ.೬೧೨ 
No. 612 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 
(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾಂಕ:07.03.2013ರ೦ದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ ಮೊಳಕಾಲ್ಮೂರು ಪಟ್ಟಣ 
ಪಂಚಾಯ್ತಿಯ ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 













































































೨೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಆಯ್ಕೆಯಾದ 
ವಾರ್ಡಿನ ಈ 
ಕ್ರಸಂ ಸದಸ್ಕರುಗಳ ಹೆಸರು ವಿಳಾಸ ಪ್ರವರ್ಗ /ಮೀಸಲಾತಿ ಪಕ 
ಡ್ಯ ಸಂಖೆ ರಿ ಯ 
ಜ್ರ ಶ್ರೀ/ಶ್ರೀಮತಿ 
1 2 3 4 5 6 
1 1 ಸಿ. ಬಸವರಾಜ ಬಿನ್‌ ಎಮ್ಮೆ ಚಿತ್ತಯ್ಯ, ಹಿಂದುಳಿದ ವರ್ಗ(ಎ) ಬಡವರ ಶ್ರಮಿಕರ ರೈತರ 
ಎನ್‌.ಎಂ.ಎಸ್‌.ಬಡಾವಣೆ, ಕಾಂಗೆಸ್‌ 
ಮೊಳಕಾಲ್ಲೂರು 
2 2 ಜಿ.ಭಾಗ್ಯಮ್ಮ ಕೋಂ ತಿಮ್ಮರಾಜು, ಅಂಬೇಡ್ಕರ್‌ ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ನಗರ, ಮೊಳಕಾಲ್ಮೂರು (ಮಹಿಳೆ) ಕಾಂಗ್ರೆಸ್‌ 
3 3 ಪಾಪಕ್ಕ ಕೋಂ ಸಿದ್ದಣ್ಣ, ಕೋಟೆ ಬಡಾವಣೆ, | ಪರಿಶಿಷ್ಟ ಪಂಗಡ ಬಡವರ ಶ್ರಮಿಕರ ರೈತರ 
ಮೊಳಕಾಲ್ಮೂರು (ಮಹಿಳೆ) ಕಾಂಗ್ರೆಸ್‌ 
4 4 ಅಬ್ದುಲ್‌ ರಷೀದ್‌ ಬಿನ್‌ ಲೇಮಹಮದ್‌ ಷರೀಪ್‌ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಸಾಬ್‌, ಭಾಗ್ಯಜ್ಯೋತಿ ನಗರ, ಕಾಂಗೆಸ್‌ 
ಮೊಳಕಾಲ್ಮೂರು 
5 5 ಜಿ.ಎನ್‌.ರಾಜಶೇಖರ ಬಿನ್‌ ಗಾಯಕವಾಡ್‌ ನಾಗರಾಜ್‌, ಹಿಂದುಳಿದ ವರ್ಗ(ಎ) ಭಾರತೀಯ ಜನತಾ ಪಕ್ಷ 
ದೊಡ್ಡ ಪೇಟೆ, ಮೊಳಕಾಲ್ಲೂರು 
6 6 ಕೆ.ಮಹಮ್ಮದ್‌ ಬಿನ್‌ ಅಬುಸ್ವಾಲೇಹ ಖಾಜಿ ಸಾಮಾನ್ಯ ಬಡವರ ಶ್ರಮಿಕರ ರೈತರ 
ಮಹಬೂಬ್‌ ಮೊಹಲ್ಲ ಮೊಳಕಾಲ್ಮೂರು ಕಾಂಗೆಸ್‌ 
7 7 ಎಂ.ಎಸ್‌.ರಘು ಬಿನ್‌ ಲೇ:ಮಡಿವಾಳರ ಸಿದ್ಧಪ್ಪ ಸಾಮಾನ್ಯ ಪಕ್ಷೇತರ 
ಬೇಡರ ಕಣ್ಣಪ್ಪನ ಬೀದಿ, 
ಮೊಳಕಾಲ್ಮೂರು 
8 8 ಎನ್‌.ಚ೦ದ್ರಶೇಖರ್‌ ಬಿನ್‌ ಲೇ:ನಾಗರಾಜ್‌, ತಿಲಕ್‌ ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ನಗರ, ಮೊಳಕಾಲ್ಮುರು ಕಾಂಗ್ರೆಸ್‌ 
9 9 ಕೆ.ಎಂ.ಶಿವಮೂರ್ತಿ ಬಿನ್‌ ಕೆ.ಹೆಚ್‌.ಮೂಕಯ್ಯ ಸಾಮಾನ್ಯ ಬಡವರ ಶ್ರಮಿಕರ ರೈತರ 
ಕುರಾಕಲಹಟ್ಟಿ, ಮೊಳಕಾಲ್ಮೂರು ಕಾಂಗೇಸ್‌ 
10 10 ಹೆಚ್‌.ಅಂಜಿನಪ್ಪ ಬಿನ್‌ ಹನುಮಂತಪ್ಪ, ದಾಸರಹಟ್ಟಿ, ಹಿಂದುಳಿದ ವರ್ಗ(ಎ) ಭಾರತೀಯ ರಾಷ್ಟೀಯ 
ಮೊಳಕಾಲ್ಮೂರು ಕಾಂಗ್ರೆಸ್‌ 
1] 1] ಜಿ.ಪ್ರಕಾಶ ಬಿನ್‌ ಹೆಚ್‌.ಗಂಗಾಧರ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಅಂಬೇಡ್ಕರ್‌ ಕಾಲೋನಿ, ಕಾಂಗೆಸ್‌ 
ಮೊಳಕಾಲ್ಲೂರು 
12 12 ಜಿ.ಎಲ್‌.ಅನಿತ ಕೋಂ ಎನ್‌.ವೈ ಪುರುಷೊತ್ತಮ, ಹಿಂದುಳಿದ ಬಡವರ ಶ್ರಮಿಕರ ರೈತರ 
ಹೆಚ್‌.ಆರ್‌.ರಸ್ತೆ, ಮೊಳಕಾಲ್ಮೂರು ವರ್ಗ(ಬಿ)(ಮಹಿಳೆ) ಕಾಂಗ್ರೆಸ್‌ 
13 13 ಕೌಸರ್‌ ಕೋಂ ಖಲಂದರ್‌, ಮುಖಾರಕ್‌ ಹಿಂದುಳಿದ ಭಾರತೀಯ ರಾಷ್ಟೀಯ 
ಮೊಹಲ್ಲಾ, ಮೊಳಕಾಲ್ಮುರು ವರ್ಗ(ಎ)(ಮಹಿಳೆ) ಕಾಂಗ್ರೆಸ್‌ 
14 14 ಉಲ್ಲತ್‌ ವುನ್ನಿಸಾ ಕೋಂ ಕಲೀಂವುಲ್ಲಾ, ಮುಬಾರಕ್‌ ಸಾಮಾನ್ಯ(ಮಹಿಳಿ) ಜನತಾದಳ(ಜಾತ್ಯತೀತ) 
ಮೊಹಲ್ಲಾ, ಮೊಳಕಾಲ್ಲೂರು 
15 15 ವದ್ದಿ ಸರೋಜಮ್ಮ ಕೋಂ ಲೇ: ವದ್ದಿ ಸಂಜೀವಪ್ಪ, ಸಾಮಾನ್ಯ(ಮಹಿಳೆ) ಪಕ್ಷೇತರ 
ಕೆ.ಹೆಚ್‌.ಡಿ.ಸಿ. ಕಾಲೋನಿ, 
ಮೊಳಕಾಲ್ಮೂರು 
ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು 


ಚಿತ್ರದುರ್ಗ ಜಿಲ್ಲೆ 





ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೭೫ 





ಭಾರ - 11 
Part - 11] 


ವಿಶೇಷ ರಾಜ್ಯ ಪತ್ರಿಕೆ 


ಖೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ ಫಾಲ್ದುಣ ೨೯, ಶತ ವರ್ಷ ೧೯೩೪) 
Bangalore, Wednesday, March 20, 2013 (Phalguna 29, Shaka Varsha 1934) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಅಧಿಸೂಚನೆ 


ಚುನಾವಣೆ.ಸಿಆರ್‌.145-2/2012-13, ದಿನಾಂಕ: 20.03.2013 


ನಂ. ೬೧೩ 
೫೦. 613 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 


(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾಂಕ:07.03.2013ರ೦ದು ನಡೆದ ಸಾರ್ವತ್ರಿಕ 
ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 


ಚುನಾವಣೆಯಲ್ಲಿ ಆಯ್ಕೆಯಾದ ಚಳ್ಳಕೆರೆ ಪುರಸಭೆಯ 






























































ಡಿ ಯ್ಲೆಯಾದ ಸದಸ್ನರುಗಳ 
ಆ (ಈಚ್‌ ಬಾಜೀ ಜು ವಿಳಾಸ ಪ್ರವರ್ಗ/ಮೀಸಲಾತಿ ಪಕ 
ಸಂಖ್ಯೆ ಹೆಸರು ಶ್ರೀ/ಶ್ರೀಮತಿ ೫ 
1 2 3 4 5 6 
1 1 ಜೆ.ಕೆ.ರವಿ ಬಿನ್‌ ಸಣ್ಣಕಾಟಯ್ಯ, ಕಾಟಪ್ಪನಹಟ್ಟ, ಪರಿಶಿಷ್ಟ ಪಂಗಡ ಕರ್ನಾಟಕ ಜನತಾ ಪಕ್ಷ 
ಚಳಕೆರೆ 
ಛು 
2 2 ಪಿ.ಮೂರ್ತಿ ಬಿನ್‌ ದಳವಾಯಿ ಪಾಪಣ್ಣ, ಪರಿಶಿಷ್ಟ ಪಂಗಡ ಕರ್ನಾಟಕ ಜನತಾ ಪಕ್ಷ 
ಕಾಟಪ್ಪನಹಟ್ಟ, ಚಳ್ಳಕೆರೆ 
3 3 ಲಕ್ಷ್ಮೀದೇವಿ ಕೋಂ ಸಿ.ಕೆ.ಶಿವಕುಮಾರ್‌, ಪುರಸಭೆ ಸಾಮಾನ್ಯ(ಮಹಿಳೆ) ಭಾರತೀಯ ರಾಷ್ಟೀಯ 
ಕಲ್ಯಾಣ ಮಂಟಪ ರಸ್ತೆ ಕಾಂಗೆಸ್‌ 
ಗಾಂಧಿನಗರ, ಚಳ್ಳಕೆರೆ 
4 4 ಟಿ.ಜೆ.ವೆಂಕಟೇಶ ಕೋಂ ಟಿ.ಪಿ. ಜಗಲೂರನಾಯಕ, ಸಾಮಾನ್ಯ ಪಕ್ಷೇತರ 
ವೈಶ್ಯ ಬ್ಯಾಂಕ್‌ ಹಿಂಭಾಗ, 
ಹಳೇಟೌನ್‌, ಚಳ್ಳಕೆರೆ 
5 5 ಸಿ.ಲೋಕೇಶಮೂರ್ತಿ ಬಿನ್‌ ಚ೦ದ್ರನಾಯ್ಕ, ಡಿ.ಸುಧಾಕರ ಪರಿಶಿಷ್ಟ ಜಾತಿ ಪಕ್ಷೇತರ 
ನಗರ, ನಾಯಕನಹಟ್ಟಿ ರಸ್ತೆ, ಚಳ್ಳಕೆರೆ 
6 6 ಆರ್‌.ಮಂಗಳಮ್ಮ ಕೋಂ ರಘುರಾಮ್‌, ಜಿ ಪರಿಶಿಷ್ಟ ಭಾರತೀಯ ರಾಷ್ಟೀಯ 
ಚಿತ್ರಯ್ಯನಹಟ್ಟಿ, ಚಳ್ಳಕೆರೆ ಪಂಗಡ(ಮಹಿಳೆ) ಕಾಂಗ್ರೆಸ್‌ 
7 7 ಬೋರಮ್ಮ ಬಿನ್‌ ಡಿ ತಿಪ್ಪಯ್ಯ, ಚಿತ್ರಯ್ಯನಹಟ್ಟಿ ಪರಿಶಿಷ್ಟ ಕರ್ನಾಟಕ ಜನತಾ ಪಕ್ಷ 
ಮುಖ್ಯ ರಸ್ತೆ ಚಿತ್ರಯ್ಯನಹಟ್ಟಿ, ಚಳ್ಳಕೆರೆ ಪಂಗಡ(ಮಹಿಳೆ) 
8 8 ವಿ.ವೈ.ಪ್ರಮೋದ್‌ ಬಿನ್‌ ವಿ.ಎಂ.ಯರ್ರಿಸ್ವಾಮಿ, ಸ್ವಾಮಿ ಹಿಂದುಳಿದ ವರ್ಗ(ಎ) ಜನತಾದಳ (ಜಾತ್ಯತೀತ) 
ಪೋಟೋ ಸ್ಟುಡಿಯೋ ಹೌಸ್‌, 
ಶಾಂತಿನಗರ, ಚಳ್ಳಕೆರೆ 
9 9 ಮೊಹಮದ್‌ ಸ್ವಾಲೆಹ ಬಿನ್‌ ಪೀರ್‌ ಅಹಮದ್‌ ಸಾಬ್‌, ಹಿಂದುಳಿದ ವರ್ಗ(ಎ) ಜನತಾದಳ (ಜಾತ್ಯತೀತ) 
ಅಸರ್‌ ಮೊಹಲ್ಲಾ, ಚಳ್ಳಕೆರೆ 
10 10 ಕಾವ್ಯಶ್ರೀ ಎನ್‌ ಕೋಂ ಮಂಜಪ್ಪ ಯಾನೆ ಪರಿಶಿಷ್ಟ ಕರ್ನಾಟಕ ಜನತಾ ಪಕ್ಷ 
ಮಂಜುನಾಥ್‌, ಶ್ರೀ ಬಂಡೇ ಪಂಗಡ(ಮಹಿಳೆ) 
ಆಂಜನೇಯ ಸ್ವಾಮಿ ದೇವಸ್ಥಾನದ 
ಎದುರು, ವಾಲ್ಮೀಕಿ ನಗರ, ಚಳ್ಳಕೆರೆ 
1] 1] ಎಂ.ಮಂಜುನಾಥ್‌ ಬಿನ್‌ ಎಂ.ಮಹಬಲೇಶ್ವರಪ್ಪ, ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಮಿನರ್ವ ಕಾನ್ವೆಂಟ್‌ ರಸ್ತೆ ತ್ಯಾಗರಾಜ 
ನಗರ, ಚಳ್ಳಕೆರೆ 
12 12 ಜಾನಕಿ.ಆರ್‌ ಕೋಂ ಆರ್‌.ಮಂಜುನಾಥ್‌, ಅಂಚೆ ಸಾಮಾನ್ಯ(ಮಹಿಳೆ) ಜನತಾದಳ (ಜಾತ್ಯತೀತ) 
ಕಚೇರಿ, ಮೇನ್‌ ರಸ್ತೆ ತ್ಯಾಗರಾಜ 
ನಗರ, ಚಳ್ಳಕೆರೆ 






























































೨೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಾರ್ಡಿನ ಆಯ್ಕೆಯಾದ ಸದಸ್ಮರುಗಳ 
ಕ್ರಸ ಈ ರಿ ವಿಳಾಸ ಪ್ರವರ್ಗ/ಮೀಸಲಾತಿ ಪಕ 
ತಸಂ | ಸಂಖ್ಯ ಹೆಸರು ಶ್ರೀ/ಶ್ರೀಮತಿ ತ ಎಷು ಪಕ್ಷ 
1 2 3 4 5 6 
13 13 ಜಿ.ಟಿ.ಗೋವಿಂದ ರಾಜು ಬಿನ್‌ ಜಿ.ತಿಪ್ಪೇಸ್ವಾಮಿ ಬಿ.ಡಿ.ಓ ಕಚೇರಿ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಹಿಂಭಾಗ, ಗಾಂಧಿನಗರ, ಚಳ್ಳಕೆರೆ ಕಾಂಗೆಸ್‌ 
14 14 ಹೆಜ್‌.ಎಫ್‌.ರೇಷ್ಮಾ ಬಾನು | ಕೋಂ ಎಂ.ಮಹ್ಮದ್‌ ಅಮೀರ್‌ ಹಿಂದುಳಿದ ಜನತಾದಳ (ಜಾತ್ಯತೀತ) 
ಜಾನ್‌, ಸಂಪಿಗೆ ಬೀದಿ, ಗಾಂಧಿನಗರ, | ವರ್ಗ(ಎ)(ಮಹಿಳೆ) 
ಚಳಕೆರೆ 
೪ 
15 15 ಟಿ.ವಿಜಯಕುಮಾರ ಬಿನ್‌ ತಿಪ್ಪೇಸ್ವಾಮಿ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯತೀತ) 
ಪಿ.ವಿ.ಟಿ.ಸಿ.ಹ೦ಭಾಗ, ಗಾಂಧಿನಗರ, 
ಚಳಕೆರೆ 
೪ 
16 16 ವೀರಣ್ಣ ಬಿನ್‌ ನಿಂಗಣ್ಣ, ರೈಲ್ವೆ ಸ್ಟೇಷನ್‌ ಹತ್ತಿರ, | ಸಾಮಾನ್ಯ ಭಾರತೀಯ ರಾಷ್ಟೀಯ 
ಪಾವಗಡ ರೋಡ್‌, ಚಳ್ಳಕೆರೆ ಕಾಂಗೆಸ್‌ 
17 17 ಆರ್‌.ರವಿಕುಮಾರ್‌ ಬಿನ್‌.ಲೇ:ರಾಜಣ್ಣ, ಅಂಬೇಡ್ಕರ್‌ ಹಿಂದುಳಿದ ವರ್ಗ(ಎ) ಕರ್ನಾಟಕ ಜನತಾ ಪಕ್ಷ 
ನಗರ, ಸೋಮಗುದ್ದು ರಸ್ತೆ, ಚಳ್ಳಕೆರೆ 
18 18 ಮಹದೇವಮ್ಮ ಕೋಂ ಭೀಮಣ್ಣ, ಅರಣ್ಯ ಇಲಾಖೆ ಪರಿಶಿಷ್ಟ ಜಾತಿ(ಮಹಿಳೆ) | ಜನತಾದಳ (ಜಾತ್ಯತೀತ) 
ಹತ್ತಿರ, ಅಂಬೇಡ್ಕರ್‌ ನಗರ, ಚಳ್ಳಕೆರೆ 
19 19 ಪರಿಮಳ ಕೋಂ ಕೆ.ಶಿವಕುಮಾರ್‌, ಹಿಂದುಳಿದ ಭಾರತೀಯ ಜನತಾ ಪಕ್ಷ 
ಶಾಂತಕುಮಾರ್‌, ಮೆಮೋರಿಯಲ್‌ ವರ್ಗ(ಬಿ)(ಮಹಿಳೆ) 
ಹಾಲ್‌ ಹಿಂಭಾಗ, ವಿಠಲನಗರ, 
ಚಳಕೆರೆ 
೪ 
20 20 ಎಸ್‌.ಟಿ.ವಿಜಯ್‌ ಬಿನ್‌ ಎಸ್‌.ಜಿ.ತಿಪ್ಪೇಸ್ವಾಮಿ ಹಿಂದುಳಿದ ವರ್ಗ(ಬಿ) ಭಾರತೀಯ ರಾಷ್ಟೀಯ 
ತ್ಯಾಗರಾಜನಗರ, ಚಳ್ಳಕೆರೆ ಕಾಂಗ್ರೆಸ್‌ 
21 21 ಕೆ.ನಾಗರಾಜು ಬಿನ್‌ ಕೆ.ಬಲರಾಮಶೆಟ್ಟಿ, ವಾಸವಿ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಕಾಲೋನಿ, ಬೆಂಗಳೂರು ರಸ್ತೆ, ಕಾಂಗೆಸ್‌ 
ಚಳ್ಳಕೆರೆ 
೪ 
22 22 ಎಂ.ಶಿವಮೂರ್ತಿ ಬಿನ್‌ ಮಲ್ಲಪ್ಪ, ಪುರಸಭಾ ಕಲ್ಯಾಣ ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಮಂಟಪದ ರಸ್ತೆ, ಸ್ಕೂಲ್‌ ಹಿಂಭಾಗ, ಕಾಂಗ್ರೆಸ್‌ 
ಗಾಂಧಿನಗರ, ಚಳ್ಳಕೆರೆ 
23 23 ಸಲೀಂ ಬಿನ್‌ ಹೊನ್ನೂರ್‌ಸಾಬ್‌, ಮಾರಮ್ಮನ | ಹಿಂದುಳಿದ ವರ್ಗ(ಎ) ಭಾರತೀಯ ರಾಷ್ಟೀಯ 
ಗುಡಿ ಮುಂಭಾಗ, ಮಸೀದಿ ಕಾಂಗ್ರೆಸ್‌ 
ಹಿಂಭಾಗ, ಗಾಂಧಿನಗರ, ಚಳ್ಳಕೆರೆ 
24 24 ನಾಗವೇಣಮ್ಮ ಬಿನ್‌ ದೊಡ್ಡರಂಗಪ್ಪ, ಮನೆ ನಂ.43 ಹಿಂದುಳಿದ ಪಕ್ಷೇತರ 
ವೈಶ್ಯ ಬ್ಯಾಂಕ್‌ ಹಿಂಭಾಗ, ವರ್ಗ(ಎ)(ಮಹಿಳೆ) 
ಹಳೇನಗರ, ಚಳ್ಳಕೆರೆ 
25 25 ಸಿ ಶ್ರೀನಿವಾಸ ಬಿನ್‌ ಚಿನ್ನೊಬಯ್ಯ, ಮದಕರಿ ನಗರ, | ಪರಿಶಿಷ್ಟ ಪಂಗಡ ಜನತಾದಳ (ಜಾತ್ಯತೀತ) 
ಚಳಕೆರೆ 
೪ 
26 26 ಬಿ.ಟಿ. ರಮೇಶ್‌ ಬಿನ್‌ ಬಿ.ತಿಪ್ಪೇಸ್ಪಾಮಿ, ಗೌಡಜ್ಜನ ಪರಿಶಿಷ್ಟ ಪಂಗಡ ಜನತಾದಳ (ಜಾತ್ಯತೀತ) 
ಮನೆ, ಮದಕರಿ ನಗರ, ಚಳ್ಳಕೆರೆ 
27 27 ಎಂ.ರಾಮು ಬಿನ್‌ ಮಾಣಕ್ಕ ಚೆಟ್ಟಯಾರ್‌, ಹಿಂದುಳಿದ ವರ್ಗ(ಎ) 














ಹೊಟ್ಟಿನ ವ್ಯಾಪಾರಿಗಳು, 
ಮದಕರಿನಗರ, ಚಳ್ಳಕೆರೆ 








ಭಾರತೀಯ ರಾಷ್ಟೀಯ 
ಕಾಂಗ್ರೆಸ್‌ 





ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೭೭ 





ವಿಶೇಷ ರಾಜ್ಯ ಪತ್ರಿಕೆ 


ಬೆ೦ಗಳೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಗುಣ ೨೯, ಶತ ವರ್ಷ ೧೯೩೪) | ನಂ.೬೧೪ 
Bangalore, Wednesday, March 20, 2013 (Phalguna 29, Shaka Varsha 1934) | No. 614 


ಭಾರ -1 
Part - 11] 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಅಧಿಸೂಚನೆ 


ಚುನಾವಣೆ.ಸಿಆರ್‌.145-3/2012-13, ದಿನಾಂಕ: 20.03.2013 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 


(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾಂಕ:07.03.2013ರ೦ದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ 
ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 


ಚಿತ್ರದುರ್ಗ ನಗರಸಭೆಯ 
























































ಆಯ್ಕೆಯಾದ 
ವಾರ್ಡಿನ ಈ 
ಕಸಂ ಚ ಸದಸ್ಯರುಗಳ ಹೆಸರು ವಿಳಾಸ ಪ್ರವರ್ಗ/ಮೀಸಲಾತಿ ಪಕ್ಷ 
ಗು 
ಟೆ ಶ್ರೀ/ಶ್ರೀಮತಿ 
1 2 3 4 5 6 
1 1 ಜೆ.ಮಹೇಶ್‌ ಬಿನ್‌ ಜಯಣ್ಣ, 6ನೇ ತಿರುವು, ಸಾಮಾನ್ಯ ಜನತಾದಳ 
ಜೋಗಿಮಟ್ಟಿ ರಸ್ತೆ, ಚಿತ್ರದುರ್ಗ (ಜಾತ್ಯತೀತ) 
2 2 ಸಿ.ಟಿ.ರಾಜೇಶ್‌ ಬಿನ್‌ ತಿಪ್ಪೇಸ್ವಾಮಿ, ದೊಡ್ಡಗರಡಿ ಸಾಮಾನ್ಯ ಪಕ್ಷೇತರ 
ರಸ್ತೆ, ಚಿತ್ರದುರ್ಗ 
3 3 ಟಿ.ವೆಂಕಟೇಶ್‌ ಬಿನ್‌ ಎಂ.ಬಿ.ತಮ್ಮಯ್ಯ, ಸಾಮಾನ್ಯ ಭಾರತೀಯ 
ಕಾಮನಬಾವಿ ಬಡಾವಣೆ, 2ನೇ ರಾಷ್ಟೀಯ ಕಾಂಗ್ರೆಸ್‌ 
ತಿರುವು, ಚಿತ್ರದುರ್ಗ 
4 4 ಎನ್‌.ಚಂದಶೇಖರ್‌ ಬಿನ್‌ ಹೆಚ್‌.ನರಸಿ೦ಹಲು, ಕೋಟೆ ಹಿಂದುಳಿದ ವರ್ಗ(ಎ) ಜನತಾದಳ 
ರಸ್ತೆ ತ.ರಾ.ಸು ಬೀದಿ, ಚಿತ್ರದುರ್ಗ (ಜಾತ್ಯತೀತ) 
5 5 ಹೆಚ್‌.ಕೆ.ಖಾದರ ಖಾನ್‌ | ಬಿನ್‌ ಹೆಜ್‌.ಖಲಂದರ್‌ ಖಾನ್‌, ಹಿಂದುಳಿದ ವರ್ಗ(ಎ) ಜನತಾದಳ 
#1120, ಹಳೇ ಮಾರ್ಕೆಟ್‌ ರಸ್ತೆ, (ಜಾತ್ಯತೀತ) 
ಚಿತ್ರದುರ್ಗ 
6 6 ಡಿ.ಮಲ್ಲಿಕಾರ್ಜುನ ಬಿನ್‌ ದೇವೇ೦ದ್ರಪ್ಪ, ಮೆದೇಹಳ್ಳಿ ಹಿಂದುಳಿದ ವರ್ಗ(ಎ) ಪಕ್ಷೇತರ 
ರಸ್ತೆ, ರೈಲ್ವೆ ಗೇಟ್‌ ಹತ್ತಿರ, 
ಚಿತ್ರದುರ್ಗ 
7 7 ಮಲ್ಲಿಕಾರ್ಜುನ ಬಿನ್‌ ಮಹದೇವಪ್ಪ, ಸಿಹಿನೀರು ಸಾಮಾನ್ಯ ಜನತಾದಳ 
ಎಸ್‌.ಬಿ.ಎಲ್‌ ಹೊಂಡದ ರಸ್ತೆ, ಬುರುಜನಹಟ್ಟ, (ಜಾತ್ಯತೀತ) 
ಚಿತ್ರದುರ್ಗ 
8 8 ಹೆಚ್‌.ಎನ್‌. ಮಂಜು ಬಿನ್‌ ದಿ:ಹೆಚ್‌.ನಾಗೇ೦ದ್ರಪ್ಪ, ಹಿಂದುಳಿದ ವರ್ಗ(ಬಿ) ಭಾರತೀಯ 
ನಾಥ ಗೊಪ್ಪೆ ಬಿ.ವಿ.ಕೆ.ಎಸ್‌.ಬಡಾವಣೆ, 2ನೇ ರಾಷ್ಟೀಯ ಕಾಂಗ್ರೆಸ್‌ 
ಕ್ರಾಸ್‌, 2ನೇ ಹ೦ತ, ಭೀಮಸಮುದ್ರ 
ರಸ್ತೆ, ಚಿತ್ರದುರ್ಗ 
9 9 ಎಲ್‌.ಛಾಯಾ ತಕ್ಕಡಿ ಕೋಂ ಜೆ.ಸುರೇಶ, ಬುರುಜನ ಹಟ್ಟ | ಸಾಮಾನ್ಯ(ಮಹಿಳೆ) ಜನತಾದಳ 
ಸುರೇಶ ವೃತ್ತ, ಚಿತ್ರದುರ್ಗ (ಜಾತ್ಯತೀತ) 
10 10 ಮಹಾದೇವಿ ಲೋಕೇಶ್‌ | ಕೋಂ ಹೆಚ್‌.ಎನ್‌.ಲೋಕೇಶ್‌ ಹಿಂದುಳಿದ ಜನತಾದಳ 
ಕುಮಾರ್‌, 2ನೇ ಹಂತ, ಧವಳಗಿರಿ | ವರ್ಗ(ಎ)(ಮಹಿಳೆ) (ಜಾತ್ಯತೀತ) 
ಬಡಾವಣೆ, ಭೀಮ ಸಮುದ್ರ ರಸ್ತೆ, 
ಚಿತ್ರದುರ್ಗ 
1] 1] ಟಿ.ರತ್ನಮ್ಮ ಕೋಂ ಆರ್‌.ವಿಜಯಕುಮಾರ್‌, ಸಾಮಾನ್ಯ(ಮಹಿಳೆ) ಜನತಾದಳ 
ಮಾರಮ್ಮನ ದೇವಸ್ಥಾನದ (ಜಾತ್ಯತೀತ) 
ಮುಂಭಾಗ, 
ಚಿತ್ರದುರ್ಗ 







































































೨೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಆಯ್ಕೆಯಾದ 
ವಾರ್ಡಿನ ಭ್ರ 
ಕ್ರಸಂ ಸದಸ್ಕರುಗಳ ಹೆಸರು ವಿಳಾಸ ಪ್ರವರ್ಗ /ಮೀಸಲಾತಿ ಪಕ 
ಸಂಖ್ಯೆ ರಿ ಎ 
ಶ್ರೀ/ಶ್ರೀಮತಿ 
1 2 3 4 5 6 
12 12 ಶಕೀಲಾ ಬಾನು ಕೋಂ ಸೈಯದ್‌ ಸೈಫುಲ್ಲಾ, ಸಾಮಾನ್ಯ(ಮಹಿಳೆ) ಭಾರತೀಯ 
ಕೋಹಿನೂರು ಈಡದ್ಧಾ ಹಿಂಭಾಗ, ರಾಷ್ಟೀಯ ಕಾಂಗ್ರೆಸ್‌ 
ಜೋಳಗುಡ್ಡ, ಚಿತ್ರದುರ್ಗ 
13 13 ಎನ್‌.ಓ.ಅನುರಾಧ ಕೋಂ ರವಿಕುಮಾರ್‌, 2ನೇ ಅಡ್ಡ ಹಿಂದುಳಿದ ಬಡವರ ಶ್ರಮಿಕರ 
ರವಿಕುಮಾರ್‌ ರಸ್ತೆ ನೆಹರು ನಗರ, ಚಿತ್ರದುರ್ಗ ವರ್ಗ(ಎ)(ಮಹಿಳೆ) ರೈತರ ಕಾಂಗ್ರೆಸ್‌ 
14 14 ರಮೀಜ ಬಾನು ಕೋಂ ಇಬ್ರಾಹಿಂ ಖಲೀಲುಲ್ಲಾ, ಹಿಂದುಳಿದ ಭಾರತೀಯ 
ಮಂಡಕ್ಕಿ ಭಟ್ಟಿ ಏರಿಯಾ, 1ನೇ ವರ್ಗ(ಎ)(ಮಹಿಳೆ) ರಾಷ್ಟೀಯ ಕಾಂಗೆಸ್‌ 
ಕ್ರಾಸ್‌, ಹೊಳಲ್ಕೆರೆ ರಸ್ತೆ, ಚಿತ್ರದುರ್ಗ 
15 15 ಭೀಮರಾಜು ಹೆಚ್‌ ಬಿನ್‌ ಹನುಮಂತಪ್ಪ, ದಾವಣಗೆರೆ ಪರಿಶಿಷ್ಟ ಜಾತಿ ಕರ್ನಾಟಕ ಜನತಾ 
ರಸ್ತೆ ಬೋವಿ ಕಾಲೋನಿ, ಚಿತ್ರದುರ್ಗ ಪಕ್ಷ 
16 16 ಬಿ.ಕಾಂತರಾಜು ಬಿನ್‌ ಲೇಟ್‌ ಬಡಪ್ಪ, ಧವಳಗಿರಿ ಪರಿಶಿಷ್ಟ ಪಂಗಡ ಜನತಾದಳ 
ಬಡಾವಣೆ, ಮಾಳಪ್ಪನಹಟ್ಟ ರಸ್ತೆ (ಜಾತ್ಯತೀತ) 
ಚಿತ್ರದುರ್ಗ 
17 17 ಹೆಚ್‌.ತಿಮ್ಮಕ್ಕ ಕೋಂ ಲೇಟ್‌ ಮಾರಪ್ಪ, ॥150/ಬಿ, | ಪರಿಶಿಷ್ಟ ಜಾತಿ(ಮಹಿಳೆ) ಬಡವರ ಶ್ರಮಿಕರ 
ಗೌಳೇರಬೀದಿ, ಕವಾಡಿಗರಹಟ್ಟಿ, ರೈತರ ಕಾಂಗೆಸ್‌ 
ಎಂ.ಕೆ ಹಟ್ಟಿ ಅಂಚೆ, ಚಿತ್ರದುರ್ಗ 
18 18 ಶಾಮಲ ಶಿವಪ್ರಕಾಶ್‌ ಕೋಂ ಎಸ್‌.ಶಿವಪ್ರಕಾಶ್‌, ಆದರ್ಶ | ಸಾಮಾನ್ಯ(ಮಹಿಳೆ) ಕರ್ನಾಟಕ ಜನತಾ 
ನಗರ ಸೊಸೈಟ, ಜಿ.ಹೆಜ್‌.ಆರ್‌. ಪಕ್ಷ 
ಕಾಂಪೌಂಡ್‌, ಬಿ.ಡಿ. ರಸ್ತೆ ಚಿತ್ರದುರ್ಗ 
19 19 ಹೆಚ್‌.ತಿಮ್ಮಣ್ಣ ಬಿನ್‌ ಹನುಮಂತಪ್ಪ, ಮೆದೇಹಳ್ಳಿ ಹಿಂದುಳಿದ ವರ್ಗ(ಬಿ) ಭಾರತೀಯ 
ರಸ್ತೆ ಈದ್ಗಾ ಮೊಹಲ್ಲಾ, ಚಿತ್ರದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
20 20 ಟಿ.ರಮೇಶ್‌ ಬಿನ್‌ ಎಂ.ಎ. ತಿಪ್ಪೇಸ್ವಾಮಿ, ಹಿಂದುಳಿದ ವರ್ಗ(ಎ) ಜನತಾದಳ 
ಜೆ.ಸಿ.ಆರ್‌. ಬಡಾವಣೆ, 5ನೇ (ಜಾತ್ಯತೀತ) 
ತಿರುವು, ಚಿತ್ರದುರ್ಗ 
21 21 ಜಿ.ಟಿ.ಹನುಮಂತರೆಡ್ಡಿ ಬಿನ್‌ ಜಿ.ಬಿ.ತಿಪ್ಪಾರೆಡ್ಡಿ, 7ನೇ ಸಾಮಾನ್ಯ ಪಕ್ಷೇತರ 
ತಿರುವು, ಜೆ.ಸಿ.ಆರ್‌. ಬಡಾವಣೆ, 
ಚಿತ್ರದುರ್ಗ 
22 22 ಬಿ.ಎಲ್‌.ರವಿಶಂಕರ್‌ ಬಿನ್‌ ಎಂ.ಬಿ.ಲಿಂಗಪ್ಪ, 1ನೇ ಕ್ರಾಸ್‌, | ಸಾಮಾನ್ಯ ಪಕ್ಷೇತರ 
ಬಾಬು ಜೆ.ಸಿ.ಆರ್‌.ಬಡಾವಣೆ, ಚಿತ್ರದುರ್ಗ 
23 23 ಮಹಮ್ಮದ್‌ ಅಹಮದ್‌ ಬಿನ್‌ ಬಿ ಅಬ್ದುಲ್‌ ಖಾದರ್‌ ಭಾಷ ಸಾಮಾನ್ಯ ಭಾರತೀಯ 
ಪಾಷ ಮೀನು ಮಾರುಕಟ್ಟೆ ಎದುರು, ಹೊಸ ರಾಷ್ಟೀಯ ಕಾಂಗೆಸ್‌ 
ಸಂತೇ ಮೈದಾನ, ಚಿತ್ರದುರ್ಗ 
24 24 ಸೈಯದ್‌ ಅಲಿಮ್‌ ಬಿನ್‌ ಸೈಯದ್‌ ಜೈನುಲಾಬ್‌ ದೀನ್‌ | ಸಾಮಾನ್ಯ ಬಡವರ ಶ್ರಮಿಕರ 
ಉಲ್ಲಾ 2ನೇ ಮೈನ್‌, 4ನೇ ಕ್ರಾಸ್‌, ರೈತರ ಕಾಂಗೆಸ್‌ 
ಅಜಾದ್‌ನಗರ, ಚಿತ್ರದುರ್ಗ 
25 25 ಮಲ್ಲೇಶಪ್ಪ ಕೆ ಬಿನ್‌ ಕಣುಮಪ್ಪ ಮುನಿಸಿಪಲ್‌ ಪರಿಶಿಷ್ಟ ಜಾತಿ ಜನತಾದಳ 
ಕಾಲೋನಿ, ಮುಖ್ಯರಸ್ತೆ, ಕೆಳಗೋಟೆ, (ಜಾತ್ಯತೀತ) 
ಚಿತ್ರದುರ್ಗ 
26 26 ಜಿ.ಸೈಯದ್‌ ಫಕೃದ್ದೀನ್‌ | ಬಿನ್‌ ಎನ್‌.ಸೈಯದ್‌ ಗಫರ್‌, ಹಿಂದುಳಿದ ವರ್ಗ(ಎ) ಜನತಾದಳ 
1ನೇ ಮೇನ್‌, 2ನೇ ಕ್ರಾಸ್‌, (ಜಾತ್ಯತೀತ) 
ಆಜಾದ್‌ನಗರ, ಚಿತ್ರದುರ್ಗ 
27 27 ಸೈಯದ್‌ ನಸುರುಲ್ಲಾ ಬಿನ್‌ ಸೈಯದ್‌ ಮೀರ್‌ ಸಾಮಾನ್ಯ ಜನತಾದಳ 
ಮಹಮೂದ್‌, ಎಂ.ಆರ್‌.ಪಿ. ಕಾಂಪ್ಲೆಕ್ಸ್‌ (ಜಾತ್ಯತೀತ) 











ಹತ್ತಿರ, ಬಡಾ ಮಕ್ಕಾನ್‌, ಚಿತ್ರದುರ್ಗ 






























































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ಶೀ 
ಆಯ್ಕೆಯಾದ 
ವಾರ್ಡಿನ ಭೆ 
ಕ್ರಸಂ ಸದಸ್ಕರುಗಳ ಹೆಸರು ವಿಳಾಸ ಪ್ರವರ್ಗ /ಮೀಸಲಾತಿ ಪಕ 
ಸಂಖ್ಯೆ ರಿ = ಎ 
ಶ್ರೀ/ಶ್ರೀಮತಿ 

1 2 3 4 5 6 

28 28 ಟಿ.ರಾಘವೇಂದ್ರ ಈರುಳ್ಳಿ | ಬಿನ್‌ ಟಿತಿಪ್ಪೇರುದರೆಡ್ಡಿ, ಸಾಮಾನ್ಯ ಪಕ್ಷೇತರ 
ಕೆ.ಎಸ್‌.ಆರ್‌.ಟಿ.ಸಿ. ಡಿಪೋ ರಸ್ತೆ 
ಚರ್ಚ್‌ ಹಿಂಭಾಗ, ಚಿತ್ರದುರ್ಗ 

29 29 ಶಾಂತಮ್ಮ ರುದಪ್ಪರೆಡ್ಡಿ ಕೋಂ ರುದ್ರಪ್ಪರೆಡ್ಡಿ, ಸಾಮಾನ್ಯ(ಮಹಿಳೆ) ಜನತಾದಳ 
ಶ್ರೀ ಮೂಕಾಂಬಿಕಾ ನಿಲಯ, (ಜಾತ್ಯತೀತ) 
ಮುನಿಸಿಪಲ್‌ ಕಾಲೋನಿ, 
ಕೆಳಗೋಟೆ, ಚಿತ್ರದುರ್ಗ 

30 30 ಹಿ.ತಿಪ್ಪೇಸ್ವಾಮಿ ಬಿನ್‌ ಪಾಪಯ್ಯ, ಗುಡಮಾಳಜ್ಜಿ ಪರಿಶಿಷ್ಟ ಪಂಗಡ ಜನತಾದಳ 

ದೇವಸ್ಥಾನ ರಸ್ತೆ ಸಿ.ಕೆ.ಪುರ, ಚಿತ್ರದುರ್ಗ (ಜಾತ್ಯತೀತ) 

31 31 ಪ್ರಸನ್ನಕುಮಾರ್‌.ಟಿ ಬಿನ್‌ ಎ.ಕೆ.ತಿಪ್ಪಯ್ಯ, ಎಲ್‌.ಐ.ಜಿ/82, | ಪರಿಶಿಷ್ಟ ಜಾತಿ ಬಡವರ ಶ್ರಮಿಕರ 
ಹೌಸಿಂಗ್‌ ಬೋರ್ಡ್‌ ಕಾಲೋನಿ, ರೈತರ ಕಾಂಗೆಸ್‌ 
ಕೆಳಗೋಟೆ, ಚಿತ್ರದುರ್ಗ 

32 32 ಜಿ.ಪಿ.ರತ್ನಮ್ಮ ಕೋಂ ಬಿ.ಕಾಂತರಾಜು ಧವಳಗಿರಿ ಪರಿಶಿಷ್ಟ ಪಂಗಡ(ಮಹಿಳೆ) ಜನತಾದಳ 
ಬಡಾವಣೆ, ಮಾಳಪ್ಪನಹಟ್ಟ ರಸ್ತೆ (ಜಾತ್ಯತೀತ) 
ಚಿತ್ರದುರ್ಗ 

33 33 ಶಾಂತಕುಮಾರಿ, ಕೋಂ ಚಂದಶೇಖರ್‌ ಕೆ.ಆರ್‌, ಪರಿಶಿಷ್ಟ ಜಾತಿ(ಮಹಿಳೆ) ಜನತಾದಳ 

ಕೆ.ಶೇಖರ್‌ ಬುದ್ದನಗರ 2ನೇ ಕ್ರಾಸ್‌, ಚಿತ್ರದುರ್ಗ (ಜಾತ್ಯತೀತ) 

34 34 ಗರಡಿ ಪ್ರಕಾಶ್‌ ಬಿನ್‌ ಗಿರಿಯಪ್ಪ, ಸ್ಟೇಡಿಯಂ ಹಿಂದುಳಿದ ವರ್ಗ(ಎ) ಭಾರತೀಯ 
ಎದುರು, ಐ.ಟಿ.ಐ ಕಾಲೇಜು ರಸ್ತೆ ರಾಷ್ಟೀಯ ಕಾಂಗ್ರೆಸ್‌ 
ಚಿತ್ರದುರ್ಗ 

35 35 ಆರ್‌.ಮ೦ಜುಳ ಕೋಂ ಕೆ.ಎನ್‌.ಜಯಶೀಲರೆಡ್ಡಿ, 1ನೇ | ಹಿಂದುಳಿದ ಪಕ್ಷೇತರ 
ಕ್ರಾಸ್‌, ವಾಟರ್‌ ಟ್ಯಾಂಕ್‌ ಹತ್ತಿರ, ವರ್ಗ(ಬಿ)(ಮಹಿಳೆ) 
ಐಯುಡಿಪಿ ಲೇಔಟ್‌, ಚಿತ್ರದುರ್ಗ 








ಭಾರ - 11 
Part - 11] 


ವಿಶೇಷ ರಾಜ್ಯ ಪತ್ರಿಕೆ 


ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಖಬೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ ಫಾಲ್ದುಣ ೨೯, ಶತ ವರ್ಷ ೧೯೩೪) 
Bangalore, Wednesday, March 20, 2013 (Phalguna 29, Shaka Varsha 1934) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಅಧಿಸೂಚನೆ 


ಚುನಾವಣೆ.ಸಿಆರ್‌.145-4/2012-13, ದಿನಾಂಕ: 20.03.2013 


ಸನಂ. ೬೧೫ 
No. 615 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 


(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾಂಕ:07.03.2013ರ೦ದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ ಹಿರಿಯೂರು ಪುರಸಭೆಯ 
ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 





























ಆಯ್ಕೆಯಾದ 
ವಾರ್ಡಿನ ಘೆ 
ಕ್ರಸಂ ಸದಸ್ಯರುಗಳ ಹೆಸರು ವಿಳಾಸ ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ರಿ ಣ್‌ ಬ 
ಶ್ರೀ/ಶ್ರೀಮತಿ 
] 2 3 4 5 6 
1 1 ವಿ.ಶಿವಣ್ಣ ಬಿನ್‌ ವೀರಪ್ಪ, ವಿ.ವಿ.ಪುರ ಕ್ರಾಸ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಹಿರಿಯೂರು ಕಾಂಗೆಸ್‌ 
















































































೨೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಆಯ್ಕೆಯಾದ 
ವಾರ್ಡಿನ ಡೆ 
ಕ್ರಸಂ ಸದಸ್ನರುಗಳ ಹೆಸರು ವಿಳಾಸ ಪ್ರವರ್ಗ/ ಮೀಸಲಾತಿ ಪಕ 
ಸಂಖ್ಯೆ ರಿ ಣಾ ಎ 
ಶ್ರೀ/ಶ್ರೀಮತಿ 
| 2 ಶೆ 4 5 6 
2 2 ಮಂಜುಳ.ಟಿ ಕೋಂ ಬಿ.ಕೃಷ್ಣಪ್ಪ, ವೇದಾವತಿನಗರ, ಚಳ್ಳಕೆರೆ | ಪರಿಶಿಷ್ಟ ಬಡವರ ಶ್ರಮಿಕರ ರೈತರ 
ರಸ್ತೆ ಹಿರಿಯೂರು ಜಾತಿ(ಮಹಿಳೆ) ಕಾಂಗೆಸ್‌ 
3 3 ಟಿ.ಚಂದ್ರಶೇಖರ ಬಿನ್‌ ಪಿ.ಹೆಚ್‌.ತಿಮ್ಮಯ್ಯ, ಸಿ.ಎಂ.ಲೇಔಟ್‌, ಪರಿಶಿಷ್ಟ ಜಾತಿ ಪಕ್ಷೇತರ 
ಹಿರಿಯೂರು 
4 4 ರತ್ನಮ್ಮ ಕೋಂ ಜಿ.ಕೃಷ್ಣಪ್ಪ ಹನುಮಂತರಾವ್‌ ಪರಿಶಿಷ್ಟ ಪಕ್ಷೇತರ 
ಬಡಾವಣೆ, ಹಿರಿಯೂರು ಜಾತಿ(ಮಹಿಳೆ) 
ಪ್ದ 5 ಮಹಮ್ಮದ್‌ ಅಬ್ಬಾಸ್‌ ಬಿನ್‌ ಅಬ್ದುಲ್‌ ರೆಹಮಾನ್‌ ಸಾಬ್‌, ಸಾಮಾನ್ಯ ಪಕ್ಷೇತರ 
ಸಿದ್ದನಾಯಕ ಸರ್ಕಲ್‌, ಆಂಜನೇಯ 
ದೇವಸ್ಥಾನ ಹಿ೦ಭಾಗ, ಹಿರಿಯೂರು 
6 6 ಇಮ್ರಾನ ಬಾನು ಬಿನ್‌ ಲೇಟ್‌ ಸೈಯಿದಾ ಇಸ್ಮಾಯಿಲ್‌ ಸಾಬ್‌, | ಸಾಮಾನ್ಯ(ಮಹಿಳೆ) ಭಾರತೀಯ ರಾಷ್ಟೀಯ 
ಅಕ್ಕಿ ರಾಜಣ್ಣ ಮಿಲ್‌ ಹಿಂಭಾಗ, ಕಾಂಗೆಸ್‌ 
ಹಿರಿಯೂರು 
7 7 ಸೈದಾ ಫಿರ್ದೋಸ್‌ ಕೋಂ ಸಾದತ್‌ವುಲ್ಲಾ ಪಿ.ಎಸ್‌, ಮಿರ್ಜಾ ಸಾಮಾನ್ಯ(ಮಹಿಳೆ) ಪಕ್ಷೇತರ 
ಬಡಾವಣೆ, ಹಿರಿಯೂರು 
8 8 ತಿಪ್ಪಮ್ಮ ಮಂಜುನಾಥ್‌ | ಕೋಂ ಹೆಚ್‌.ಎನ್‌.ಮಂಜುನಾಥ್‌, ತರಕಾರಿ | ಹಿಂದುಳಿದ ಜನತಾದಳ(ಜಾತ್ಯತೀತ) 
ಮಾರುಕಟ್ಟೆ ರಸ್ತೆ ಗಣೇಶ್‌ ದೇವಸ್ಥಾನ ವರ್ಗ(ಎ)(ಮಹಿಳೆ) 
ಹಿಂಭಾಗ, ಹಿರಿಯೂರು 
9 9 ಎಸ್‌.ವಿ ಪುಷ್ಪಲತ ಕೋಂ ಬಿ.ಆರ್‌.ಪುಟ್ಟರಾಜು, ಅಶೋಕ ರಸ್ತೆ | ಹಿಂದುಳಿದ ಪಕ್ಷೇತರ 
ಹಿರಿಯೂರು ವರ್ಗ(ಎ)(ಮಹಿಳೆ) 
10 10 ಜಬೀವುಲ್ಲಾ ಬಿನ್‌ ಷೇಕ್‌ ಅಹಮದ್‌ ಸಾಭ್‌, ಶ್ರೀನಿವಾಸ | ಹಿಂದುಳಿದ ಭಾರತೀಯ ರಾಷ್ಟೀಯ 
ಲೇಔಟ್‌, ಹುಳಿಯಾರ ರಸ್ತೆ, ಹಿರಿಯೂರು ವರ್ಗ(ಎ) ಕಾಂಗೆಸ್‌ 
1] 11 ಕೆ.ತಿಮ್ಮರಾಜು ಬಿನ್‌ ಲೇ:ಕರಿಯಪ್ಪ, ಬೆಸ್ತರ ಬೀದಿ, ಆನಂದ | ಹಿಂದುಳಿದ ಜನತಾದಳ(ಜಾತ್ಯತೀತ) 
ನಿಲಯ ಹಿಂಭಾಗ, ಹಿರಿಯೂರು ವರ್ಗ(ಎ) 
12 12 ಎಸ್‌.ಪಿ.ಟಿ. ಬಿನ್‌ ಮಹಮದ್‌ ಸನಾವುಲ್ಲಾ, ಕುಂಬಾರ ಹಿಂದುಳಿದ ಪಕ್ಷೇತರ 
ದಾದಾಫೀರ್‌ ಬೀದಿ, ಹಿರಿಯೂರು ವರ್ಗ(ಎ) 
13 13 ಹೆಚ್‌.ನಟರಾಜ್‌ ಬಿನ್‌ ಹನುಮಂತಪ್ಪ, 2ನೇ ತಿರುವು ಆಸ್ಪತ್ರೆ | ಸಾಮಾನ್ಯ ಪಕ್ಷೇತರ 
ರಸ್ತೆ, ಹಿರಿಯೂರು 
14 14 ಹೆಚ್‌.ಎ.ರಾಜಣ್ಣ ಬಿನ್‌ ಅಂಜನಪ್ಪ, ತ್ರಿಶೂಲ್‌ ನಿಲಯ, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಬನ್ನಿಮಂಟಪದ ಮುಂದೆ, ಹಿರಿಯೂರು ಕಾಂಗೆಸ್‌ 
15 15 ಆರ್‌.ರವಿಚಂದ್ರ ಬಿನ್‌ ಎನ್‌.ರಂಗಸ್ವಾಮಿ, ನಾಗನಾಯಕಹಟ್ಟ, | ಪರಿಶಿಷ್ಟ ಜಾತಿ ಪಕ್ಷೇತರ 
ಹಿರಿಯೂರು 
16 16 ಲತಾ ಕೋಂ ಸುಬ್ರಮಣಿ,ಎಲ್‌, ಸೂರ್ಯ ಸಾಮಾನ್ಯ(ಮಹಿಳೆ) ಜನತಾದಳ(ಜಾತ್ಯತೀತ) 
ಹೋಟೆಲ್‌ ಮುಂಭಾಗ, ಹಿರಿಯೂರು 
17 17 ಡಿ.ಪುರುಷೋತ್ತಮ ಬಿನ್‌ ದ್ಯಾಮಪ್ಪ ಯಾನೆ ದ್ಯಾಮಣ್ಣ, ಶಾಂತಿ ಪರಿಶಿಷ್ಟ ಜಾತಿ ಪಕ್ಷೇತರ 
ನಿಲಯ, ಚರ್ಚ್‌ ರಸ್ತೆ, ಹಿರಿಯೂರು 
18 18 ಪಿ.ಸಂಜಯ್‌ ಕುಮಾರ್‌ | ಬಿನ್‌ ಪಾರಸ್‌ಮಾಲ್‌ ಜೈನ್‌, ಸಂಜಯ್‌ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಇಂಡಸ್ಟೀಸ್‌, ಮೈಸೂರು ರಸ್ತೆ, ಹಿರಿಯೂರು ಕಾಂಗ್ರೆಸ್‌ 
19 19 ಜಿ.ಲಕ್ಷ್ಮೀದೇವಿ ಕೋಂ ವಿ.ವೆಂಕಟರಾಮನ್‌, ತರಕಾರಿ ಹಿಂದುಳಿದ ಜನತಾದಳ(ಜಾತ್ಯತೀತ) 
ಮಾರುಕಟ್ಟೆ ರಸ್ತೆ, ವಾಗ್ದೇವಿ ಶಾಲೆ ಹಿಂಭಾಗ, | ವರ್ಗ(ಎ)(ಮಹಿಳೆ) 
ಹಿರಿಯೂರು 
20 20 ಪಿ.ಜಯರಾಜ್‌ ಬಿನ್‌ ಲೇ:ಪೆರುಮಾಳ ಗೌಂಡರ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ 











ಮುರುಗನ್‌ ದೇವಸ್ಥಾನ ರಸ್ತೆ, ಹಿರಿಯೂರು 





ಶ್ರ 





ಕಾಂಗೆಸ್‌ 



























































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೮೧ 
ಆಯ್ಕೆಯಾದ 
ವಾರ್ಡಿನ ತ 
ಕ್ರಸಂ ಸದಸ್ಯರುಗಳ ಹೆಸರು ವಿಳಾಸ ಪ್ರವರ್ಗ/ ಮೀಸಲಾತಿ ಪಕ 
ಸಂಖ್ಯೆ ರಿ ಣಾ ಎ 
ಶ್ರೀ/ಶ್ರೀಮತಿ 
| 2 3 4 5 6 
21 21 ವನಿತ ಕೋಂ ಹನುಮಂತರಾಯಪ್ಪ, ಸಾಮಾನ್ಯ(ಮಹಿಳೆ) ಬಡವರ ಶ್ರಮಿಕರ ರೈತರ 
ಶ್ರೀ ನಾಗಮ್ಮ ನಿಲಯ, ಕುವೆಂಪುನಗರ, ಕಾಂಗೆಸ್‌ 
ಹಿರಿಯೂರು 
22 22 ಎ.ಮಂಜುನಾಥ್‌ ಬಿನ್‌ ಆರ್‌.ಅ೦ಗಮುತ್ತು. ವಿಶ್ವೇಶ್ವರಯ್ಯ ರಸ್ತೆ | ಹಿಂದುಳಿದ ಭಾರತೀಯ ರಾಷ್ಟೀಯ 
ಹಿರಿಯೂರು ವರ್ಗ(ಎ) ಕಾಂಗೆಸ್‌ 
23 23 ಪ್ರೇಮಕುಮಾರ್‌ ಬಿನ್‌ ಬಿ. ಗೋಪಾಲಯ್ಯ, ನಿಸರ್ಗ ನಿಲಯ, | ಸಾಮಾನ್ಯ ಪಕ್ಷೇತರ 
ಬಿ.ಜೆ.ಆರ್‌.ಬಡಾವಣೆ, 3ನೇ ಕ್ರಾಸ್‌, 
ಹಿರಿಯೂರು 
24 24 ಬಿ.ಉಷಾದೇವಿ ಕೋಂ ಬಿ.ಆರ್‌.ಮಂಜುನಾಥ, ಪರಿಶಿಷ್ಟ ಬಡವರ ಶ್ರಮಿಕರ ರೈತರ 
ನಂಜಯ್ಯನಕೊಟ್ಟಿಗೆ, ಹಿರಿಯೂರು ಪಂಗಡ(ಮಹಿಳೆ) ಕಾಂಗ್ರೆಸ್‌ 
25 25 ಈ.ಮಂಜುನಾಥ ಬಿನ್‌ ಈಶ್ವರಪ್ಪ, ಕೆ.ಎಂ.ಕೊಟ್ಟಿಗೆ, ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಹಿರಿಯೂರು ಕಾಂಗೆಸ್‌ 
26 26 ಚಿರಂಜೀವಿ ಹೆಚ್‌.ಜಿ ಬಿನ್‌ ಎಂ.ಆರ್‌.ಗೋಪಾಲಕೃಷ್ಣ, ಲಕ್ಷ್ಮಮ್ಮ ಹಿಂದುಳಿದ ಜನತಾದಳ(ಜಾತ್ಯತೀತ) 
ಬಡಾವಣೆ, ಹಿರಿಯೂರು ವರ್ಗ(ಬಿ) 
27 27 ಎಸ್‌.ಲಕ್ಷ್ಮೀದೇವಿ ಕೋಂ ಪುರುಷೋತ್ತಮ್‌, ಹರಿಶ್ಚಂದ್ರಘಾಟ್‌, | ಹಿಂದುಳಿದ ಪಕ್ಷೇತರ 
ಹುಳಿಯಾರ್‌ ರಸ್ತೆ, ಹಿರಿಯೂರು ವರ್ಗ(ಬಿ)(ಮಹಿಳೆ) 
ವಿ.ಪಿ. ಇಕ್ಕೇರಿ 


ಭಾರ - 1 
Part - 11] 


ವಿಶೇಷ ರಾಜ್ಯ ಪತ್ರಿಕೆ 


ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಖಬೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಡುಣ ೨೯, ಶಹ ವರ್ಷ ೧೯೩೪) 
Bangalore, Wednesday, March 20, 2013 (Phalguna 29, Shaka Varsha 1934) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಅಧಿಸೂಚನೆ 


ಚುನಾವಣೆ.ಸಿಆರ್‌.145-5/2012-13, ದಿನಾಂಕ: 20.03.2013 


ನಂ.೬೧೬ 
No. 616 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 


(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾಂಕ:07.03.2013ರಂದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ ಹೊಸದುರ್ಗ ಪುರಸಭೆಯ 


ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 



































ವಾರ್ಡಿ ಆಯ್ಕೆಯಾದ ಸದಸ್ಯರುಗಳ 
ಕ್ರಸಂ ಈ REN ವಿಳಾಸ ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ಹೆಸರು ಶ್ರೀ/ಶ್ರೀಮತಿ i 
I 2 3 4 5 6 
1 1 ಡಿ.ವೆಂಕಟೇಶ್‌ ಬಿನ್‌ ದೇವೇಂದ್ರಪ್ಪ ದಳವಾಯಿ ಸಾಮಾನ್ಯ ಭಾರತೀಯ 
ನಿಲಯ, ಮಹಾಲಕ್ಷ್ಮಿ ಲೇಔಟ್‌, ರಾಷ್ಟೀಯ ಕಾಂಗ್ರೆಸ್‌ 
ಹೊಸದುರ್ಗ 
2 2 ಕೆ.ಹಿತೇಂದ್ರ ಬಿನ್‌ ಕೃಷ್ಣಪ್ಪ, ಟೆಲಿಪೋನ್‌ ಸಾಮಾನ್ಯ ಭಾರತೀಯ 
ಎಕ್ಸ್‌ಚೇಂಜ್‌ ಹಿಂಭಾಗ, ಹೊಸದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
3 3 ನಾಗರತ್ನ ಶಿವಕುಮಾರ್‌ ಕೋಂ ಶಿವಕುಮಾರ್‌ ಎನ್‌.ಬಿ, ಹಿಂದುಳಿದ ವರ್ಗ(ಬಿ) | ಬಡವರ ಶ್ರಮಿಕರ 
ಎಸ್‌.ಜೆ.ಎ೦ ಬಡಾವಣೆ, ಹೊಸದುರ್ಗ (ಮಹಿಳೆ) ರೈತರ ಕಾಂಗೆಸ್‌ 
4 4 ದಸ್ತಗಿರಿಸಾಬ್‌ ಬಿನ್‌ ಮಜೀದ್‌ಸಾಬ್‌. ಗಾಂಧಿನಗರ, ಹಿಂದುಳಿದ ವರ್ಗ(ಎ) ಪಕ್ಷೇತರ 
ಹೊಸದುರ್ಗ 








































































































೨೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ವಾರ್ಡಿನ ಆಯ್ಕೆಯಾದ ಸದಸ್ಮರುಗಳ 
ಕ್ರಸಂ ಸ ಶಿ ವಿಳಾಸ ಪ್ರವರ್ಗ/ ಮೀಸಲಾತಿ ಪಕ್ಷ 
ತಸಂ | ಸಂಖ್ಯೆ ಹೆಸರು ಶ್ರೀ/ಶ್ರೀಮತಿ $ ಪ್‌ ಪಕ್ಷ 
| 2 3 4 5 6 
5 ವಿ ಸವಿತಾ ಬಿ.ಆರ್‌ ಕೋಂ ಆರ್‌ ರಮೇಶ್‌ ,ಕೊಬ್ಬರಿಪೇಟೆ, ಸಾಮಾನ್ಯ(ಮಹಿಳೆ) ಪಕ್ಷೇತರ 
ಹೊಸದುರ್ಗ 
6 6 ಹೆಚ್‌.ಪಿ.ಉಮೇಶ್‌ ಬಿನ್‌ ಜಿ.ಪರಮೇಶ್ವರಪ್ಪ, ಹೊನ್ನಮ್ಮ ಸಾಮಾನ್ಯ ಭಾರತೀಯ 
ಬಡಾವಣೆ, ಹೊಸದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
7 7 ಡಿ.ವಿ ಅಂಜನ್‌ಕುಮಾರ್‌ ಬಿನ್‌ ಡಿ.ದಾಸಣ್ಣ, ಕೊಬ್ಬರಿಪೇಟೆ, ಹಿಂದುಳಿದ ವರ್ಗ(ಎ) | ಪಕ್ಷೇತರ 
ಹೊಸದುರ್ಗ 
8 8 ಟಿ. ರಾಮಚಂದ್ರಪ್ಪ ಬಿನ್‌ ತಿಮ್ಮಯ್ಯ ಪರಿಶಿಷ್ಟ ಜಾತಿ ಪಕ್ಷೇತರ 
ಎನ್‌.ಇ.ಎಸ್‌.ಬಡಾವಣೆ, ಹೊಸದುರ್ಗ 
9 9 ಷಾಹಿನಾಬಾನು ಕೋಂ ಇರ್ಫಾನ್‌ ಬಾಷ, ಈದ್ಗಾ ಹಿಂದುಳಿದ ಭಾರತೀಯ 
ಮೊಹಲ್ಲಾ, ವಾಣಿವಿಲಾಸ ಶಾಲೆ ವರ್ಗ(ಎ)(ಮಹಿಳೆ) ರಾಷ್ಟೀಯ ಕಾಂಗೆಸ್‌ 
ಹಿಂಭಾಗ, ಹೊಸದುರ್ಗ 
10 10 ಪ್ರವೀಣ್‌, ಕೆ.ಆರ್‌ ಬಿನ್‌ ಲೇ: ಕೆ.ಓ.ರಾಜಶೇಖರ್‌, ಹಿಂದುಳಿದ ವರ್ಗ(ಬಿ) | ಭಾರತೀಯ 
ವಿನಾಯಕ ಬಡಾವಣೆ, ಹೊಸದುರ್ಗ ರಾಷ್ಟೀಯ ಕಾಂಗೆಸ್‌ 
11 I ನಾಗರಾಜ್‌ ದಿವಾಕರ್‌ ಬಿನ್‌ ಗಣೇಶಾಚಾರ್‌, ಹಿಂದುಳಿದ ವರ್ಗ(ಎ) | ಭಾರತೀಯ 
ಶ್ರೀ ಮಾರುತಿ ಜ್ಯೂಯಲರ್ಸ್‌, ರಾಷ್ಟೀಯ ಕಾಂಗ್ರೆಸ್‌ 
ದೊಡ್ಡಪೇಟೆ, ಹೊಸದುರ್ಗ 
12 12 ಜುಂಜಪ್ಪ ಬಿನ್‌ ಹನುಮಂತಪ್ಪ, ಚಾಮರಾಜಪೇಟೆ, | ಪರಿಶಿಷ್ಟ ಜಾತಿ ಭಾರತೀಯ 
ಎ.ಕೆ.ಕಾಲೋನಿ, ಹೊಸದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
13 13 ಷಾಹಿದಾಬೇಗಂ ಕೋಂ ಮಹಮದ್‌ ಅಯಾಜ್‌, ಸಾಮಾನ್ಯ(ಮಹಿಳೆ) ಕರ್ನಾಟಕ ಜನತಾ 
ಗೌಸಿಯಾನಗರ, ಹೊಸದುರ್ಗ ಪಕ್ಷ 
14 14 ಎನ್‌.ವಜೀರ್‌ ಬಿನ್‌ ನಜೀರ್‌ಸಾಬ್‌, ಗೌಸಿಯಾನಗರ, ಸಾಮಾನ್ಯ ಭಾರತೀಯ 
ಹೊಸದುರ್ಗ ರಾಷ್ಟೀಯ ಕಾಂಗೆಸ್‌ 
15 15 ಕೆ.ವಿ.ಸ್ವಾಮಿ ಬಿನ್‌ ಕೆ.ಎಂ.ಕೃಷ್ಣನಾಯ್ದು, ಕಲ್ಲೇಶ್ವರ ಸಾಮಾನ್ಯ ಪಕ್ಷೇತರ 
ಬಡಾವಣೆ, ಹೊಸದುರ್ಗ 
16 16 ಯಶೋಧಮ್ಮ ಕೋಂ ರಂಗಪ್ಪ, ಕಲ್ಲೇಶ್ವರ ಬಡಾವಣೆ, ಹಿಂದುಳಿದ ಭಾರತೀಯ 
ಹೊಸದುರ್ಗ ವರ್ಗ(ಎ)(ಮಹಿಳೆ) ರಾಷ್ಟ್ರೀಯ ಕಾಂಗೆಸ್‌ 
17 17 ಹೆಚ್‌.ಚಂದ್ರಮ್ಮ ಕೋಂ ರಾಜು, ವಿನಾಯಕ ಬಡಾವಣೆ, | ಪರಿಶಿಷ್ಟ ಪಕ್ಷೇತರ 
ಹೊಸದುರ್ಗ ಜಾತಿ(ಮಹಿಳೆ) 
18 18 ಎಸ್‌.ಸುಜಾತ ಕೋಂ ಶಂಕರಪ್ಪ ಎನ್‌.ಕುಕ್ಕುವಾಡೇಶ್ವರಿ ಪರಿಶಿಷ್ಟ ಭಾರತೀಯ 
ಬೀದಿ, ಹೊಸದುರ್ಗ ಪಂಗಡ(ಮಹಿಳೆ) ರಾಷ್ಟೀಯ ಕಾಂಗ್ರೆಸ್‌ 
19 19 ಆರ್‌.ಗಿರೀಶ್‌ ಬಿನ್‌ ಬಿ.ರಾಮಚಂದ್ರಪ್ರ ಹಿಂದುಳಿದ ವರ್ಗ(ಎ) | ಪಕ್ಷೇತರ 
ಚಾಮರಾಜಪೇಟೆ, ಹೊಸದುರ್ಗ 
20 20 ಸಿ.ಪರಮೇಶ್‌ ಬಿನ್‌ ಲೇಟ್‌ ಚಂದ್ರಪ್ಪ, ಬನಶಂಕರಿ ಸಾಮಾನ್ಯ ಪಕ್ಷೇತರ 
ಬೀದಿ, ಕೋಟೆ, ಹೊಸದುರ್ಗ 
21 21 ಅಂಬಿಕಾ ಎಸ್‌ ಕೋಂ ಆರ್‌.ಗಿರೀಶ್‌, ಶ್ರೀರಾಮ ಬೀದಿ, | ಸಾಮಾನ್ಯ(ಮಹಿಳೆ) ಪಕ್ಷೇತರ 
ಕೋಟೆ, ಹೊಸದುರ್ಗ 
22 22 ಗೋ. ತಿಪ್ಪೇಶ್‌ ಬಿನ್‌ ಲೇ:ಗೋವಿಂದಪ್ಪ ಶ್ರೀರಾಮ ರಸ್ತೆ | ಸಾಮಾನ್ಯ ಭಾರತೀಯ 
ಕೋಟೆ, ಹೊಸದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
23 23 ಹೆಚ್‌.ಆರ್‌.ಸುನಿತಾ ಕೊಂ ಹೆಚ್‌.ಕೆ.ನಾಗರಾಜಪ್ಪ, ಬನಶಂಕರಿ | ಸಾಮಾನ್ಯ(ಮಹಿಳೆ) ಭಾರತೀಯ 
ನಾಗರಾಜ್‌ ರಸ್ತೆ ಕೋಟೆ, ಹೊಸದುರ್ಗ ರಾಷ್ಟೀಯ ಕಾಂಗ್ರೆಸ್‌ 
ವಿ.ಪಿ. ಇಕ್ಕೇರಿ 
ಜಿಲ್ಲಾಧಿಕಾರಿಗಳು 


ಚಿತ್ರದುರ್ಗ ಜಿಲ್ಲೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೮೩ 





ವಿಶೇಷ ರಾಜ್ಯ ಪತ್ರಿಕೆ 


ಖಬೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಡುಣ ೨೯, ಶತ ವರ್ಷ ೧೯೩೪) | ನಂ.೬೧೭ 
Bangalore, Wednesday, March 20, 2013 (Phalguna 29, Shaka Varsha 1934) | No. 617 


ಭಾರ - 11 
Part - 11] 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 


ಅಧಿಸೂಚನೆ 


ಚುನಾವಣೆ.ಸಿಆರ್‌.145-6/2012-13, ದಿನಾಂಕ: 20.03.2013 


ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20(1995ರ ನಿಯಮ 24ರ ತಿದ್ದುಪಡಿಯಂತೆ) ಹಾಗೂ ಕರ್ನಾಟಕ ಪುರಸಭೆಗಳ 


(ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 66ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ ವಿ.ಪಿ.ಇಕ್ಕೇರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಆದ ನಾನು ದಿನಾ೦ಕ:07.03.2013ರಂದು ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾದ ಹೊಳಲ್ಕೆರೆ ಪಟ್ಟಣ 
ಪಂಚಾಯ್ತಿಯ ಸದಸ್ಯರನ್ನು ಈ ಕೆಳಕಂಡಂತೆ ಅಧಿಸೂಚಿಸಿರುತ್ತೇನೆ. 

































































ವಾರ್ಡಿನ ಆಯ್ಕೆಯಾದ ಸದಸ್ಥರುಗಳ 
ಕ್ರಸಂ RS ವಿಳಾಸ ಪ್ರವರ್ಗ ಪಕ್ಷ 
ಸಂಖೆ ಹೆಸರು ಶ್ರೀ/ಶ್ರೀಮತಿ ದ 
$ 
1 2 3 4 5 6 
1 1 ಮುರುಗೇಶ್‌.ಪಿ.ಹೆಚ್‌ ಬಿನ್‌ ಹಾಲಸಿದ್ದಪ್ಪ, ಗಣಪತಿ ಮುಖ್ಯ ಸಾಮಾನ್ಯ ಭಾರತೀಯ 
ರಸ್ತೆ ಕುಂಬಾರ ಬೀದಿ, ರಾಷ್ಟೀಯ ಕಾಂಗೆಸ್‌ 
ಹೊಳಲ್ಕೆರೆ 
2 2 ಸೈಯದ್‌ ಸಯೀದ್‌ ಬಿನ್‌ ಸೈಯದ್‌ ಸಿಕ್ಷತ್‌ವುಲ್ಲಾ. ಸಾಮಾನ್ಯ ಪಕ್ಷೇತರ 
ಬಿಳಚಿ ಮೊಹಲ್ಲಾ, ಹೊಳಲ್ಕೆರೆ 
3 3 ಹೆಚ್‌.ಆರ್‌.ಇಂದುಧರ ಬಿನ್‌ ರೇವಣಸಿದ್ದಪ್ಪ, ಊರುಬಾಗಿಲ ಸಾಮಾನ್ಯ ಕರ್ನಾಟಕ ಜನತಾ 
ಮೂರ್ತಿ ರಸ್ತೆ, ಹೊಳಲ್ಕೆರೆ ಪಕ್ಷ 
4 4 ಶಾರದ ಕೋಂ ಬಿ.ಎಸ್‌.ರುದ್ರಪ್ಪ, ಸಾಮಾನ್ಯ(ಮಹಿಳೆ) ಭಾರತೀಯ 
ಜೆ.ಸಿ.ಬಡಾವಣೆ, ಹೊಳಲ್ಕೆರೆ ರಾಷ್ಟೀಯ ಕಾಂಗ್ರೆಸ್‌ 
ಭಿ 5 ಸವಿತ ಬಸವರಾಜ್‌ ಕೋಂ ಎಸ್‌.ಬಸವರಾಜಪ್ಪ, ಹಿಂದುಳಿದ ಭಾರತೀಯ ಜನತಾ 
ಜಿ.ಎಂ.ಬಡಾವಣೆ 1ನೇ ಕ್ರಾಸ್‌, ವರ್ಗ(ಬಿ)(ಮಹಿಳೆ) ಪಕ್ಷ 
ಹೊಳಲ್ಕೆರೆ 
6 6 ಯಶೋದ ಆನಂದ್‌ ಕೋಂ ಹೆಚ್‌.ಜಿ.ಆನ೦ದ. ಸಾಮಾನ್ಯ(ಮಹಿಳೆ) ಕರ್ನಾಟಕ ಜನತಾ 
ಜೆ.ಸಿ.ಬಡಾವಣೆ, ಹೊಳಲ್ಕೆರೆ ಪಕ್ಷ 
7 7 ಸೈಯದ್‌ ಸಜೀಲ್‌ ಬಿನ್‌ ಲೇಟ್‌ ಸೈಯದ್‌ ಸಕ್ಷೇನ್‌, ಸಾಮಾನ್ಯ ಭಾರತೀಯ 
ಖಾಜಿ ಮೊಹಲ್ಲಾ, ಹೊಳಲ್ಕೆರೆ ರಾಷ್ಟೀಯ ಕಾಂಗ್ರೆಸ್‌ 
8 8 ಚಂದ್ರಕಲಾ ಕೋಂ ಬಿ.ಹೆಚ್‌.ಪಕಾಶ್‌, ಕೋಡಿ ಹಿಂದುಳಿದ ಭಾರತೀಯ 
ಬಸವನ ಬೀದಿ, ಹೊಳಲ್ಕೆರೆ ವರ್ಗ(ಎ)(ಮಹಿಳೆ) ರಾಷ್ಟೀಯ ಕಾಂಗ್ರೆಸ್‌ 
9 9 ಕೆ.ಸಿ.ರಮೇಶ್‌ ಬಿನ್‌ ಚಂದ್ರಶೇಖರಪ್ಪ, ಹಿಂದುಳಿದ ವರ್ಗ(ಎ) ಕರ್ನಾಟಕ ಜನತಾ 
ಯಾದವರ ಬೀದಿ, ಹೊಳಲ್ಕೆರೆ ಪಕ್ಷ 
10 10 ಜಯಮ್ಮ ಕೋಂ ರಾಜಶೇಖರಪ್ಪ, ಪರಿಶಿಷ್ಟ ಪಂಗಡ(ಮಹಿಳೆ) | ಭಾರತೀಯ 
ಗಣಪತಿ ರಸ್ತೆ, ಹೊಳಲ್ಕೆರೆ ರಾಷ್ಟ್ರೀಯ ಕಾಂಗೆಸ್‌ 
1] 1] ಸೈಯದ್‌ ಖಾದರ್‌ ಬಿನ್‌ ಸೈಯದ್‌ ಭಕ್ಷಿ ಸಾಬ್‌, ಟೀಪು ಸಾಮಾನ್ಯ ಭಾರತೀಯ 
ನಗರ, ಹೊಳಲ್ಕೆರೆ ರಾಷ್ಟೀಯ ಕಾಂಗ್ರೆಸ್‌ 
12 12 ಸವಿತ ವಿ ಕೋಂ ನರಸಿಂಹ ಕಾಟ್ರೋತ್‌, ಪರಿಶಿಷ್ಟ ಜಾತಿ(ಮಹಿಳೆ) ಭಾರತೀಯ ಜನತಾ 
ಲೋಕೇಶಪ್ಪ ಬಡಾವಣೆ, ಪಕ್ಷ 
ಲಂಬಾಣಿಹಟ್ಟಿ ರಸ್ತೆ, ಹೊಳಲ್ಕೆರೆ 
13 13 ಹಬೀಬ್‌ ಉರ್‌ ಬಿನ್‌ ಅಬ್ದುಲ್‌ ಘನಿ, ಗೋವಿಂದಪ್ಪ ಹಿಂದುಳಿದ ವರ್ಗ(ಎ) ಕರ್ನಾಟಕ ಜನತಾ 
ರಹಮಾನ್‌ ಹೆಚ್‌.ಜಿ ಬೀದಿ, ಹೊಳಲ್ಕೆರೆ ಪಕ್ಷ 
14 14 ಅಲ್ಲಾಬಕಷ್‌ ಖಾನ್‌ ಬಿನ್‌ ಖಾನ್‌ ಸಾಬ್‌, ಕರೆಕಲ್‌ ದಿಬ್ಬ, ಹಿಂದುಳಿದ ವರ್ಗ(ಎ) ಕರ್ನಾಟಕ ಜನತಾ 
ಟ್ಯಾಂಕ್‌ ಮೊಹಲ್ಲಾ, ಹೊಳಲ್ಕೆರೆ ಪಕ್ಷ 











೨೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 






































ವಾರ್ಡಿನ | ಆಯ್ಕೆಯಾದ ಸದಸ್ಯರುಗಳ 
ಕ್ರಸಂ ಹ ವಿಳಾಸ ಪ್ರವರ್ಗ ಪಕ್ಷ 
ಸಂಖ್ಯೆ ಹೆಸರು ಶ್ರೀ/ಶ್ರೀಮತಿ FA 
ಬ್ರಿ ಹ 
1 2 3 4 5 6 
15 15 ಆರ್‌.ರಾಜಪ್ಪ ಬಿನ್‌ ರಾಮಪ್ಪ ಎ.ಕೆ.ಕಾಲೋನಿ, ಪರಿಶಿಷ್ಟ ಜಾತಿ ಭಾರತೀಯ 
ಎಂ.ಜಿ ಸರ್ಕಲ್‌, ಹೊಳಲ್ಕೆರೆ ರಾಷ್ಟೀಯ ಕಾಂಗ್ರೆಸ್‌ 

ವಿ.ಪಿ. ಇಕ್ಕೇರಿ 

ಜಿಲ್ಲಾಧಿಕಾರಿಗಳು 

ಚಿತ್ರದುರ್ಗ ಜಿಲ್ಲೆ 


ಹಾದ 
ಭಾಗದ -1 ಖಬೆಂಗಜೂರು, ಬುಧವಾರ, ಮಾರ್ಜ್‌ ೨೦, ೨೦೧೩ (ಫಾಲ್ಗುಣ ೨೯, ಶತ ವರ್ಷ ೧೯೩೪) | ನಂ.೬೧೮ 
Part - 811 Bangalore, Wednesday, March 20, 2013 (Phalguna 29, Shaka Varsha 1934) | No. 618 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ಆಯುಕ್ತರು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿರವರ ಕಛೇರಿ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಕಛೇರಿ, 


ವಿಶೇಷ ರಾಜ್ಯ ಪತಿಕೆ 


ಎನ್‌.ಆರ್‌.ಚೌಕ, ಬೆ೦ಗಳೂರು 
ಅಧಿಸೂಚನೆ 
ಸಂಖ್ಯೆ : ಆಇಎಲ್‌ಎನ್‌/ಪಿ.ಆರ್‌/68/2012-13, ಬೆಂಗಳೂರು, ದಿನಾಂಕ: 20.03.2013 


ವಿಷಯ: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ತೆರವಾಗಿರುವ ವಾರ್ಡ್‌ ನಂ. 56, “ಎ' ನಾರಾಯಣಪುರ ವಾರ್ಡ್‌ಗೆ ಉಪ 
ಚುನಾವಣೆ ನಡೆಸುವ ಹಿನ್ನೆಲೆಯಲ್ಲಿ ಅಧಿಸೂಚನೆಯನ್ನು ಹೊರಡಿಸುವ ಬಗ್ಗೆ. 


1 ಕರ್ನಾಟಕ ಮುನ್ನಿಪಲ್‌ ಕಾರ್ಪೋರೇಷನ್‌ ಅಧಿನಿಯಮ 1976 ಪ್ರಕಾರ ಸ್ಥಾಪಿತವಾದ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ 56 
“ಎ' ನಾರಾಯಣಪುರ ವಾರ್ಡ್‌ನ ಸದಸ್ಯರನ್ನು ಆಯ್ಕೆಮಾಡುವ ಸಲುವಾಗಿ ಪಾಲಿಕೆಯು ಚುನಾವಣೆ ನಡೆಸಲು ಈ ಕೆಳಗೆ ಸೂಚಿಸಿರುವಂತೆ 
ಅಧಿಸೂಚನೆ ಹೊರಡಿಸಿದೆ. 


2: ಸದಸ್ಯರ ಅನರ್ಹತೆಯಿಂದ ತೆರವಾದ ಖಾಲಿ ಸ್ಥಾನಕ್ಕೆ ಭರ್ತಿಮಾಡಲು 56 “ಎ' ನಾರಾಯಣಪುರ ವಾರ್ಡಿನ ಚುನಾವಣೆ ಬಗ್ಗೆ ಘೋಷಣೆ. 


ಕರ್ನಾಟಕ ಮುನ್ಸಿಪಲ್‌ ಕಾರ್ಪೋರೇಷನ್‌ (ಚುನಾವಣೆ) ನಿಯಮಗಳು 1979ರ, ನಿಯಮಾವಳಿ 10 ರಂತೆ, ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಶ್ರೀ. ಸಿದ್ದಯ್ಯ ಭಾ.ಆ.ಸೇ ಆಯುಕ್ತರು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ 56 "ಎ' ನಾರಾಯಣಪುರ ವಾರ್ಡ್‌ಗೆ ಚುನಾವಣೆ ನಡೆಸಲು ಈ 
ಕೆಳಕಂಡಂತೆ ಚುನಾವಣಾ ವೇಳಾ ಪಟ್ಟಿಯನ್ನು ನಿಗಧಿಪಡಿಸಿರುತ್ತೇನೆ. 


























27-03-2013 
1. | ನಾಮಪತಗಳನು, ಸಲ್ಲಿಸಲು ಕೊನೆಯ ದಿನಾಂಕ ಮತು ದಿನ 
ನವ್‌; ವಿ ಸ ಮು ಬುಧವಾರ 
2. | ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ ಆಕ 
ಜು ಹ ಗುರುವಾರ 
30-03-2013 
3. | ಉಮೇದುವಾರಿಕೆಯನು, ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತು ದಿನ 
a ೪ § ಶನಿವಾರ 
07-04-2013 
4. | ಮತದಾನ ಅವಶ್ಚವಿದರೆ ಮತದಾನವನು, ನಡೆಸಬೇಕಾದ ದಿನಾಂಕ ಮತು ದಿನ 
ಗ) C8 fr) ಭಾನುವಾರ 
07-04-2013 
5. | ಮತದಾನದ ಸಮಯ ಬೆಳಿಗ್ಗೆ 7:00 ಘಂಟೆಯಿಂದ ಸಾಯಂಕಾಲ 5:00 ಘಂಟೆವರೆಗೆ 
A ಭಾನುವಾರ 
09-04-2013 
6. | ಮರು ಮತದಾನ ಇದಲ್ಲಿ ಮತದಾನದ ಸಮಯ ಬೆಳಿಗ್ಗೆ 7:00 ಘಂಟೆಯಿಂದ ಸಾಯಂಕಾಲ 5:00 ಘಂಟೆವರೆಗೆ 
2 4 ಮಂಗಳವಾರ 
10-04-2013 
7. | ಮತಗಳ ಎಣಿಕೆಯು ಬೆಳಿಗ್ಗೆ 8:00 ಘಂಟೆಯಿಂದ 
A ಬುಧವಾರ 
10-04-2013 
8. | ಚುನಾವಣೆಯನು ಯಾವ ದಿನಾಂಕಕ್ಕೆ ಮುಂಚೆ ಮುಕಾಯ ಗೊಳಿಸಬೇಕು ಆ ದಿನಾಂಕ ಮತು ದಿನ 
ವ ಕ fr) fr ಬುಧವಾರ 

















ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೮೫ 





ಅನುಬಂಧ 





ವಾರ್ಡಿನ ಹೆಸರು 


ವರ್ಗ / ಮೀಸಲಾತಿ 











1, 56- “ಎ” ನಾರಾಯಣಪುರ 





ಹಿಂದುಳಿದ ವರ್ಗ-ಎ 








ಸಿದ್ದಯ್ಯ 


ಶ್‌ 
ಆಯುಕರು ಹಾಗೂ 


ದಂ 


ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 


ವಿಶೇಷ ರಾಜ್ನ ಪತಿಕೆ 


ಲ ಕ್‌ 


ಭಾಗದ -111 ಬೆಂದಜೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಡುಣ ೨೯, ಪತ ವರ್ಷ ೧೯೩೪) | ನಂ.೬೧೯ 
Part - 888 Bangalore, Wednesday, March 20, 2013 (Phalguna 29, Shaka Varsha 1934) | No. 619 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 


ಆಯುಕ್ತರು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿರವರ ಕಛೇರಿ, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಕಛೇರಿ, 
ಎನ್‌.ಆರ್‌.ಚೌಕ, ಬೆಂಗಳೂರು 


ಅಧಿಸೂಚನೆ 


ಸಂಖ್ಯೆ: ಆ/ಜಿ.ಚು./ಪಿಆರ್‌/324/2012-13, ಬೆ೦ಗಳೂರು, ದಿನಾಂಕ: 18.03.2013 


ವಿಷಯ: ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಉತ್ತರ ವಲಯದ 151- ಕೆ.ಆರ್‌.ಪುರಂ ವಿಧಾನ ಸಭಾ ಕ್ಷೇತದ 
ವಾರ್ಡ್‌ ಸಂಖ್ಯೆ; 56 ಎ. ನಾರಾಯಣಪುರ ಉಪ ಚುನಾವಣೆಯ ಸಲುವಾಗಿ ಚುನಾವಣಾಧಿಕಾರಿಯಾಗಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಯಾಗಿ ನೇಮಕ ಮಾಡುವ ಬಗ್ಗೆ. 


ಕರ್ನಾಟಕ ನಗರ ಪಾಲಿಕೆ (ಚುನಾವಣೆ) ನಿಯಮಗಳು 1979 ನಿಯಮ 4ರ ಮೇರೆಗೆ ಆಯುಕ್ತರಿಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ. ಸಿದ್ಧಯ್ಯ, ಭಾ.ಆ.ಸೇ. ಆದ ನಾನು ರಾಜ್ಯ ಚುನಾವಣಾ ಆಯೋಗ ನಿಗಧಿಪಡಿಸಿರುವ 
ಕಾರ್ಯಕ್ರಮದಂತೆ ಉಪ ಚುನಾವಣೆ ನಡೆಸಲು ಕ್ರಮವಾಗಿ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳೆಂದು ಈ ಕೆಳಕಂಡ 


ಅಧಿಕಾರಿಗಳನ್ನು ನೇಮಿಸಿರುತ್ತೇನೆ. 





ಕ್ರಸಂ | ನಗರ ಪಾಲಿಕೆ ಹೆಸರು 


ಚುನಾವಣಾಧಿಕಾರಿಗಳ ಹೆಸರು 


ಸಹಾಯಕ ಚುನಾವಣಾಧಿಕಾರಿಗಳ ಹೆಸರು 


ವ್ಯಾಪ್ತಿಗೆ ಒಳಪಡುವ ವಾರ್ಡಿನ 














ಬಿ.ಬಿ.ಎಂ.ಪಿ. ಬೆ೦ಗಳೂರು-36 


ಮತ್ತು ಪದನಾಮ ಮತ್ತು ಪದನಾಮ ಸಂಖ್ಯೆ ಮತ್ತು ಹೆಸರು 
ಶ್ರೀ.ವಿ.ಆನಂದ ಶ್ರೀ.ಕೆ.ವಿಜಯ ಶೇಖರ್‌ ಸಹಾಯಕ 
ಬೃಹತ್‌ ಕಾರ್ಯಪಾಲಕ ಕಂದಾಯ ಅಧಿಕಾರಿ ಹಾಗೂ ಸಹಾಯಕ ೫] 
1. ಬೆಂಗಳೂರು ಅಭಿಯಂತರರು(ವಿದ್ದುತ್‌) ಮತದಾರರ ಪಟ್ಟಿ ನೊಂದಣಾಧಿಕಾರಿ "| 
೨ ಹಿ ಎ. ನಾರಾಯಣಪುರ 
ಮಹಾನಗರ ಪಾಲಿಕೆ | ಕೆ.ಆರ್‌.ಪುರಂ ವಿಭಾಗ, ಗ.ಸ.L. ವಿಭಾಗ ಬಿ.ಬಿ.ಎಂ.ಪಿ. 


ಕೆ.ಆರ್‌. ಪುರಂ 














ಆಯುಕ್ತರು ಹಾಗೂ 
ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1॥ ಖೆಂದಜೂರು, ಬುಧವಾರ, ಮಾರ್ಜ್‌ ೨೦, ೨೦೧೩ (ಫಾಲ್ಗುಣ ೨೯, ಪಕ ವರ್ಷ ೧೯೩೪) | ನಂ.೬೨೦ 
Part - 118 Bangalore, Wednesday, March 20, 2013 (Phalguna 29, Shaka Varsha 1934) | No. 620 


[12(2)ನೇ ನಿಯಮವನ್ನು ನೋಡಿ] 
(ಗ್ರಾಮ ಪಂಚಾಯಿತಿಗಳಿಗೆ ಉಪ ಚುನಾವಣೆಗಳ ಸಂದರ್ಭದಲ್ಲಿ ಉಪಯೋಗಕ್ಕಾಗಿ) 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಅಧಿಸೂಚನೆ 


ಹ 
ಪ್ರಪತ್ರ-2 


ಸಂಖ್ಯೆ: ಚುನಾ(ಗ್ರಾ.ಪಂ)ಸಿಆರ್‌:03:2012-13, ಬೆ೦ಗಳೂರು, ದಿನಾಂಕ: 20-03-2013 


೨೭೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(1) 1993 ರ ನಿಯಮ 12ರ ಅಡಿಯಲ್ಲಿ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮದ ಉಪ ಬಂಧಗಳ ಮೇರೆಗೆ ಬೆಂಗಳೂರು ನಗರ 
ಜಿಲ್ಲೆಗೆ ಸಂಬಂಧಿಸಿದಂತೆ, ವಿವಿಧ ಕಾರಣಗಳಿಂದ ತೆರವಾಗಿರುವ ಗ್ರಾಮ ಪಂಚಾಯತಿಯ ಸದಸ್ಯರ ಸ್ಥಾನಗಳನ್ನು ತುಂಬಲು ಉಪ ಚುನಾವಣೆ; 


(2) 4-ಸೋಲೂರು, 1-ಲಕ್ಷ್ಮೀಪುರ, 2-ಮಾದನಾಯಕನಹಳ್ಳಿ, 9-ಕೆ.ಜಿ.ಲಕ್ಕೇನಹಳ್ಳಿ ಮತ್ತು 4-ಕಡಬಗೆರೆ-2 ಕ್ಷೇತ್ರ: ಚುನಾವಣಾ ಕ್ಷೇತ್ರಗಳಿಂದ 
ಕ್ರಮವಾಗಿ ವಣಕನಹಳ್ಳಿ, ಮಾದನಾಯಕನಹಳ್ಳಿ ಹಾಗೂ ಕಡಬಗೆರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮರಣವಾಗಿರುವ/ರಾಜೀನಾಮೆ ಕಾರಣದಿಂದ ತೆರವಾದ 
ಸ್ಥಾನಗಳನ್ನು ತು೦ಬಲು; 


(3) ಶ್ರೀಮತಿ.ರಾಜಮ್ಮ ಶ್ರೀ.ಎಲ್‌.ಎನ್‌.ಜಯರಾಮಯ್ಯ, ಶ್ರೀ.ಎಂ.ಜಿ.ಉಮಾಪತಿ ೮ ಉಮೇಶ್‌ ಇವರ ಮರಣದಿಂದಾಗಿ ಹಾಗೂ 
ಶ್ರೀ.ಮುನಿರಾಮಯ್ಯ ಮತ್ತು ಶ್ರೀಮತಿ.ಸುಶೀಲಮ್ಮ ಕೋಂ ಮಂಜುನಾಥ್‌ ಇವರು ಅನಾರೋಗ್ಯದ ಕಾರಣದಿಂದ ರಾಜೀನಾಮೆ ನೀಡಿದ್ದು, ಸದರಿ ಸ್ಥಾನಗಳು 
ಖಾಲಿಯಾಗಿರುವುದರಿಂದ ಸ್ಥಾನವನ್ನು ತುಂಬಲು: ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ; 


ಆದುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗಳನ್ನು ನಡೆಸುವ) ನಿಯಮಗಳು 1993 ರ 12 ನೇ ನಿಯಮಕ್ಕನುಸಾರವಾಗಿ ಡಾ| 
ಜಿ.ಸಿ.ಪ್ರಕಾಶ್‌, ಭಾ.ಆ.ಸೇ,, ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ ಆದ ನಾನು, ಸದರಿ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ 
ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 























(ಎ) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ ದಿನಾಂಕ: 27-03-2013 (ಬುಧವಾರ) 
(ಬಿ) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾ೦ಕ ಮತ್ತು ದಿನ ದಿನಾಂಕ: 28-03-2013 (ಗುರುವಾರ) 
(ಸಿ) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ ದಿನಾಂಕ: 30-03-2013 (ಶನಿವಾರ) 
(ಡಿ) ಮತದಾನದ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾ೦ಕ ಮತ್ತು ದಿನ ದಿನಾಂಕ: 07-04-2013 (ಭಾನುವಾರ) 
(ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 
ಘಂಟೆಯವರೆಗೆ) 
(ಇ) ಮರು ಮತದಾನ ಅವಶ್ಯವಿದ್ದರೆ, ಮರು ಮತದಾನವನ್ನು ನಡೆಸಬೇಕಾದ ದಿನಾಂಕ ದಿನಾಂಕ: 09-04-2013 (ಮಂಗಳವಾರ) 
ಮತ್ತು ದಿನ 
(ಮತದಾನದ ಸಮಯ ಬೆಳಿಗ್ಗೆ 7.00 ಘಂಟೆಯಿಂದ ಸಾಯಂಕಾಲ 5.00 
ಘಂಟೆಯವರೆಗೆ) 
(ಎಫ್‌) | ಮತಗಳ ಎಣಿಕೆ (ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) ದಿನಾಂಕ: 10-04-2013 (ಬುಧವಾರ) 
(ಬೆಳಿಗ್ಗೆ 8.00 ಘಂಟೆಯಿಂದ) 
(ಜಿ) ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ: 10-04-2013 (ಬುಧವಾರ) 
ದಿನಾಂಕ ಮತ್ತು ದಿನ 

















ಡಾ| ಜಿ.ಸಿ.ಪ್ರಕಾಶ್‌ 
ಜಿಲ್ಲಾಧಿಕಾರಿಗಳು 
ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು 
ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಖೆಂದಜೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೨೬ 
Part - 88 Bangalore, Monday, March 25, 2013 (Chaithra 4, Shaka Varsha 1934) No. 626 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(1)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ತುಮಕೂರು ನಗರಸಭೆಯ 35 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು 


ಎಲ್ಲಾ 35 ವಾರ್ಡ್‌ಗಳಿಗೆ ದಿನಾ೦ಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ., ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ತುಮಕೂರು 
ನಗರಸಭೆಯ 35 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೭೮೭ 





ನಗರಸಭೆ, ತುಮಕೂರು 



















































































ಕಮ ವಾರ್ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ನ ತ ಚ ಸತ ಸಃ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

1) 1 ಇಂದ್ರಕುಮಾರ್‌ ಬಿನ್‌ ಟಿ.ಕೆ.ತಿಮ್ಮಯ್ಯ, ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಲಿಂಗಾಪುರ, ತುಮಕೂರು. 

2) 2 ವೆಂಕಟಪ್ಪ ಈ ಬಿನ್‌ ವೀರಣ್ಣ, ಅ೦ತರಸನಹಳ್ಳಿ, ತುಮಕೂರು. ಹಿಂದುಳಿದ "ಎ' ವರ್ಗ ಭಾರತೀಯ ಜನತಾ ಪಕ್ಷ 

3) 3 ಮಹೇಶ್‌.ಎನ್‌ ಬಿನ್‌ ನಂಜುಂಡಯ್ಯ ಆರ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಚಿಕ್ಕವೀರಯ್ಯನಪಾಳ್ಯ, ಶಿರಾಗೇಟ್‌, ತುಮಕೂರು. ಕಾಂಗೆಸ್‌ 

4) 4 ಬಿ.ಎಸ್‌.ನಾಗೇಶ್‌ (ಬಾವಿಕಟ್ಟೆ ನಾಗಣ್ಣ) ಬಿನ್‌ ಸಾಂಬಶಿವಯ್ಯ, ಸಾಮಾನ್ಯ ಭಾರತೀಯ ಜನತಾ ಪಕ್ಷ 
ಚಿಕ್ಕಪೇಟೆ, ತುಮಕೂರು. 

5) 5 ಟಿ.ಹೆಚ್‌.ವಾಸುದೇವ ಬಿನ್‌ ಟಿ.ವಿ.ಹುಲ್ಲೂರಯ್ಯ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಶ್ರೀರಾಮದೇವಸ್ಥಾನದ ಹತ್ತಿರ, ಶ್ರೀರಾಮನಗರ, ತುಮಕೂರು. 

6) 6 ರಾಜಣ್ಣ ಬಿನ್‌ ಚಿಕ್ಕಯಲ್ಲಪ್ಪ, ದಿಬ್ಬೂರು ರಸ್ತೆ ಹಳೇಚೆಕ್‌ಪೋಸ್ಟ್‌ | ಹಿಂದುಳಿದ “ಎ' ವರ್ಗ | ಜನತಾದಳ (ಜಾತ್ಯಾತೀತ) 
ಹಿಂಭಾಗ, ತುಮಕೂರು. 

7) 7 ಟಿ.ಆರ್‌.ನಾಗರಾಜು ಬಿನ್‌ ರಾಮಣ್ಣ, ಕೃಷ್ಣನಗರ, ತುಮಕೂರು. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

8) 8 ನಯಾಜ್‌ ಬಿನ್‌ ಸೈಯದ್‌ ಪಾಷ, ಬಿ.ಜಿ.ಪಾಳ್ಯ, ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ಕೆ.ಹೆಚ್‌.ಬಿ.ಕಾಲೋನಿ, ತುಮಕೂರು. ಕಾಂಗೆಸ್‌ 

9) 9 ಸುದೀಶ್ವರ್‌ (ಸುದಿ) ಬಿನ್‌ ಲೇ.ಸಿದ್ದಪ್ಪ, 1ನೇ ಮುಖ್ಯರಸ್ತೆ, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಜಯಪುರ, ತುಮಕೂರು. ಕಾಂಗೆಸ್‌ 

10) 10 ಮಹಮದ್‌ ನದೀಂ ಪಾಷ ಬಿನ್‌ ಅಬ್ದುಲ್‌ ಘನಿ, 8ನೇ ಕ್ರಾಸ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಪಿ.ಹೆಚ್‌.ಕಾಲೋನಿ, ತುಮಕೂರು. ಕಾಂಗೆಸ್‌ 

11) 1] ವೆಂಕಟೇಶ್‌ ಎಂ.ಎನ್‌. ಬಿನ್‌ ನರಸಯ್ಯ, ಮೆಳೆಕೋಟೆ, ಪರಿಶಿಷ್ಟ ಜಾತಿ ಕರ್ನಾಟಕ ಜನತಾ ಪಕ್ಷ 
ತುಮಕೂರು. 

12) 1) ರಹಮದ್‌ ಉನ್ನೀಸ್‌ ಕೋಂ ಸೈಯದ್‌ ಹಬೀಬ್‌, ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ನಜರಾಬಾದ್‌, ತುಮಕೂರು. (ಮಹಿಳೆ) ಕಾಂಗೆಸ್‌ 

13) 13 ಮಹಮದ್‌ ಹಫೀಜ್‌ ಬಿನ್‌ ಖಲಂದರ್‌ ಖಾನ್‌, ಕುರಿಪಾಳ್ಯ, ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ತುಮಕೂರು. ಕಾಂಗೆಸ್‌ 

14) 14 ಎಂ.ಪಿ.ಮಹೇಶ್‌ ಬಿನ್‌ ಎಂ.ಪಿ.ಪುಟ್ಟಣ್ಣ, ವಿನಾಯಕನಗರ, ಸಾಮಾನ್ಯ ಭಾರತೀಯ ರಾಷ್ಟೀಯ 
ತುಮಕೂರು. ಕಾಂಗೆಸ್‌ 

15) 15 ಟಿ.ಎಸ್‌.ಕರುಣಾರಾಧ್ಯ (ಕಿರಣ್‌) ಬಿನ್‌ ಆರ್‌.ಶಿವರುದ್ರಾರಾಧ್ಯ, ಹಿಂದುಳಿದ 'ಬಿ' ವರ್ಗ ಕರ್ನಾಟಕ ಜನತಾ ಪಕ್ಷ 
2ನೇ ಕ್ರಾಸ್‌, ಎಂ.ಸಿ. ಕಾಲೋನಿ, ಎಸ್‌.ಎಸ್‌.ಪುರಂ, 
ತುಮಕೂರು. 

16) 16 ರಾಮಕೃಷ್ಣ (ಸೆಂಚುರಿ ಟೈಲರ್‌) ಬಿನ್‌ ಲೇ.ಹನುಮಂತಯ್ಯ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಬಿ.ಎಂ.ತೋಟ, ತುಮಕೂರು. 

17) 17 ಗೀತಾ ರುದ್ರೇಶ್‌ ಕೋಂ ಟಿ.ಬಿ.ರುದ್ರೇಶ್‌, ಸಾಮಾನ್ಯ (ಮಹಿಳೆ) ಪಕ್ಷೇತರ 
10ನೇ ಕ್ರಾಸ್‌, ಟಿ.ಪಿ.ಕೈಲಾಸಂ ರಸ್ತೆ, ಸಪ್ತಗಿರಿ ಬಡಾವಣೆ, 
ತುಮಕೂರು. 

18) 18 ಮುಜೀದಾ ಖಾನಂ ಕೋಂ ಮಹಮದ್‌ ಪೀರ್‌, ಬಷೀರ್‌ ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ಡಿಪೋ ಹಿಂಭಾಗ, ಶಾಂತಿನಗರ, ತುಮಕೂರು. (ಮಹಿಳೆ) ಕಾಂಗೆಸ್‌ 

19) 19 ಟಿ.ಹೆಚ್‌.ಬಾಲಕೃಷ್ಣ ಬಿನ್‌ ಟಿ.ವಿ.ಹುಲಿಯೂರಯ್ಯ ಹಿಂದುಳಿದ "ಎ' ವರ್ಗ | ಜನತಾದಳ (ಜಾತ್ಯಾತೀತ) 
ಹೊಸಬಡಾವಣೆ, ಶ್ರೀರಾಮನಗರ, ತುಮಕೂರು. 

20) 20 ಟಿ.ಸಿ.ಹನುಮ೦ತರಾಯಪ್ಪ (ಹೆಚ್‌.ಆರ್‌) ಬಿನ್‌ ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಲೇ.ಚಿಕ್ಕಹನುಮಯ್ಯ, ಎನ್‌.ಆರ್‌.ಕಾಲೋನಿ, 
ಬೆಳಗುಂಬ ರಸ್ತೆ, ತುಮಕೂರು. 
















































































೨೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 

ಕಮ ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

3 ತ್ತ US i ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

21) 21 ಲಲಿತ ಕೋಂ ರವೀಶ್‌, ಹನುಮಂತಪುರ, ತುಮಕೂರು. ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 

22) 22 ಹೆಚ್‌.ರವಿಕುಮಾರ್‌ ಬಿನ್‌ ಹೆಚ್‌.ಹನುಮಂತರಾಯಪ್ಪ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಚೌಡೇಶ್ವರಿ ದೇವಸ್ಥಾನದ ಹಿ೦ಭಾಗ, ಬಟವಾಡಿ. 

23) 23 ಮರಿಗಂಗಯ್ಯ ಹೆಚ್‌ ಬಿನ್‌ ಹೊನ್ನಯ್ಯ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಪುಟ್ಟಶಾಮಯ್ಯನಪಾಳ್ಯ, ಶಿರಾಗೇಟ್‌, ತುಮಕೂರು. 

24) 24 ಫರಜಾನ ಖಾನಂ ಕೋಂ ಲೇ.ಹಿದಾಯತ್‌ ಉಲ್ಲಾಖಾನ್‌, ಹಿಂದುಳಿದ “ಎ” ವರ್ಗ 
ಶಿರಾಣಿ, ಶಿರಾಣಿ ಬಿಲ್ಲಿಂಗ್‌, ಉಪ್ಪಾರಹಳ್ಳಿ ಗೇಟ್‌ ಮುಖ್ಯರಸ್ತೆ, (ಮಹಿಳೆ) ಪಕ್ಷೇತರ 
ತುಮಕೂರು. 

25) 25 ಪಿ.ಬಿ.ವಿಜಯ ರುದ್ರೇಶ್‌ ಕೋಂ ಟಿ.ಕೆ.ರುದ್ರಕುಮಾರ್‌, 5ನೇ ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಅಡ್ಡರಸ್ತೆ, ಸಿದ್ದಗಂಗಾ ಬಡಾವಣೆ, ತುಮಕೂರು. 

26) 26 ಹೆಚ್‌.ಬಿ.ಮ೦ಜುಳ ಕೋಂ ನಿರಂಜನಮೂರ್ತಿ, 5ನೇ ಕ್ರಾಸ್‌, ಹಿಂದುಳಿದ "ಬಿ' ಕರ್ನಾಟಕ ಜನತಾ ಪಕ್ಷ 
ಅಶೋಕನಗರ, ತುಮಕೂರು. (ಮಹಿಳೆ) ವರ್ಗ 

27) 27 ಎಂ.ಹೆಚ್‌.ಜಯಲಕ್ಷ್ಮೀ ಟಿ.ಜಿ.ನರಸಿಂಹರಾಜು ಕೋಂ ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಟಿ.ಜಿ.ನರಸಿ೦ಹರಾಜು, ಸಿದ್ದಲಿ೦ಗಯ್ಯನಪಾಳ್ಯ, ಎಂ.ಎ.ಆರ್‌.ಪಿ. 
ಕ್ವಾರ್ಟರ್ಸ್‌ ಹಿಂಭಾಗ, ತುಮಕೂರು. 

28) 28 ಎಂ.ಆರ್‌.ಜಯಲಕ್ಷ್ಮೀ ಕೋಂ ವೆಂಕಟೇಶ್‌, ಕೆಂಪೇಗೌಡ ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಮುಖ್ಯರಸ್ತೆ, ಎಸ್‌.ಎಸ್‌.ಐ.ಟಿ. ಹಳೇಗೇಟ್‌ ಎದುರು, 
ಸರಸ್ವತಿಪುರಂ, ತುಮಕೂರು. 

29) 29 ಯೂಸೂಫ್‌ ಖಾನ್‌ ಬಿನ್‌ ಲೇ.ಮಹಬೂಬ್‌ ಖಾನ್‌, 6ನೇ ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ಮುಖ್ಯರಸ್ತೆ, ಅಳಶೆಟ್ಟಕೆರೆ ಪಾಳ್ಯ, ಬನಶ೦ಕರಿ, ತುಮಕೂರು. ಕಾಂಗೆಸ್‌ 

30) 30 ಎನ್‌.ಆರ್‌.ನಾಗರಾಜರಾವ್‌ ಬಿನ್‌ ರಂಗಾರಾವ್‌, 11ನೇ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಅಡ್ಡರಸ್ತೆ, ಸೋಮೇಶ್ವರ ಬಡಾವಣೆ, ತುಮಕೂರು. ಕಾಂಗ್ರೆಸ್‌ 

31) 31 ಜಯಮ್ಮ ಕೋಂ ಟಿ.ಸಿ.ಜನಾರ್ಧನ, 4ನೇ ಕ್ರಾಸ್‌, ಜಯನಗರ ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಪಶ್ಚಿಮ, ತುಮಕೂರು. 

32) 32 ಪಿ.ರವಿಕುಮಾರ್‌ (ಡೆಲ್ಲಾ) ಬಿನ್‌ ಲೇ.ಜಯರಾಮೇಗೌಡ, 2ನೇ ಹಿಂದುಳಿದ "ಎ' ವರ್ಗ | ಭಾರತೀಯ ಜನತಾ ಪಕ್ಷ 
ಕ್ರಾಸ್‌, ಗೋಕುಲ ಬಡಾವಣೆ, ಕ್ಯಾತ್ಸಂದ್ರ, ತುಮಕೂರು. 

33) 33 ಧನಲಕ್ಷ್ಮೀ ರವಿ ಜಿ.ಆರ್‌. ಕೋಂ ರವಿ ಜಿ.ಆರ್‌., ಗಾಣಿಗರ ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಬೀದಿ, ಕ್ಯಾತ್ಸಂದ್ರ, ತುಮಕೂರು. (ಮಹಿಳೆ) ಕಾಂಗೆಸ್‌ 

34) 34 ಯಶೋದಮ್ಮ ಕೋಂ ಶ್ರೀನಿವಾಸ, ಎಸ್‌.ಎಲ್‌.ಎನ್‌.ನಗರ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಕ್ಯಾತ್ಸಂದ್ರ, ತುಮಕೂರು. (ಮಹಿಳೆ) ಕಾಂಗೆಸ್‌ 

35) 35 ಲೋಕೇಶ್‌ ಜಿ.ಹೆಚ್‌. ಬಿನ್‌ ಹನುಮಂತಪ್ಪ, ದೇವರಾಯಪಟ್ಟಣ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಕಸಬಾ ಹೋಬಳಿ, ತುಮಕೂರು. 

ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೮೯ 





ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 81 ಶಾಸನ 2012, ಬೆಂಗಳೂರು, ದಿನಾಂಕ: 21.03.2013 


ರೈ ತಾಂತಿಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಧೇಯಕ - ಇದಕ್ಕೆ 203ರ ಮಾರ್ಚ್‌ ತಿಂಗಳ ಹನ್ನೆರಡನೇ ದಿನಾಂಕದಂದು ಘನತೆವೆತ್ತ 
ರಾಜ್ಯಪಾಲರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ ತಿಳುವಳಿಕೆಗಾಗಿ ಇದನ್ನು 2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ; 40 ಎಂಬುದಾಗಿ ಕರ್ನಾಟಕ ರಾಜ್ಯ 
ಪತದಲ್ಲಿ ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


2013 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ: 40 
(2013ರ ಮಾರ್ಚ್‌ ಮಾಹೆಯ ಇಪ್ಪತ್ತೊಂದನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟವಾಗಿದೆ) 
ರೈ ತಾಂತ್ರಿಕ ವಿಶ್ವವಿದ್ಯಾಲಯ, ಬೆಂಗಳೂರು ಅಧಿನಿಯಮ, 2012 
(2013ರ ಮಾರ್ಚ್‌ ಮಾಹೆಯ ಹನ್ನೆರಡನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿಯನ್ನು ಪಡೆಯಲಾಗಿದೆ) 

ಇಂಜಿನಿಯರಿಂಗ್‌ ಮತ್ತು ತಂತ್ರಜ್ಞಾನ, ಆರೋಗ್ಯ ವಿಜ್ಞಾನಗಳು, ಕೃಷಿ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ, ವ್ಯವಸ್ಥಾಪನೆ ಮತ್ತು ತಂತ್ರಜ್ಞಾನ, 
ನೈಸರ್ಗಿಕ ವಿಜ್ಞಾನಗಳು, ಮಾನವಿಕಗಳು ಮತ್ತು ಸಮಾಜ ವಿಜ್ಞಾನಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ ಅವುಗಳಿಗೆ ಆನುಷಂಗಿಕವಾದ 
ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಪ್ರೋತ್ಸಾಹಿಸಲು ಮತ್ತು ಕೈಗೊಳ್ಳಲು ಖಾಸಗಿ ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದಕ್ಕಾಗಿ ಒಂದು ಅಧಿನಿಯಮ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಇಂಜಿನಿಯರಿಂಗ್‌ ಮತ್ತು ತಂತ್ರಜ್ಞಾನ, ಆರೋಗ್ಯ ವಿಜ್ಞಾನಗಳು, ಕೃಷಿ ವಿಜ್ಞಾನಗಳು, 
ವ್ಯವಸ್ಥಾಪನೆ ಮತ್ತು ತಂತ್ರಜ್ಞಾನ, ನೈಸರ್ಗಿಕ ವಿಜ್ಞಾನಗಳು, ಮಾನವಿಕಗಳು ಮತ್ತು ಸಮಾಜ ವಿಜ್ಞಾನಗಳು ಹಾಗೂ ಅವುಗಳಿಗೆ ಸಂಬಂಧಿಸಿದ ಅಥವಾ 
ಅವುಗಳಿಗೆ ಆನುಷಂಗಿಕವಾದ ವಿಷಯಗಳಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣದ ಪ್ರಗತಿಪರ ವಿಚಾರಗಳನ್ನು ಪ್ರೋತ್ಸಾಹಿಸಲು ಮತ್ತು ಕೈಗೊಳ್ಳಲು ಖಾಸಗಿ 
ವಲಯದಲ್ಲಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ಮೂರನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ ಅಧಿನಿಯಮಿತವಾಗಲಿ:- 

ಅಧ್ಯಾಯ -| 
ಪ್ರಾರಂಭಿಕ 

1. ಸಂಕ್ಷಿಪ್ತ ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ.- (1 ಈ ಅಧಿನಿಯಮವನ್ನು ರೈ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು, ಅಧಿನಿಯಮ, 2012 
ಎ೦ದು ಕರೆಯತಕ್ಕದ್ದು. 

(2) ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ವ್ಯಾಪ್ತವಾಗತಕ್ಕದ್ದು. 

(3) ಇದು ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ 
ಬರತಕ್ಕದ್ದು. 


2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು.- 


(ಎ) “ಶೈಕ್ಷಣಿಕ ಪರಿಷತ್ತು (ಅಕೆಡೆಮಿಕ್‌ ಕೌನ್ಸಿಲ್‌)? ಎಂದರೆ, 25ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದ ಶೈಕ್ಷಣಿಕ 
ಪರಿಷತ್ತು; 
(ಬಿ) “ಕಾರ್ಯಸೂಚಿ ವಿಷಯಗಳು”, ಎಂದರೆ, ಪರಿನಿಯಮಗಳಲ್ಲಿ ಹೆಸರಿಸಬಹುದಾದ ಮತ್ತು ಒಂದು ಸಭೆಯಲ್ಲಿ ಆ ವಿಷಯಗಳನ್ನು 


ಮತ್ತು ಕಲಾಪಗಳನ್ನು ಅನುಮೋದಿಸಬಹುದೆಂದು ತಮ್ಮ ಸಮ್ಮತಿ ಸೂಚಿಸಿ ಕುಲಾಧಿಪತಿಯವರು ಮುಂಚಿತವಾಗಿಯೇ ಲಿಖಿತ 
ಅನುಮೋದನೆಯನ್ನು ಕೊಟ್ಟಿದ್ದಾಗ ಮಾತ್ರವೇ ಸಂದರ್ಭಾನುಸಾರ ಪ್ರಬಂಧಕ ಮಂಡಳಿ ಅಥವಾ ವ್ಯವಸ್ಥಾಪನಾ ಮಂಡಳಿ ಅಥವಾ 
ಯಾವುದೇ ಸಮಿತಿಯವರು ಕಾರ್ಯಸೂಚಿಯಲ್ಲಿ ಸೇರಿಸಬಹುದಾದ ಅಥವಾ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಂಡು ನಿರ್ಣಯವನ್ನು 
ಕೊಡಬಹುದಾದ ಎಲ್ಲಾ ವಿಷಯಗಳು ಮತ್ತು ಕಲಾಪಗಳು; 


(ಸಿ) “ಪ್ರಬಂಧಕ ಮಂಡಳಿ” ಎಂದರೆ, 23ನೇ ಪ್ರಕರಣದ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ; 

(ಡಿ) “ವ್ಯವಸ್ಥಾಪನಾ ಮಂಡಳಿ'' ಎಂದರೆ, 24ನೇ ಪ್ರಕರಣದ ಅಡಿಯಲ್ಲಿ ರಚಿಸಲಾದ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ; 

(ಇ) “ಕುಲಾಧಿಪತಿ”, “ಕುಲಪತಿ”, “ಸಹಕುಲಪತಿ” ಎಂದರೆ, ಅನುಕ್ರಮವಾಗಿ ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ ಮತ್ತು 
ಸಹಕುಲಪತಿ; 


(ಎಫ್‌) “ಕ್ಯಾಂಪಸ್‌” ಎಂದರೆ, ಅದು ಎಲ್ಲಾದರೂ ಇರಲಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ, ನಿರ್ವಹಿಸುವ ಒಂದು ಕ್ಯಾಂಪಸ್‌; 


(ಜಿ) “ಸಮಿತಿಗಳು” ಎಂದರೆ, ಈ ಅಧಿನಿಯಮದಡಿಯಲ್ಲಿ ರೂಪಿಸಲಾದ ಸಮಿತಿಗಳು ಅಥವಾ ಸಂದರ್ಭಾನುಸಾರವಾಗಿ ವಿಶ್ವವಿದ್ಯಾಲಯದ 
ವಿವಿಧ ಕಾರ್ಯಕರ್ತರು ರಚಿಸಿರುವ ಸಮಿತಿಗಳು ಮತ್ತು ಅದರಲ್ಲಿ ನಾಮನಿರ್ದೇಶನ ಸಮಿತಿ, ಹಣಕಾಸು ಸಮಿತಿ ಮತ್ತು ಅಂಥ 
ಇತರ ಸಮಿತಿಗಳು ಒಳಗೊಳ್ಳುತ್ತವೆ; 


(ಎಚ್‌) “ಘಟಕ ಕಾಲೇಜು” ಎಂದರೆ, ವಿಶ್ವವಿದ್ಯಾಲಯವು ಸ್ಥಾಪಿಸಿ ನಿರ್ವಹಿಸುತ್ತಿರುವ ಒಂದು ಕಾಲೇಜು ಅಥವಾ ಸಂಸ್ಥೆ; 


೨೭೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(ಐ) 
(ಜೆ) 


(ಕೆ) 
(ಎಲ್‌) 


(ಎಂ) 


(ಎನ್‌) 


(ಕ್ಯೂ 


(ಆರ್‌) 


(ಟಿ) 


(ಯು) 


(ವಿ) 


“ಹಣಕಾಸು ಸಮಿತಿ” ಎಂದರೆ, 27ನೇ ಪ್ರಕರಣದ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ವಿಶ್ವವಿದ್ಯಾಲಯದ ಹಣಕಾಸು ಸಮಿತಿ; 


“ಪ್ರತಿಷ್ಠಾನ” ಎಂದರೆ ರೈ ಪ್ರತಿಷ್ಠಾನ, ಇದು ನೋ೦ದಣಿ ಅಧಿನಿಯಮ, 1908 ರ ಅಡಿಯಲ್ಲಿ ಮತ್ತು ಆದಾಯ ತೆರಿಗೆ ಅಧಿನಿಯಮ, 
1961ರ 12ಎ ಪ್ರಕರಣದ ಅಡಿಯಲ್ಲಿ ನೋಂದಾಯಿತವಾದ ಒಂದು ಸಾರ್ವಜನಿಕ ಧರ್ಮಾದಾಯ ನ್ಯಾಸ; 


“ಸರ್ಕಾರ” ಎಂದರೆ, ಕರ್ನಾಟಕ ಸರ್ಕಾರ; 


"ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳು” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ, ಅಖಿಲ ಭಾರತ ತಾಂತ್ರಿಕ 
ವಿದ್ಯಾಪರಿಷತ್ತು. ಭಾರತೀಯ ವೈದ್ಯಕೀಯ ಪರಿಷತ್ತು ಭಾರತೀಯ ಔಷಧ ವಿಜ್ಞಾನ ಪರಿಷತ್ತು, ಭಾರತೀಯ ಕೃಷಿ ಸಂಶೋಧನಾ 
ಪರಿಷತ್ತು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಅಧಿಮಾನ್ಯತಾ ಪರಿಷತ್ತು ರಾಷ್ಟ್ರೀಯ ಬೋಧಕ ಶಿಕ್ಷಣ ಪರಿಷತ್ತು, ದೂರಶಿಕ್ಷಣ 
ಪರಿಷತ್ತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಪರಿಷತ್ತುಗಳ೦ಥವುಗಳು, ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ 
ದೊರೆಯುವಂತೆ ನೋಡಿಕೊಳ್ಳುವುದಕ್ಕಾಗಿ ಹಾಗೂ ಗುಣಮಟ್ಟಗಳು ಮತ್ತು ಷರತ್ತುಗಳನ್ನು ವಿಧಿಸುವುದಕ್ಕಾಗಿ, ಕೇಂದ್ರ ಸರ್ಕಾರವು 
ಸ್ಥಾಪಿಸಿರುವ ಒಂದು ಸಂಸ್ಥೆ ಮತ್ತು ಇದರಲ್ಲಿ ಸರ್ಕಾರವೂ ಸೇರಿರುತ್ತದೆ; 

“ನಿಯಮಿಸಲಾದುದು” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸರ್ಕಾರವು ರಚಿಸಲಾದ ನಿಯಮಗಳ ಮೂಲಕ ನಿಯಮಿಸಲಾದುದು; 


“ಒಂದು ಘಟಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಾಂಶುಪಾಲರು” ಎಂದರೆ, ಘಟಕ ಕಾಲೇಜಿನ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲರು 
ಇಲ್ಲದಿದ್ದಲ್ಲಿ ಅಥವಾ ನೇಮಕವಾದ ಪ್ರಾಂಶುಪಾಲರ ಗೈರುಹಾಜರಿಯಲ್ಲಿ, ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಲು ತಾತ್ಕಾಲಿಕವಾಗಿ 
ನೇಮಕಗೊಂಡಿರುವ ಉಪಪ್ರಾಂಶುಪಾಲರು ಅಥವಾ ಯಾವೊಬ್ಬ ಇತರ ವ್ಯಕ್ತಿಯೂ ಇದರಲ್ಲಿ ಒಳಗೊಳ್ಳುತ್ತಾರೆ; 


“ಕುಲಸಚಿವರು” ಎಂದರೆ, ವಿಶ್ವವಿದ್ಯಾಲಯದ ಕುಲಸಚಿವರು; 


“ಪ್ರಾದೇಶಿಕ ಕೇಂದ್ರ” ಎಂದರೆ, ಯಾವುದೇ ಪ್ರದೇಶದಲ್ಲಿನ ಅಧ್ಯಯನ ಕೇಂದ್ರಗಳ ಕಾರ್ಯವನ್ನು ಸಮನ್ವಯಗೊಳಿಸುವ ಮತ್ತು 
ಮೇಲ್ವಿಚಾರಣೆ ಮಾಡುವ ಉದ್ದೇಶಕ್ಕಾಗಿ ಮತ್ತು ಅಂಥ ಕೇಂದ್ರಕ್ಕೆ ವ್ಯವಸ್ಥಾಪನಾ ಮಂಡಳಿಯು ವಹಿಸಿಕೊಡಬಹುದಾದ ಅಂಥ ಇತರ 
ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಅಥವಾ ನಿರ್ವಹಿಸಿಕೊಂಡುಬರುವ ಒಂದು ಕೇಂದ್ರ 


ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ "ಪ್ರಾಯೋಜಕ ಪ್ರಾಧಿಕಾರ” ಅಥವಾ “ಪ್ರಾಯೋಜಕ ಸಂಸ್ಥೆ” ಎಂದರೆ, ಪ್ರತಿಷ್ಠಾನ ; 
“ರಾಜ್ಯ” ಎಂದರೆ, ಕರ್ನಾಟಕ ರಾಜ್ಯ; 


“ಪರಿನಿಯಮಗಳು” ಮತ್ತು “ವಿನಿಯಮಗಳು” ಎಂದರೆ, ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಅನುಕ್ರಮವಾಗಿ ವಿಶ್ವವಿದ್ಯಾಲಯದ 
ಪರಿನಿಯಮಗಳು ಮತ್ತು ವಿನಿಯಮಗಳು; 


“ಅಧ್ಯಯನ ಕೇಂದ್ರ” ಎಂದರೆ, ಶಿಕ್ಷಣದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಬುದ್ಧಿವಾದ, ಸಲಹೆಗಳನ್ನು ನೀಡುವ ಅಥವಾ 
ಇತರ ಯಾವುದೇ ನೆರವನ್ನು ನೀಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾಲಯವು ಸ್ಥಾಪಿಸಿದ ಮತ್ತು ನಿರ್ವಹಿಸಿಕೊಂಡುಬಂದ ಒಂದು ಕೇಂದ್ರ; 


“ಅಧ್ಯಾಪಕರು” ಎಂದರೆ, ಒಬ್ಬ ಪ್ರಾಧ್ಯಾಪಕರು, ಸಹಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು, ಅಥವಾ ವಿಶ್ವವಿದ್ಯಾಲಯದಲ್ಲಿ 
ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ಬೋಧಿಸುವುದಕ್ಕೆ ಅಥವಾ ಸಂಶೋಧನೆ ನಡೆಸುವುದಕ್ಕೆ ಅಥವಾ ಸಂಶೋಧನೆಗೆ 
ಮಾರ್ಗದರ್ಶನ ನೀಡುವುದಕ್ಕೆ ನೇಮಕವಾದ ಅಂಥ ಇತರ ವ್ಯಕ್ತಿ ಮತ್ತು ವಿಶ್ವವಿದ್ಯಾಲಯ ಅನುದಾನ ಆಯೋಗವು ನಿಯಮಿಸಿದ 
ಗುಣಮಟ್ಟಗಳಿಗೆ ಅನುಸಾರವಾಗಿ ಇರುವ ಘಟಕ ಕಾಲೇಜಿನ ಪ್ರಾಂಶುಪಾಲರು ಇದರಲ್ಲಿ ಒಳಗೊಳ್ಳುತ್ತಾರೆ; 


“ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ” ಎಂದರೆ, ವಿಶ್ವವಿದ್ಯಾಲಯ ಅನುದಾನಗಳ ಆಯೋಗ ಅಧಿನಿಯಮ, 1956ರ (1956ರ 
ಕೇಂದ್ರ ಅಧಿನಿಯಮ 3) 4ನೇ ಪ್ರಕರಣದ ಅಡಿಯಲ್ಲಿ ಸ್ಥಾಪಿತವಾದ ಆಯೋಗ; 


(ಡಬ್ಲ್ಯೂ) “ವಿಶ್ವವಿದ್ಯಾಲಯ” ಎಂದರೆ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಿ ನಿಗಮಿತಗೊಳಿಸಲಾದ ರೈ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು; 


(ಎಕ್ಸ್‌) 


“ಸಂದರ್ಶಕರು” ಎಂದರೆ, 13ನೇ ಪ್ರಕರಣದ ಅಡಿಯಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾಲಯದ ಸಂದರ್ಶಕರು. 
ಅಧ್ಯಾಯ- ॥ 
ವಿಶವಿದ್ಧಾಲಯ ಮತ್ತು ಪ್ರಾಯೋಜಕ ಸಂಸ್ಥೆ 
ನ ಸ್ರ ೨ ತ) $ 


3. ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಪ್ರಸ್ತಾವ- (1) ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಏಕಾತ್ಮಕ ಸ್ವರೂಪದ 
ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಹಕ್ಕನ್ನು ನ್ಯಾಸವು ಹೊಂದಿರತಕ್ಕದ್ದು. 


(2) ಪ್ರತಿಷ್ಠಾನವು ರಾಜ್ಯ ಸರ್ಕಾರಕ್ಕೆ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವವನ್ನು 


ಸಲ್ಲಿಸತಕ್ಕದ್ದು. 


ವ ದ 


(3) ಪ್ರಸ್ತಾವವು ಈ ಮುಂದಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು, ಎ೦ದರೆ:- 


(i) 
(ii) 
(iil 


(iv) 


(€ 


ತಿಷ್ಣಾನದ ವಿವರಗಳೊಂದಿಗೆ ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳು; 


© 


ತೆ 
GL 


ವಿದ್ಯಾಲಯದ ವ್ಯಾಪ್ತಿ ಮತ್ತು ಸ್ಥಾನಮಾನ ಹಾಗೂ ಭೂಮಿಯ ಲಭ್ಯತೆ; 


[1 


ಡೆ 


ರಂಭದ ದಿನಾಂಕದಿಂದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಯಲ್ಲಿ ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕೆಂದಿರುವ ಅಧ್ಯಯನ 
ತ್ತು ಸಂಶೋಧನಾ ಕಾರ್ಯಕ್ರಮಗಳ ಸ್ವರೂಪ ಮತ್ತು ಬಗೆಗಳು; 


ಟಿ 


2) 


ರಂಭಿಸಬೇಕೆಂದು ಪ್ರಸ್ತಾಪಿಸಿರುವ ವ್ಯಾಸಂಗ ವಿಭಾಗಗಳು (ಫ್ಯಾಕಲ್ಪಿಗಳು), ಅಧ್ಯಯನ ಕ್ರಮಗಳು ಮತ್ತು ಸಂಶೋಧನೆಗಳ ಸ್ವರೂಪ; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೯೧ 





(V) ಕಟ್ಟಡಗಳು, ಸಲಕರಣೆಗಳು ಮತ್ತು ರಚನಾ ಸೌಕರ್ಯಗಳನ್ನು ಒದಗಿಸುವಂಥ ಕ್ಯಾಂಪಸ್‌ ಅಭಿವೃದ್ಧಿ; 

(vi) ಪ್ರಾರಂಭದ ದಿನಾಂಕದ ನಿಕಟ ಐದು ಶೈಕ್ಷಣಿಕ ವರ್ಷಗಳ ಅವಧಿಗಾಗಿ ಬಂಡವಾಳ ವೆಚ್ಚದ ಹಂತಗಳು; 

(vii) ಬಾಬುವಾರು ಆವರ್ತಕ ವೆಚ್ಚ, ಆರ್ಥಿಕ ಮೂಲಗಳು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ತಗಲುವ ಅಂದಾಜು ವೆಚ್ಚ; 

(viii) ಸಂಪನ್ಮೂಲ ಸಂಗಹಣೆಗಾಗಿ ಯೋಜನೆ ಮತ್ತು ಅದಕ್ಕೆ ಬಂಡವಾಳದಿಂದ ತಗಲುವ ವೆಚ್ಚ ಹಾಗೂ ಪ್ರತಿಯೊಂದು ಮೂಲಕ್ಕೂ ಮರು 


ಸಂದಾಯ ಮಾಡುವ ರೀತಿ; 


(ix) ವಿದ್ಯಾರ್ಥಿಗಳಿಂದ ಶುಲ್ಕ ವಸೂಲು ಮಾಡಿ ಆಂತರಿಕವಾಗಿ ನಿಧಿ ಸಂಗ್ರಹಿಸುವ ಯೋಜನೆ, ಸಲಹಾ ಸೇವೆ ಮತ್ತು ವಿಶ್ವವಿದ್ಯಾಲಯದ 
ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದ ಇತರ ಚಟುವಟಕೆಗಳಿಂದ ನಿರೀಕ್ಷಿತ ವರಮಾನಗಳು ಮತ್ತು ಇತರ ನಿರೀಕ್ಷಿತ ವರಮಾನಗಳು; 


(x) ಘಟಕವೊಂದಕ್ಕೆ ತಗಲುವ ವೆಚ್ಚದ ವಿವರಗಳು, ಆರ್ಥಿಕವಾಗಿ ದುರ್ಬಲವಾದ ವರ್ಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶುಲ್ಕ, ಉಚಿತ 
ಶಿಕ್ಷಣ (ಫ್ರಿಶಿಪ್‌) ಮತ್ತು ವಿದ್ಯಾರ್ಥಿ ವೇತನದಲ್ಲಿ ನೀಡುವ ರಿಯಾಯಿತಿ ಅಥವಾ ವಿನಾಯತಿಯ ಪರಿಮಿತಿಯ ವಿವರಗಳನ್ನು ಮತ್ತು 
ಅನಿವಾಸಿ ಭಾರತೀಯರು ಅಥವಾ ಭಾರತೀಯ ಮೂಲದ ವ್ಯಕ್ತಿಗಳಿಗೆ ಅಥವಾ ಅನಿವಾಸಿ ಭಾರತೀಯರು ಅಥವಾ ಭಾರತೀಯ 
ಮೂಲದ ವ್ಯಕ್ತಿಗಳು ಪ್ರಾಯೋಜಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಭಾರತವನ್ನುಳಿದು ಇತರ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೆ ವಿಧಿಸತಕ್ಕ ಶುಲ್ಕದ 
ದರಗಳು ಬೇರೆ ಬೇರೆ ಇದ್ದಲ್ಲಿ ಅವುಗಳನ್ನು ಸೂಚಿಸುವ ಶುಲ್ಕ ರಚನೆಯ ವಿವರಗಳು; 


(xi) ಸಂಬಂಧಪಟ್ಟ ವಿದ್ಯಾ ವಿಭಾಗದಲ್ಲಿ ಎಷ್ಟು ವರ್ಷಗಳ ಅನುಭವ ಮತ್ತು ಪರಿಣಿತಿಯನ್ನು ಪ್ರತಿಷ್ಠಾನವು ದೊರಕಿಸಿಕೊಡಲಿದೆ ಹಾಗೂ 
ಅದರ ಹಣಕಾಸಿನ ಸಂಪನ್ಮೂಲಗಳು; 

(xii) ವಿಶ್ವವಿದ್ಯಾಲಯದಲ್ಲಿರುವ ಅಧ್ಯಯನ ಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕಾಗಿ ಇರುವ ವ್ಯವಸ್ಥೆ; 

(xiii) ವಿಶ್ವವಿದ್ಯಾಲಯವು ಸ್ಥಾಪನೆಯಾಗುವುದಕ್ಕೆ ಮೊದಲು ನೆರವೇರಿಸಬೇಕೆಂದು ರಾಜ್ಯ ಸರ್ಕಾರವು ಅಗತ್ಯಪಡಿಸಬಹುದಾದ ಅಂಥ ಇತರ 


ಷರತ್ತುಗಳ ನೆರವೇರಿಕೆಯ ಹಂತ. 


(4) ಸ್ವೀಕರಿಸಿದ ಪ್ರಸ್ತಾವಗಳನ್ನು ಪರೀಕ್ಷಿಸಲು ರಾಜ್ಯ ಸರ್ಕಾರವು, ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಸದಸ್ಯರಾದ ಮೂರು 
ಸದಸ್ಯರುಗಳನ್ನು ಒಳಗೊಂಡ ಒಂದು ಪರಿಶೋಧನಾ ಸಮಿತಿಯನ್ನು ರಚಿಸತಕ್ಕದ್ದು ಮತ್ತು ಅದು ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡತಕ್ಕದ್ದು. 
4. ವಿಶ್ವವಿದ್ಯಾಲಯದ ಸ್ಥಾಪನೆ.- (1) ರಾಜ್ಯ ಸರ್ಕಾರವು ಪರಿಶೋಧನಾ ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಪರಿಶೀಲಿಸಿದ ತರುವಾಯ 
ಮತ್ತು ತಾನು ಅವಶ್ಯವೆಂದು ಭಾವಿಸುವಂಥ ವಿಚಾರಣೆಯನ್ನು ನಡೆಸಿದ ತರುವಾಯ,- 
0) ಪ್ರತಿಷ್ಠಾನವು ಸಾಕಷ್ಟು ಮೂಲ ಸೌಕರ್ಯದೊಂದಿಗೆ ವಿಶ್ವವಿದ್ಯಾಲಯವೊ೦ದನ್ನು ನಡೆಸಲು ಸಮರ್ಥವಾಗಿದೆ ಎಂದು ಅದು 
ಮನಗಂಡರೆ; 
(1) ಪ್ರದೇಶಕ್ಕನುಸಾರವಾಗಿ ಕೆಳಗೆ ನಿರ್ದಿಷ್ಟ ಪಡಿಸಿದ ವ್ಯಾಪ್ತಿಗೆ ಭೂಮಿಯ ಒಡೆಯತನವನ್ನು ಹೊಂದಿರತಕ್ಕದ್ದು. ಎಂದರೆ;- 


(ಎ) ಭೂಮಿಯು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯೊಳಗಿದ್ದರೆ ಇಪ್ಪತ್ತೈದು ಎಕರೆಗಳು; 


(ಬಿ) ಭೂಮಿಯು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಿತಿಯಿಂದ ಹೊರಗೆ ಇದ್ದು ಆದರೆ ಬೆಂಗಳೂರು ಮಹಾನಗರ 
ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಪ್ರದೇಶದ ಒಳಗೆ ಇದ್ದರೆ ನಲವತ್ತು ಎಕರೆಗಳು; 


(ಸಿಎ ಭೂಮಿಯು (ಎ) ಮತ್ತು (ಬಿ) ಖಂಡಗಳಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳಗಳನ್ನು ಹೊರತುಪಡಿಸಿದ್ದರೆ ಅರವತ್ತು ಎಕರೆಗಳಿಗಿಂತ 
ಕಡಿಮೆ ಇರತಕ್ಕದ್ದಲ್ಲ. 


ಮೇಲೆ ನಿರ್ದಿಷ್ಟಪಡಿಸಿದ ಭೂಮಿಯು ಏಕ ಘಟಕ (ಸಿಂಗಲ್‌ ಬ್ಲಾಕ್‌) ದಲ್ಲಿರತಕ್ಕದ್ದು ಮತ್ತು ಇದು ಸಂಬಂಧಪಟ್ಟ ನ್ಯಾಸ /ಪ್ರತಿಷ್ಠಾನ/ ಸಂಸ್ಥೆ/ 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿರತಕ್ಕದ್ದು. 3ನೇ ಪ್ರಕರಣದ (3)ನೇ ಉಪಪ್ರಕರಣದಲ್ಲಿ ಅಗತ್ಯಪಡಿಸಲಾದಂತೆ ಒದಗಿಸಿದ ವಿವರಗಳ ಆಧಾರದ ಮೇಲೆ 
ಸರ್ಕಾರವು 47ನೇ ಪ್ರಕರಣದ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರುವ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯನ್ನು ಸ್ಥಾಪಿಸಬೇಕೆಂದು ಪ್ರತಿಷ್ಠಾನಕ್ಕೆ ನಿರ್ದೇಶನ 


ನೀಡಬಹುದು. 


(2) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಸ್ಥಾಪನೆಯ ತರುವಾಯ, ರಾಜ್ಯ ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಅಧಿಸೂಚನೆಯ ಮೂಲಕ, 
“ರೈ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಂಗಳೂರು” ಎಂಬ ಹೆಸರಿನ ಏಕಾತ್ಮಕ ಸ್ವರೂಪದ ಒಂದು ವಿಶ್ವವಿದ್ಯಾಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸುವುದಕ್ಕೆ 


ಮಂಜೂರಾತಿಯನ್ನು ನೀಡಬಹುದು. 


(3) ವಿಶ್ವವಿದ್ಯಾಲಯದ ಕೇಂದ್ರ ಕಾರ್ಯಸ್ಥಾನವು ದೊಡ್ಡಬಳ್ಳಾಪುರದಲ್ಲಿ ಇರತಕ್ಕದ್ದು. ವಿಶ್ವವಿದ್ಯಾಲಯವು ತನ್ನ ಕ್ಯಾಂಪಸ್ಸುಗಳನ್ನು ಅಥವಾ 
ಪ್ರಾದೇಶಿಕ ಕೇಂದ್ರಗಳನ್ನು. ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದ ಯಾವುದೇ ಭಾಗದಲ್ಲಿ ಹೊಂದಿರತಕ್ಕದ್ದು ಮತ್ತು ಆ ಬಗ್ಗೆ ರಾಜ್ಯ ಸರ್ಕಾರದ 
ಪೂರ್ವಾನುಮತಿಯನ್ನು ಪಡೆದುಕೊಳ್ಳುವುದಕ್ಕೊಳಪಟ್ಟು ಹಾಗೂ ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗನುಸಾರವಾಗಿ ಹೊಂದಿರತಕ್ಕದ್ದು. 


(4) ಮೊದಲ ಕುಲಾಧಿಪತಿಯವರು, ಮೊದಲ ಕುಲಪತಿಯವರು, ಪ್ರಬ೦ಧಕ ಮ೦ಡಳಿಯ ಮೊದಲ ಸದಸ್ಯರುಗಳು, ವ್ಯವಸ್ಥಾಪನಾ ಮ೦ಡಳಿಯ 
ಹಾಗೂ ಶೈಕ್ಷಣಿಕ ಪರಿಷತ್ತಿನ ಮೊದಲ ಸದಸ್ಯರುಗಳು ಮತ್ತು ಇನ್ನು ಮುಂದೆ, ಅಂಥ ಅಧಿಕಾರಿಗಳು ಅಥವಾ ಸದಸ್ಯರುಗಳಾಗಬಹುದಾದಂಥ ಎಲ್ಲಾ 
ವ್ಯಕ್ತಿಗಳು, ಅಂಥ ಪದ ಅಥವಾ ಸದಸ್ಯತ್ವವನ್ನು ಹೊಂದಿರುವುದು ಮುಂದುವರೆಯುವವರೆಗೆ, ಒಂದು ನಿಗಮಿತ ನಿಕಾಯವನ್ನು ರಚಿಸತಕ್ಕದ್ದು ಮತ್ತು ಅದು 
ವಿಶ್ವವಿದ್ಯಾಲಯದ ಹೆಸರಿನಲ್ಲಿ ದಾವೆ ಹೂಡಬಹುದು ಮತ್ತು ದಾವೆಗೊಳಗಾಗಬಹುದು. 


೨೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(5) (2)ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಮಂಜೂರಾತಿಯಾದ ಮೇಲೆ, ವಿಶ್ವವಿದ್ಯಾಲಯದ ಉದ್ದೇಶಕ್ಕಾಗಿ, 
ಪ್ರತಿಷ್ಠಾನವು ಆರ್ಜಿಸಿದ, ಸೃಜಿಸಿದ, ಏರ್ಪಾಟು ಮಾಡಿಕೊಂಡ ಅಥವಾ ಕಟ್ಟಲ್ಪಟ್ಟ ಭೂಮಿ ಮತ್ತು ಇತರ ಸ್ಥಿರ ಮತ್ತು ಚರ ಸ್ವತ್ತು. ವಿಶ್ವವಿದ್ಯಾಲಯದಲ್ಲಿ 
ನಿಹಿತವಾಗಿರತಕ್ಕದ್ದು. 


(6) ವಿಶ್ವವಿದ್ಯಾಲಯವು ಹೂಡಿದ ಅಥವಾ ಅದರ ಎರುದ್ಧ ಹೂಡಲಾದ ಎಲ್ಲಾ ದಾವೆಗಳಲ್ಲಿ ಮತ್ತು ಇತರ ಕಾನೂನು ವ್ಯವಹರಣೆಗಳಲ್ಲಿ ವಾದ 
ಪತ್ರಗಳಿಗೆ ಕುಲಸಚಿವರು ಸಹಿ ಮಾಡಿ ಸತ್ಯಾಪನೆ ಮಾಡತಕ್ಕದ್ದು ಮತ್ತು ಅಂಥ ದಾವೆಗಳಲ್ಲಿನ ಮತ್ತು ವ್ಯವಹರಣೆಗಳಲ್ಲಿನ ಎಲ್ಲಾ ಆದೇಶಿಕೆಗಳನ್ನು 
ಕುಲಸಚಿವರಿಗೆ ನೀಡತಕ್ಕದ್ದು ಮತ್ತು ಅವರಿಗೆ ಜಾರಿ ಮಾಡತಕ್ಕದ್ದು. 


(7) ವಿಶ್ವವಿದ್ಯಾಲಯದಲ್ಲಿನ ಭೂಮಿ, ಕಟ್ಟಡ ಮತ್ತು ಇತರ ಸ್ಪತ್ತುಗಳನ್ನು ವಿಶ್ವವಿದ್ಯಾಲಯದ ಉದ್ದೇಶಗಳಿಗೆ ಆನುಷಂಗಿಕವಾಗಿರುವುದನ್ನು 
ಹೊರತುಪಡಿಸಿ ಇತರ ಯಾವುದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದಲ್ಲ. 

5. ಅನುದಾನಗಳು ಮತ್ತು ಹಣಕಾಸು ನೆರವು.- ವಿಶ್ವವಿದ್ಯಾಲಯವು ಸ್ವಂತ ಧನಮೂಲ ಉಳ್ಳದ್ದಾಗಿರತಕ್ಕದ್ದು ಮತ್ತು ರಾಜ್ಯದಿಂದ ಅಥವಾ ರಾಜ್ಯದ 
ಒಡೆತನದಲ್ಲಿರುವ ಅಥವಾ ನಿಯಂತ್ರಣದಲ್ಲಿರುವ ಯಾವುದೇ ಇತರ ಸಂಸ್ಥೆ ಅಥವಾ ನಿಗಮದಿಂದ ಯಾವುದೇ ನಿರ್ವಹಣಾ ಸಹಾಯ ಅನುದಾನ ಅಥವಾ 
ಯಾವುದೇ ಹಣಕಾಸು ನೆರವನ್ನು ಹಕ್ಕಿನಿಂದ ಕೇಳತಕ್ಕದ್ದಲ್ಲ ಅಥವಾ ಅದನ್ನು ಪಡೆಯಲು ಹಕ್ಕನ್ನು ಹೊಂದಿರತಕ್ಕದ್ದಲ್ಲ: 


ಪರಂತು, ರಾಜ್ಯವು,- 


(ಎ) ಇತರ ರಾಜ್ಯ ಸರ್ಕಾರದ ಸಂಘಟನೆಗಳಿಗೆ ಹಣಕಾಸು ನೆರವನ್ನು ಒದಗಿಸುತ್ತಿರುವಂಥದ್ದೇ ಸಂಶೋಧನೆ, ಅಭಿವೃದ್ಧಿ ಮತ್ತಿತರ 
ಚಟುವಟಿಕೆಗಳಿಗಾಗಿ; ಅಥವಾ 


(ಬಿ) ಸರ್ಕಾರದಿಂದ ನೆರವನ್ನು ಪಡೆಯುವ ಯಾವುದೇ ನಿರ್ದಿಷ್ಟ ಸಂಶೋಧನೆ ಅಥವಾ ಕಾರ್ಯಕ್ರಮಗಳಿಗಾಗಿ; ಮತ್ತು 


(ಸಿ) ರಾಜ್ಯ ಕಾರ್ಯನೀತಿಯ ಬದಲಾವಣೆಗೆ ಒಳಪಟ್ಟು ಅಥವಾ ಅನ್ಯಥಾ ಇದೇ ಬಗೆಯ ವಿಶ್ವವಿದ್ಯಾಲಯಗಳಿಗಾಗಿ ಅಥವಾ ಅವುಗಳ 
ಪ್ರಯೋಜನಕ್ಕಾಗಿ, 


-ಅನುದಾನದ ಮೂಲಕ ಅಥವಾ ಅನ್ಯಥಾ ಹಣಕಾಸು ಬೆಂಬಲವನ್ನು ಒದಗಿಸಬಹುದು: 
ಮತ್ತು ಪರಂತು, ವಿಶ್ವವಿದ್ಯಾಲಯವು, ಯಾವುದೇ ಇತರ ಮೂಲದಿಂದ ಯಾವುದೇ ಆರ್ಥಿಕ ನೆರವನ್ನು ಸ್ಟೀಕರಿಸಬಹುದು. 


6. ಘಟಕ ಕಾಲೇಜು, ಹೆಚ್ಚುವರಿ ಕ್ಯಾಂಪಸ್‌ಗಳು, ಪ್ರಾದೇಶಿಕ ಕೇಂದ್ರಗಳು ಅಥವಾ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸುವುದಕ್ಕೆ ಅಧಿಕಾರ.- 
ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಐದು ವರ್ಷಗಳನ್ನು ಪೂರ್ಣಗೊಳಿಸಿದ ನಂತರ ವಿಶ್ವವಿದ್ಯಾಲಯ ಅನುದಾನ ಆಯೋಗದ ಮತ್ತು ಇತರ 
ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಗುಣಮಟ್ಟಗಳಿಗೆ ಒಳಪಟ್ಟು ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯವು, ರಾಜ್ಯದಲ್ಲಿ ತನಗೆ 
ಸೂಕ್ತವೆನಿಸುವಂಥ ಸ್ಥಳಗಳಲ್ಲಿ ಘಟಕ ಕಾಲೇಜುಗಳು, ಪ್ರಾದೇಶಿಕ ಕೇಂದ್ರಗಳು, ಹೆಚ್ಚುವರಿ ಕ್ಯಾಂಪಸ್‌ಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು 
ಹೊಂದಿರಬಹುದು. 


7. ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳು.- ವಿಶ್ವವಿದ್ಯಾಲಯವು, ತನ್ನ ಭವಿಷ್ಯದ್‌ದೃಷ್ಟಿ ಮತ್ತು ಧ್ಯೇಯೋದ್ದೇಶಗಳನ್ನು ಸಾಧಿಸಲು ಈ ಮುಂದಿನ 
ವಿಸ್ತೃತ ಕಾರ್ಯತಂತ್ರಗಳನ್ನು ಕೈಗೊಳ್ಳತಕ್ಕದ್ದು.- 

0) (ಎ) ಸಿವಿಲ್‌, ವಾಸ್ತು ಶಿಲ್ಪ (ಆರ್ಕಿಟೆಕ್ಟರ್‌), ಮೆಕ್ಯಾನಿಕಲ್‌, ಆಟೋಮೊಬೈಲ್‌, ಎಲೆಕ್ಟಿಕಲ್‌, ಎಲೆಕ್ಟಾನಿಕ್ಸ್‌ ಮತ್ತು ಸಂವಹನ 
(ಕಮ್ಯುನಿಕೇಷನ್‌), ಕಂಪ್ಯೂಟರ್‌ ಸೈನ್ಸ್‌ ಮತ್ತು ಇಂಜಿನಿಯರಿಂಗ್‌, ಮಾಹಿತಿ ತಂತ್ರಜ್ಞಾನ (ಇನ್‌ಫರ್‌ಮೇಷನ್‌ ಟೆಕ್ನಾಲಜಿ) 3- 
ಡಿಯನ್ನು ಒಳಗೊಂಡ ವಿನ್ಯಾಸ (ಡಿಸೈನ್‌) ಮತ್ತು ಮುದ್ರಣ ತಾಂತ್ರಿಕತೆ (ಪ್ರಿಂಟಿಂಗ್‌ ಟೆಕ್ನಾಲಜಿ), ಪರಿಸರ ಇಂಜಿನಿಯರಿಂಗ್‌ 
(ಎನ್ನಿರಾನ್ನೆಂಟಲ್‌ ಇಂಜಿನಿಯರಿಂಗ್‌), ಜೈವಿಕ ತಂತ್ರಜ್ಞಾನ (ಬಯೊ-ಟೆಕ್ನಾಲಜಿ), ಬಾಹ್ಯಾಕಾಶ ತಂತ್ರಜ್ಞಾನ (ಸ್ಪೇಸ್‌ ಟೆಕ್ನಾಲಜಿ), 
ನ್ಯಾನೊ ವಿಷಯಗಳು ಮತ್ತು ತಂತ್ರಜ್ಞಾನ (ಟೆಕ್ನಾಲಜಿ) ಇವುಗಳನ್ನು ಒಳಗೊ೦ಡ ಇಂಜಿನಿಯರಿಂಗ್‌ ಮತ್ತು ತಂತ್ರಜ್ಞಾನ ಮತ್ತು 
ಅಂತರ್‌ ವಿಷಯಗಳು ಮುಂತಾದವುಗಳನ್ನು ಒಳಗೊಂಡಂತೆ ಹೊಸದಾಗಿ ರೂಪುಗೊಳ್ಳುತ್ತಿರುವ ಯಾವುದೇ ಇತರ ಕ್ಷೇತ್ರಗಳು; 


(ಬಿ) ವೈದ್ಯಕೀಯ, ದಂತ ವೈದ್ಯಕೀಯ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಔಷಧ ತಯಾರಿಕಾ ಶಾಸ್ತ್ರ ನರ್ಸಿಂಗ್‌ 
ಇವುಗಳನ್ನು ಒಳಗೊಂಡ ಆರೋಗ್ಯ ವಿಜ್ಞಾನಗಳು ಮತ್ತು ಅಂತರ್‌ ವಿಷಯಗಳು ಮುಂತಾದವುಗಳನ್ನು ಒಳಗೊಂಡಂತೆ 
ಹೊಸದಾಗಿ ರೂಪುಗೊಳ್ಳುತ್ತಿರುವ ಯಾವುದೇ ಇತರ ಕ್ಷೇತ್ರಗಳು; 

(ಸಿ) ಕೃಷಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿದ್ಯಾಲಯ ಅಥವಾ ಕಾಲೇಜು ಅಥವಾ ಕೇಂದ್ರ; 

(ಡಿ) ವ್ಯವಹಾರ ನಿರ್ವಹಣೆ, ಪ್ರವಾಸೋದ್ಯಮ ನಿರ್ವಹಣೆ, ಹೋಟೆಲ್‌ ನಿರ್ವಹಣೆ, ಆತಿಥ್ಯ ನಿರ್ವಹಣೆ, ಆಸ್ಪತ್ರೆ ನಿರ್ವಹಣೆ, ವಿಪತ್ತು 
ನಿರ್ವಹಣೆ, ಅಪಾಯ ನಿರ್ವಹಣೆಗಳನ್ನು ಒಳಗೊಂಡ ನಿರ್ವಹಣೆ ಮತ್ತು ತಾಂತ್ರಿಕತೆ ಹಾಗೂ ಅಂತರ್‌ ವಿಷಯಗಳು 
ಮುಂತಾದವುಗಳನ್ನು ಒಳಗೊಂಡಂತೆ ಹೊಸದಾಗಿ ರೂಪುಗೊಳ್ಳುತ್ತಿರುವ ಯಾವುದೇ ಇತರ ಕ್ಷೇತ್ರಗಳು; 

(ಇ) ಭೌತಶಾಸ್ತ್ರ ಎಲೆಕ್ಟಾನಿಕ್ಸ್‌, ಗಣಿತ ಶಾಸ್ತ್ರ ಕಂಪ್ಯೂಟರ್‌ ಸೈನ್ಸ್‌, ರಾಸಾಯನಿಕ ಮತ್ತು ಪರಿಸರ ವಿಜ್ಞಾನ, ಜೀವಿ ವಿಜ್ಞಾನ, ಭೂ 
ವಿಜ್ಞಾನ. ಬಾಹ್ಯಾಕಾಶ ವಿಜ್ಞಾನ, ನ್ಯಾನೋ ವಿಜ್ಞಾನ ಮತ್ತು ನ್ಯಾನೋ ವಿಷಯಗಳನ್ನೂ ಒಳಗೊಂಡಂತೆ ನಿಸರ್ಗ ವಿಜ್ಞಾನ ಮತ್ತು 
ಅಂತರ್‌ ವಿಷಯಗಳು ಮುಂತಾದವುಗಳನ್ನು ಒಳಗೊಂಡಂತೆ ಅಧ್ಯಯನದ ಹೊಸದಾಗಿ ರೂಪುಗೊಳ್ಳುತ್ತಿರುವ ಯಾವುದೇ 
ಇತರ ಕ್ಷೇತ್ರಗಳು; 

(ಎಫ್‌) ಇತಿಹಾಸ, ಕನ್ನಡ, ಅರ್ಥಶಾಸ್ತ್ರ ರಾಜಕೀಯ ಶಾಸ್ತ್ರ ಪತ್ರಿಕೋದ್ಯಮ, ಪ್ರವಾಸೋದ್ಯಮ, ಕಾನೂನು, ತತ್ತ್ವಶಾಸ್ತ್ರ ಪುರಾಣಗಳು 
ಮತ್ತು ಪ್ರವಚನಗಳು, ಸಂಗೀತ, ಕಲೆ, 3-ಡಿ ವಿನ್ಯಾಸವನ್ನು ಒಳಗೊಂಡ ಪ್ಯಾಶನ್‌ ವಿನ್ಯಾಸ, ಅನಿಮೇಷನ್‌, ಸಂಸ್ಕೃತಿ, 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೯೩ 





ಸಾಮಾಜಿಕ ಕಾರ್ಯಗಳು, ಸಂಸ್ಕೃತ, ಆಂಗ್ಲ ಇತರ ಭಾರತೀಯ ಮತ್ತು ವಿದೇಶಿ ಭಾಷೆಗಳನ್ನು ಒಳಗೊಂಡ ಮಾನವಿಕ 
ಶಾಸ್ತಗಳು ಮತ್ತು ಸಮಾಜ ವಿಜ್ಞಾನಗಳು ಹಾಗೂ ಅಂತರ್‌ ವಿಷಯ ಮುಂತಾದವುಗಳನ್ನು ಒಳಗೊಂಡ ಹೊಸದಾಗಿ 
ರೂಪುಗೊಳ್ಳುತ್ತಿರುವ ಯಾವುದೇ ಇತರ ಕ್ಷೇತ್ರಗಳು; 


(ಜಿ) ವಿಶ್ವದಾದ್ಯಂತ ಅಧ್ಯಯನದಲ್ಲಿ ಹೊಸದಾಗಿ ರೂಪುಗೊಳ್ಳುತ್ತಿರುವ ಯಾವುದೇ ಇತರ ಕ್ಷೇತ್ರಗಳು ಅಥವಾ ಅಧ್ಯಯನದ 
ವಿಷಯಗಳು ಅಥವಾ ಕ್ಷೇತ್ರಗಳು. 


-ಇಂಥ ವಿಷಯಗಳಲ್ಲಿ ಪ್ರಾರಂಭಿಕ ಶಿಕ್ಷಣ, ಪ್ರೌಢಶಿಕ್ಷಣ, ಉನ್ನತ ಶಿಕ್ಷಣಗಳ೦ಥ ವಿವಿಧ ಹಂತಗಳಲ್ಲಿ ಶಿಕ್ಷಣ, ಬೋಧನೆ ಮತ್ತು ಬರವಣಿಗೆ ಹಾಗೂ ಓದನ್ನು 
ಒಳಗೊಂಡಂಥ ಕಲಿಕೆ, ತರಬೇತಿ, ಸಂಶೋಧನೆ ಮತ್ತು ಅಭಿವೃದ್ಧಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಜ್ಞಾನದ ಜಗತ್ತಿನ ಪರಿಧಿಯನ್ನು ವಿಸ್ತರಿಸುವುದು. 


(ii) ಬೋಧಕರಿಗಾಗಿ, ಬೋಧಕ ಶಿಕ್ಷಕರಿಗಾಗಿ, ಉನ್ನತ ಹಾಗೂ ವೃತ್ತಿ ಶಿಕ್ಷಣ ಕ್ಷೇತ್ರಗಳಲ್ಲಿನ ಬೋಧಕರಿಗಾಗಿ, ಉನ್ನತ ಗುಣಮಟ್ಟದ 
ತರಬೇತಿ, ಸಾಮರ್ಥ್ಯ ನಿರ್ಮಾಣ ಮತ್ತು ಅಭಿವೃದ್ಧಿ ವ್ಯವಸ್ಥೆಯನ್ನು ಶಿಕ್ಷಣ ಮತ್ತು ಇತರ ವ್ಯವಸ್ಥೆಗಳಲ್ಲಿನ ರಾಜಕೀಯ ನಾಯಕರು, 
ಆಡಳಿತಗಾರರು ಮತ್ತು ಅಭಿವೃದ್ಧಿ ವೃತ್ತಿಪರರಿಗಾಗಿ ನಾಯಕತ್ವದ ತರಬೇತಿಯನ್ನು ವಿನ್ಯಾಸಗೊಳಿಸುವುದು ಮತ್ತು ನೀಡುವುದು; 


(iii) (ಎ) ನಿರ್ಧರಣೆಯ ಆಧುನಿಕ ವಿಧಾನಗಳನ್ನು ಒಳಗೊಂಡಂತೆ ವಿವಿಧ ವಿಧಾನಗಳ ಮೂಲಕ ಮೌಲ್ಯಮಾಪನ ಮಾಡಿದ ಶೈಕ್ಷಣಿಕ 
ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿರುವುದರ ಆಧಾರದ ಮೇಲೆ; ಮತ್ತು 


(ಬಿ) ಮೂಲ ಪುಸ್ತಕ ಅಥವಾ ಪುಸ್ತಕಗಳ ಬರವಣಿಗೆ, ಸಂಶೋಧನಾ ಲೇಖನಗಳ ಪ್ರಕಟಣೆ, ಕಲಿಕೆಯ ವಿವಿಧ ಕ್ಷೇತ್ರಗಳಲ್ಲಿನ ತಜ್ಞ 
ವ್ಯಕ್ತಿಗಳು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿನ ಸೇವೆಗಳಂಥ ಅಸಾಧಾರಣ ಕೊಡುಗೆಗಳನ್ನು ನೀಡಿದುದರ ಆಧಾರದ 
ಮೇಲೆ, 


-ಪದವಿಗಳನ್ನು, ಪಿಜಿ ಡಿಪ್ಲೊಮೊಗಳನ್ನು ಒಳಗೊಂಡ ಡಿಪ್ಲೊಮೊಗಳನ್ನು ದ್ವಿ ಪದವಿ ಪ್ರೊಗ್ರಾಮ್‌ಗಳನ್ನು ಸಂಯೋಜಿತ 


ಲ 


ಕೋರ್ಸುಗಳನ್ನು, ಪ್ರಮಾಣ ಪತ್ರಗಳನ್ನು (ಸರ್ಟಿಫಿಕೆಟ್ಸ್‌ ಮತ್ತು ಪಾರಿತೋಷಕಗಳು, ಯಶೋಪತ್ರ ಪ್ರದಾನದಂಥ ಇತರ ಶೈಕ್ಷಣಿಕ 
ಪ್ರಶಸ್ತಿಗಳನ್ನು ಪ್ರಾರಂಭಿಸುವುದು. 

(iv) ವಿದ್ಯಾರ್ಥಿಗಳಿಗೆ, ಬೋಧಕ ಸದಸ್ಯರಿಗೆ ಮತ್ತು ಇತರರಿಗೆ ನಿರ್ದಿಷ್ಟ ಶೈಕ್ಷಣಿಕ ಮತ್ತು ಸಂಶೋಧನಾ ಕಾರ್ಯಕ್ರಮಗಳು, ತರಬೇತಿ 
ಕಾರ್ಯಕ್ರಮಗಳು ಮತ್ತು ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಪರಿಕಲ್ಪಿಸಲು, ವಿನ್ಯಾಸಗೊಳಿಸಲು, ಅಭಿವೃದ್ಧಿಪಡಿಸಲು ಮತ್ತು 
ನೀಡಲು ಯಾವುವೇ ಇತರ ವಿಶ್ವವಿದ್ಯಾಲಯಗಳು ಸಂಶೋಧನಾ ಸಂಸ್ಥೆಗಳು, ಲಾಭರಹಿತ ಸಂಘಟನೆಗಳು, ಕೈಗಾರಿಕಾ ಸಂಘಗಳು, 
ವೃತ್ತಿಪರ ಸಂಘಗಳು ಅಥವಾ ಇತರ ಸಂಘಗಳೊಂದಿಗೆ ಸಹಯೋಗವನ್ನು ಕಲ್ಪಿಸುವುದು; 

(v) ಉಪನ್ಯಾಸ ಮಾಲಿಕೆಗಳು, ವಿಚಾರ ಸಂಕಿರಣಗಳು, ಸಮ್ಮೇಳನಗಳು, ಕಾರ್ಯಾಂಗ ಶಿಕ್ಷಣ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ 
ಕಾರ್ಯಕ್ರಮಗಳು, ಪ್ರಕಟಣೆಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು ಹಾಗೂ ಕಾರ್ಯಸೂಚಿಗಳ ಮೂಲಕ ಜ್ಞಾನ ಪ್ರಸಾರ 
ಮಾಡುವುದು ಮತ್ತು ಶಿಕ್ಷಣ ಮತ್ತು ತತ್ಸಂಬಂಧಿತ ಅಭಿವೃದ್ಧಿ ಕ್ಷೇತ್ರಗಳ ವಿಷಯಗಳ ಬಗ್ಗೆ ಸಾರ್ವಜನಿಕ ಚರ್ಚೆಯನ್ನು 
ಏರ್ಪಡಿಸುವುದು; 

(vi) ಒಂದೇ ತೆರನಾದ ದೃಷ್ಟಿ, ಗುರಿ, ಕಾರ್ಯತಂತ್ರದ ರಚನೆ ಮತ್ತು ಉದ್ದೇಶಗಳನ್ನು ಹೊಂದಿರುವ ಯಾವುದೇ ಇತರ ಸಂಸ್ಥೆ ಅಥವಾ 
ಸಂಸ್ಥೆಗಳೊಂದಿಗಿನ ಸಹಭಾಗಿತ್ವ, ಸಹಯೋಗ, ಸಹಕಾರ, ಸಹ-ಪಾಲುದಾರಿಕೆ, ಕಾರ್ಯತಂತ್ರ ಅಥವಾ ಪರಸ್ಪರ 
ಅನುಕೂಲಕರವಾದಂಥ ಯಾವುದೇ ವಿಧಾನದಿಂದ ವಿಶ್ವವಿದ್ಯಾಲಯದ ಬೋಧಕ ವೃಂದ (ಫ್ಯಾಕಲ್ಪಿ), ಸಂಶೋಧಕರು ಮತ್ತು ಪೂರಕ 
ಸಿಬ್ಬಂದಿಯ ಸುಧಾರಣೆ ಮತ್ತು ತರಬೇತಿಗಾಗಿ, ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವುದು ಮತ್ತು ಕೈಗೊಳ್ಳುವುದು; 

(vii) ಯಾವುದೇ ಸಂಸ್ಥೆಯೊಂದಿಗೆ ಜೊತೆಗೂಡಿ ಸಂಶೋಧನೆಯನ್ನು ನಡೆಸುವುದು ಮತ್ತು ಸಮರ್ಥನೆಗೊಳಿಸುವುದು. 

(viii) ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳನ್ನು ಮುಂದುವರಿಸುವುದಕ್ಕಾಗಿ ಮತ್ತು ಉತ್ತೇಜಿಸುವುದಕ್ಕಾಗಿ ಅವಶ್ಯಕವಾದ ಮತ್ತು ಯುಕ್ತವಾದ 
ಕ್ರಮಗಳನ್ನು ಕೈಗೊಳ್ಳುವುದು; 

(ix) ಶಿಕ್ಷಣ ಮತ್ತು ಇತರ ಅಭಿವೃದ್ಧಿ ವಲಯಗಳನ್ನು ವಿಸ್ತರಿಸುವುದಕ್ಕಾಗಿ ಸರ್ಕಾರವು ಅನುಮೋದಿಸಬಹುದಾದಂತೆ ಯಾವುವೇ 
ಧ್ಯೇಯೋದ್ದೇಶಗಳನ್ನು ಕೈಗೊಳ್ಳುವುದು. 

8. ವಿಶ್ವವಿದ್ಯಾಲಯದ ಅಧಿಕಾರಗಳು.- ವಿಶ್ವವಿದ್ಯಾಲಯವು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು. ಎಂದರೆ;- 


(i) ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಮತ್ತು ವಿಶ್ವವಿದ್ಯಾಲಯದ ಅನುದಾನ ಆಯೋಗದ ಗುಣಮಟ್ಟಗಳಿಗೆ ಅನುಸಾರವಾಗಿ 
ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಕಾಲಕಾಲಕ್ಕೆ ವಿಶ್ವವಿದ್ಯಾಲಯವು ನಿರ್ಧರಿಸಬಹುದಾದ ಅಂಥ ಕ್ಯಾಂಪಸ್ಸುಗಳು, ಪ್ರಾದೇಶಿಕ 
ಕೇಂದ್ರಗಳು ಮತ್ತು ಅಧ್ಯಯನ ಕೇಂದ್ರಗಳನ್ನು ಕರ್ನಾಟಕದಲ್ಲಿ ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು; 


(ii) ವಿಶ್ವವಿದ್ಯಾಲಯದ ಉದ್ದೇಶವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅಗತ್ಯವಾಗಬಹುದಾದ ಅಥವಾ ಕಾರ್ಯಸಾಧ್ಯವಾಗಬಹುದಾದ ಎಲ್ಲಾ 
ಅಂಥ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು; 

(iii) ಪರಿನಿಯಮಗಳಲ್ಲಿ ಹೇಳಲಾದ ರೀತಿಯಲ್ಲಿ ಮತ್ತು ಷರತ್ತುಗಳಿಗೊಳಪಟ್ಟು ಪದವಿಗಳು ಅಥವಾ ಇತರ ಶೈಕ್ಷಣಿಕ ಪ್ರಶಸಿಗಳನ್ನು 
ಪ್ರದಾನಮಾಡುವುದು; 

(iv) ಪರಿನಿಯಮಗಳನ್ವಯ ಸಂಶೋಧನಾ ವೇತನಗಳು (ಫೆಲೋಶಿಪ್‌ಗಳು), ವಿದ್ಯಾರ್ಥಿ ವೇತನಗಳು ಮತ್ತು ಬಹುಮಾನಗಳು, 
ಅವಾರ್ಡುಗಳು, ಪಾರಿತೋಷಕಗಳು ಇತ್ಯಾದಿಗಳನ್ನು ಸ್ಥಾಪಿಸುವುದು ಮತ್ತು ನೀಡುವುದು; 


೨೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(vi) 
(vii) 


(ii) 


(xi) 
(xii) 


(xiii) 


(xiv) 


(xv) 


(xvi) 


(xvii) 


(xviii) 


(xix) 


(200 


(xxi) 


ಪರಿನಿಯಮಗಳಲ್ಲಿ ಅಥವಾ ಸಂದರ್ಭಾನುಸಾರವಾಗಿ ನಿಯಮಗಳಲ್ಲಿ ನಿಗದಿಪಡಿಸಬಹುದಾದ ಅಂಥ ಶುಲ್ಕಗಳು, ಬಿಲ್ಲುಗಳು, ಖರೀದಿ 
ಪಟ್ಟಿಗಳನ್ನು ಕೇಳಿಪಡೆದುಕೊಳ್ಳುವುದು ಮತ್ತು ಸ್ವೀಕರಿಸುವುದು ಹಾಗೂ ಚಾರ್ಜುಗಳನ್ನು ವಸೂಲು ಮಾಡುವುದು; 


ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸುವುದು; 


ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ, ಕ್ಯಾಂಪಸುಗಳ, ಪ್ರಾದೇಶಿಕ ಕೇಂದ್ರಗಳ, ಅಧ್ಯಯನ ಕೇಂದ್ರಗಳ ಬೋಧಕ ಸಿಬ್ಬಂದಿ 
(ಫ್ಯಾಕಲ್ಟಿ, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವುದು; 


ವಿಶ್ವವಿದ್ಯಾಲಯದ ಅಥವಾ ಒಂದು ಘಟಕ ಕಾಲೇಜಿನ ಅಥವಾ ಕ್ಯಾಂಪಸ್ಸಿನ, ಪ್ರಾದೇಶಿಕ ಕೇಂದ್ರದ, ಅಧ್ಯಯನ ಕೇಂದ್ರದ 
ಉದ್ದೇಶಕ್ಕಾಗಿ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದಿರುವ, ಯಾವುದೇ ರೀತಿಯ ಸ್ವಯಂ 
ದೇಣಿಗೆಗಳು ಮತ್ತು ಕೊಡುಗೆಗಳನ್ನು ಸ್ವೀಕರಿಸುವುದು ಮತ್ತು ಸಂಘದ ಮತ್ತು ದತ್ತಿಯ ಸ್ಪತ್ತುಗಳೂ ಸೇರಿದಂತೆ, ಯಾವುದೇ ಚರ 
ಅಥವಾ ಸ್ಥಿರ ಸ್ವತ್ತನ್ನು ಆರ್ಜಿಸುವುದು, ಹೊಂದಿರುವುದು, ನಿರ್ವಹಿಸುವುದು, ನಡೆಸುವುದು ಮತ್ತು ಹಸ್ತಾಂತರ ಮಾಡುವುದು; 


ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು ಹಾಗೂ ವಿಶ್ವವಿದ್ಯಾಲಯದ ಅಥವಾ ಘಟಕ ಕಾಲೇಜಿನ 
ವಿದ್ಯಾರ್ಥಿಗಳಿಗೆ ವಸತಿ ಸ್ಥಳಗಳನ್ನು ಗುರುತು ಮಾಡುವುದು; 


ವಸತಿಯ ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಣ ಮಾಡುವುದು ಹಾಗೂ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪ್ರವರ್ಗಗಳ 


ಸಿಬ್ಬಂದಿಗಳಲ್ಲಿ ಶಿಸ್ತು ನಿಯಂತ್ರಣ ಮಾಡುವುದು ಮತ್ತು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಿಗೆ ನಡತೆ ಸಂಹಿತೆಯನ್ನು ರೂಪಿಸುವುದೂ 
ಒಳಗೊಂಡಂತೆ, ಅಂಥ ಸಿಬ್ಬಂದಿಗಳ ಸೇವಾಷರತ್ತುಗಳನ್ನು ನಿರೂಪಿಸುವುದು; 

ಶೈಕ್ಷಣಿಕ, ಆಡಳಿತ ಮತ್ತು ಬೆಂಬಲ ಸಿಬ್ಬಂದಿಯ ಹುದ್ದೆಗಳನ್ನು ಮತ್ತು ಇತರ ಅವಶ್ಯಕ ಹುದ್ದೆಗಳನ್ನು ಸೃಜಿಸುವುದು; 
ವಿಶ್ವವಿದ್ಯಾಲಯವು ಕಾಲಕಾಲಕ್ಕೆ ನಿರ್ಧರಿಸಬಹುದಾದ ಅಂಥ ರೀತಿಯಲ್ಲಿ ಮತ್ತು ಅಂಥ ಉದ್ದೇಶಗಳಿಗಾಗಿ ಇತರ 
ವಿಶ್ವವಿದ್ಯಾಲಯಗಳೊಡನೆ ಸಹಕರಿಸುವುದು ಮತ್ತು ಸಹಯೋಗವನ್ನು ಹೊಂದುವುದು; 


ಶಿಕ್ಷಕರಿಗೆ, ಪಾಠಗಳನ್ನು ರಚಿಸುವವರಿಗೆ, ಮೌಲ್ಯಮಾಪಕರಿಗೆ ಮತ್ತು ಇತರ ಶೈಕ್ಷಣಿಕ ಸಿಬ್ಬಂದಿಗೆ ಪುನರ್ಮನನ ವ್ಯಾಸಂಗಕ್ರಮಗಳು, 
ಅಭಿಮುಖ ವ್ಯಾಸಂಗ ಕ್ರಮಗಳು, ಕಾರ್ಯಾಗಾರಗಳು, ವಿಚಾರಗೋಷ್ಠಿಗಳು ಮತ್ತು ಇತರ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು 
ಮತ್ತು ನಡೆಸುವುದು; 

ಶೈಕ್ಷಣಿಕ ಪರಿಷತ್ತಿನ ಅನುಮೋದನೆಯೊಂದಿಗೆ ವಿಶ್ವವಿದ್ಯಾಲಯಕ್ಕೆ ಅಥವಾ ಘಟಕ ಕಾಲೇಜಿಗೆ, ಪ್ರಾದೇಶಿಕ ಕೇಂದ್ರಗಳಿಗೆ, ಅಧ್ಯಯನ 
ಕೇಂದ್ರಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮತ್ತು ಈ ಅಧಿನಿಯಮದಲ್ಲಿ ಕಲ್ಪಿಸಿದ ವ್ಯಾಪ್ತಿಗಿಂತ ಕಡಿಮೆಯಿಲ್ಲದಂತೆ ಕರ್ನಾಟಕದ 
ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡುವುದಕ್ಕೆ ಮಾನಕ ಗುಣಮಟ್ಟಗಳನ್ನು ನಿರ್ಧರಿಸುವುದು; 


ವಿಶ್ವವಿದ್ಯಾಲಯದ ಧ್ಯೇಯೋದ್ದೇಶಗಳನ್ನು ಕಾರ್ಯರೂಪಕ್ಕೆ ತರಲು ಅವಶ್ಯವಾಗಬಹುದಾದಂಥ ಇತರ ಎಲ್ಲಾ ಕ್ರಮಗಳನ್ನು ಅಥವಾ 
ಕಾರ್ಯಗಳನ್ನು, ಅವು ಮೇಲೆ ಹೇಳಿದ ಅಧಿಕಾರಗಳಿಗೆ ಪ್ರಾಸಂಗಿಕವಾಗಿರಲಿ ಅಥವಾ ಇಲ್ಲದಿರಲಿ, ಕೈಗೊಳ್ಳುವುದು; 

ಪರೀಕ್ಷೆಗಳ ಆಧಾರದ ಮೇಲೆ ಅಥವಾ ಸರ್ಕಾರದಿ೦ದ ಅನುಮೋದಿತವಾದ ಇತರ ಯಾವುದೇ ಮೌಲ್ಯಮಾಪನ ವಿಧಾನದ ಆಧಾರದ 
ಮೇಲೆ ನೀಡಲು ಪದವಿಗಳು, ಡಿಪ್ಲೋಮಾಗಳು, ಪ್ರಮಾಣಪತ್ರಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳನ್ನು ಸ್ಥಾಪಿಸುವುದು; 

ಫಿಲಂಗಳು, ಕ್ಯಾಸೆಟ್‌ಗಳು, ಧ್ವನಿಸುರುಳಿಗಳು, ದೃಶ್ಯಸುರುಳಿಗಳು, ಸಿ.ಡಿ. ವಿ.ಸಿ.ಡಿ. ಮತ್ತು ಇತರ ತಂತ್ರಾಂಶಗಳೂ ಹಾಗೂ ಇತರ 
ಸಂಬಂಧಿತ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮವೂ ಸೇರಿದಂತೆ ಬೋಧಕ ಸಾಮಗ್ರಿಗಳನ್ನು ತಯಾರಿಸುವುದಕ್ಕಾಗಿ ಅವಕಾಶ 
ಕಲ್ಪಿಸುವುದು; 

ಪ್ರಬಂಧಕ ಮಂಡಳಿಯ ಅನುಮೋದನೆಯೊಡನೆ ವಿಶ್ವವಿದ್ಯಾಲಯದ ಉದ್ದೇಶಗಳಿಗಾಗಿ ವಿಶ್ವವಿದ್ಯಾಲಯದ ಸ್ವತ್ತುಗಳನ್ನು ಭದ್ರತೆಯಾಗಿ 
ನೀಡಿ ಅಥವಾ ನೀಡದೆ ಹಣವನ್ನು ಪಡೆಯುವುದು, ಸಂಗ್ರಹಿಸುವುದು, ಚಂದಾದಾರರಾಗುವುದು ಮತ್ತು ಸಾಲ ಪಡೆಯುವುದು; 

ರಾಜ್ಯ ಸರ್ಕಾರದ ಪೂರ್ವಾನುಮೋದನೆಯೊಂದಿಗೆ ಯಾವುವೇ ಇತರ ಶೈಕ್ಷಣಿಕ ಸಂಸ್ಥೆಗಳ ಆಡಳಿತವನ್ನು ಪಡೆದುಕೊಳ್ಳುವುದು, 
ವಹಿಸಿಕೊಳ್ಳುವುದು ಮತ್ತು ನಡೆಸುವುದು; 

ವ್ಯವಸ್ಥಾಪನಾ ಮಂಡಳಿಯ ಪೂರ್ವಾನುಮೋದನೆಯೊಂದಿಗೆ ಸ್ವತ್ತುಗಳನ್ನು ಆರ್ಜಿಸುವುದು; 


ವಿಶ್ವವಿದ್ಯಾಲಯದ ಮೇಲಿನ ಉದ್ದೇಶಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಸಂಗಿಕವಾದ ಯಾವುದೇ ಇತರ ಚಟುವಟಿಕೆಗಳನ್ನು 
ಕೈಗೊಳ್ಳುವುದು. 


9. ವಿಶ್ವವಿದ್ಯಾಲಯವು ಎಲ್ಲಾ ವರ್ಗಗಳು, ಜಾತಿಗಳು, ಮತ, ಲಿಂಗ ಅಥವಾ ರಾಷ್ಟ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತವಾಗಿರತಕ್ಕದ್ದು.- ವಿಶ್ವವಿದ್ಯಾಲಯದ 
ಪ್ರವೇಶಗಳು ವರ್ಗ, ಜಾತಿ, ಮತ, ಲಿಂಗ ಅಥವಾ ರಾಷ್ಟ್ರ ಭೇದವಿಲ್ಲದೆ ಎಲ್ಲಾ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು ಎಲ್ಲಾ ಪ್ರವೇಶಗಳನ್ನು ಅರ್ಹತಾ 
ಪರೀಕ್ಷೆಗಳಲ್ಲಿನ ಅರ್ಹತೆಯ ಆಧಾರದ ಮೇಲೆ ಮಾಡತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯದ ಎಲ್ಲಾ ಕೋರ್ಸುಗಳ ಪ್ರವೇಶದಲ್ಲಿ ಶೇಕಡಾ ನಲವತ್ತರಷ್ಟನ್ನು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೀಸಲಿಡತಕ್ಕದ್ದು 
ಮತ್ತು ಪ್ರವೇಶಗಳನ್ನು ರಾಜ್ಯ ಸರ್ಕಾರವು ಅಥವಾ ಅದರ ಏಜೆನ್ಸಿಯು ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಮೂಲಕ ಮಾಡತಕ್ಕದ್ದು ಮತ್ತು 
ಸೀಟುಗಳನ್ನು ಅರ್ಹತೆ ಮತ್ತು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ರೂಪಿಸುವ ಮೀಸಲಾತಿ ನೀತಿಗೆ ಅನುಸಾರವಾಗಿ ಹಂಚಿಕೆ ಮಾಡತಕ್ಕದ್ದು: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೯೫ 





ಮತ್ತು ಪರಂತು, ಯಾವುದೇ ಕೋರ್ಸಿನಲ್ಲಿ ಹತ್ತಕ್ಕಿಂತ ಕಡಿಮೆ ಸೀಟುಗಳು ಇರುವಲ್ಲಿ, ಸ್ನಾತಕೋತ್ತರ ಇಂಥ ಕೋರ್ಸುಗಳನ್ನು ಒಟ್ಟಿಗೆ 
ಒಂದುಗೂಡಿಸುವ ಮೂಲಕ ಮೀಸಲಿಡತಕ್ಕದ್ದು ಮತ್ತು ಯಾವುದೇ ಕೋರ್ಸಿನಲ್ಲಿ ಮೂರು ಸೀಟುಗಳಿಗಿಂತ ಕಡಿಮೆ ಇರುವಲ್ಲಿ, ಅವುಗಳನ್ನು ಸುತ್ತು 
ಸರದಿಯಲ್ಲಿ ಮೀಸಲಿಡತಕ್ಕದ್ದು. 

10. ರಾಷ್ಟ್ರೀಯ ಅಧಿಮಾನ್ಯತೆ.- ವಿಶ್ವವಿದ್ಯಾಲಯವು ಸ್ಥಾಪನೆಯಾದ ತರುವಾಯ ಆದಷ್ಟು ಬೇಗನೆ ಸಂಬಂಧಪಟ್ಟ ಶಾಸನಾತ್ಮಕ 
ರಾಷ್ಟೀಯ ಅಧಿಮಾನ್ಯತಾ ಸಂಸ್ಥೆಗಳಿಂದ ಅಧಿಮಾನ್ಯತೆಯನ್ನು ಕೋರತಕ್ಕದ್ದು ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಡೆಸುವ ಎಲ್ಲಾ ಕೋರ್ಸುಗಳು 
ರಾಷ್ಟ್ರೀಯ ಅಧಿಮಾನ್ಯತಾ ಸಂಸ್ಥೆಗಳ ಏನಿಯಮಗಳಿಗೆ ಅನುಸಾರವಾಗಿ ಇರತಕ್ಕದ್ದು. 

11. ಪ್ರಾಯೋಜಕ ಸಂಸ್ಥೆಯ ಅಧಿಕಾರಗಳು.- ಪ್ರಾಯೋಜಕ ಸಂಸ್ಥೆಯು ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಇವುಗಳಲ್ಲಿ ಪ್ರತಿಯೊಂದನ್ನು ಪ್ರಾಯೋಜಕ ಸಂಸ್ಥೆಯು ತನ್ನ ವಿವೇಚನಾನುಸಾರ ಚಲಾಯಿಸಬಹುದು, ಎಂದರೆ:- 

(i) ಕುಲಾಧಿಪತಿಯವರನ್ನು ನೇಮಿಸುವುದು ಅಥವಾ ಪುನರ್‌ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 

(ii) ವಿಶ್ವವಿದ್ಯಾಲಯದ ಪ್ರಥಮ ಪ್ರಬಂಧಕ ಮಂಡಳಿಯನ್ನು ರಚಿಸುವುದು; 

(iii) ಪ್ರಬಂಧಕ ಮಂಡಳಿಯ ಅಧ್ಯಕ್ಷರನ್ನು ನಾಮನಿರ್ದೇಶಿಸುವುದು; 


ಲ 


(iv) ಪ್ರಬಂಧಕ ಮಂಡಳಿಯ ಸದಸ್ಯರಾಗಿ ಮೂರು ವ್ಯಕ್ತಿಗಳನ್ನು ನಾಮನಿರ್ದೇಶಿಸುವುದು; 
(/) ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾಗಿ ಇಬ್ಬರು ವ್ಯಕ್ತಿಗಳನ್ನು ನಾಮ ನಿರ್ದೇಶಿಸುವುದು; 
(vi) ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ ದೇಣಿಗೆ ನೀಡಲು ನಿಧಿ ಮೂಲಗಳನ್ನು ನಿರ್ಧರಿಸುವುದು; 
(vii) ವಿಶ್ವವಿದ್ಯಾಲಯದ ಹಣದ ವಿನಿಯೋಗ ಮತ್ತು ವೆಚ್ಚ ಮಾಡುವುದನ್ನು ನಿರ್ಧರಿಸುವುದು; 
(viii) ಪ್ರಬಂಧಕ ಮಂಡಳಿಯ ಸಭೆಯಲ್ಲಿಯ ಯಾವುವೇ ವಿವಾದಗಳನ್ನು ಈ ಅಧಿನಿಯಮದಲ್ಲಿ ಉಪಬಂಧಿಸಿರುವ ವಿಧಾನದಲ್ಲಿ 
ಬಗೆಹರಿಸುವುದು; 
ಅಧ್ಯಾಯ — 111 


ವಿಶ್ವವಿದ್ಯಾಲಯದ ಅಧಿಕಾರಿಗಳು 
12. ವಿಶ್ವವಿದ್ಯಾಲಯದ ಅಧಿಕಾರಿಗಳು.- ಈ ಮುಂದಿನವರು ವಿಶ್ವವಿದ್ಯಾಲಯದ ಅಧಿಕಾರಿಗಳಾಗಿರತಕ್ಕದ್ದು. ಎಂದರೆ:- 
(1) ಸಂದರ್ಶಕರು; 
(ii) ಸಹ-ಸಂದರ್ಶಕರು; 


(iii) ಕುಲಾಧಿಪತಿಗಳು; 

(iv) ಕುಲಪತಿಗಳು; 

() ಸಹಕುಲಪತಿಗಳು; 

(vi) ಕುಲಸಚಿವರು; 

(vii) ಹಣಕಾಸು ಅಧಿಕಾರಿ; 

(iii) ಡೀನ್‌; 

(ix) ಕುಲಸಚಿವರು ಮೌಲ್ಯಮಾಪನ; ಮತ್ತು 

(x) ಪರಿನಿಯಮಗಳ ಮೂಲಕ ವಿಶ್ವವಿದ್ಯಾಲಯದ ಅಧಿಕಾರಿಗಳೆಂದು ಘೋಷಿಸಬಹುದಾದ ಅಂಥ ಇತರ ಅಧಿಕಾರಿಗಳು. 


13. ಸಂದರ್ಶಕರು.- (1) ಕರ್ನಾಟಕದ ಘನತೆವೆತ್ತ ರಾಜ್ಯಪಾಲರು ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರತಕ್ಕದ್ದು ಮತ್ತು ಸಂದರ್ಶಕರು 
ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣೆಯ ಸುಧಾರಣೆಗಾಗಿ ಸಲಹೆಗಳನ್ನು ನೀಡಬಹುದು. 


(2) ಸಂದರ್ಶಕರು, ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು 


ವಹಿಸತಕ್ಕದ್ದು. 
ಶಬ 


(3) ಸಂದರ್ಶಕರು ಈ ಮುಂದಿನ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಎಂದರೆ:- 
(i) ವಿಶ್ವವಿದ್ಯಾಲಯದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ, ಯಾವುದೇ ಪತ್ರ ಅಥವಾ ಮಾಹಿತಿಯನ್ನು ತರಿಸಿಕೊಳ್ಳುವುದು; 


(i ಸಂದರ್ಶಕರು, ಅವರು ಸ್ವೀಕರಿಸಿದ ಮಾಹಿತಿಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳ ಯಾವುದೇ ಪ್ರಾಧಿಕಾರವು ಮಾಡಿದ 
ಯಾವುದೇ ಆದೇಶ, ನಡೆಸಿದ ವ್ಯವಹರಣೆಗಳು ಅಥವಾ ಕೈಗೊಂಡ ತೀರ್ಮಾನಗಳು, ಈ ಅಧಿನಿಯಮಕ್ಕೆ, ವಿನಿಯಮಗಳಿಗೆ ಅಥವಾ 
ನಿಯಮಗಳಿಗೆ ಪೂರಕವಾಗಿಲ್ಲವೆಂದು ಮನಗಂಡರೆ ಅವರು ವಿಶ್ವವಿದ್ಯಾಲಯದ ಹಿತಾಸಕ್ತಿಯಿಂದ ತಾವು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ನಿರ್ದೇಶನಗಳನ್ನು ಹೊರಡಿಸಬಹುದು ಮತ್ತು ಹಾಗೆ ಹೊರಡಿಸಿದ ನಿರ್ದೇಶನಗಳನ್ನು 
ಸಂಬಂಧಪಟ್ಟವರೆಲ್ಲರೂ ಪಾಲಿಸತಕ್ಕದ್ದು. 


೨೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





14. ಸಹ-ಸಂದರ್ಶಕರು.- (1) ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ವಿಶ್ವವಿದ್ಯಾಲಯದ ಸಹ-ಸಂದರ್ಶಕರಾಗಿರತಕ್ಕದ್ದು. 
(2) ಸಂದರ್ಶಕರ ಅನುಪಸ್ಥಿತಿಯಲ್ಲಿ ಸಹ-ಸಂದರ್ಶಕರು ಪದವಿಗಳನ್ನು ಮತ್ತು ಡಿಪ್ಲೋಮೊಗಳನ್ನು ಪ್ರದಾನ ಮಾಡಲು ವಿಶ್ವವಿದ್ಯಾಲಯದ 
ಘಟಿಕೋತ್ಸವದಲ್ಲಿ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 
15. ಕುಲಾಧಿಪತಿಗಳು.- (1) ಕುಲಾಧಿಪತಿಯವರನ್ನು ಪ್ರಾಯೋಜಕ ಸಂಸ್ಥೆಯು ನೇಮಿಸತಕ್ಕದ್ದು. 


(2) ಪ್ರಾಯೋಜಕ ಸಂಸ್ಥೆಯ ಸಂಸ್ಥಾಪಿತ ನ್ಯಾಸಧಾರಿಯು ಮೊದಲನೇ ಕುಲಾಧಿಪತಿಗಳಾಗಿರತಕ್ಕದ್ದು. ಅವರು ತಮ್ಮ ಜೀವನಪರ್ಯಂತ ಅಥವಾ 
ಅವರು ತಮ್ಮ ಪದವನ್ನು ಬಿಟ್ಟುಕೊಡುವವರೆಗೆ ಕುಲಾಧಿಪತಿಗಳಾಗಿ ಪದಧಾರಣ ಮಾಡಿರತಕ್ಕದ್ದು. 


(3) ತದನಂತರದ ಕುಲಾಧಿಪತಿಗಳು, ಅಂಥ ನೇಮಕಾತಿಯನ್ನು ಪರಿಗಣಿಸುವ ಸಂದರ್ಭದಲ್ಲಿ ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ, 
ಪ್ರಾಯೋಜಕ ಸಂಸ್ಥೆಯ ನ್ಯಾಸಧಾರಿಯಾಗಿರತಕ್ಕದ್ದು ಅಥವಾ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ ಅಥವಾ ಸಾರ್ವಜನಿಕ ಜೀವನ ಕ್ಷೇತ್ರಗಳಲ್ಲಿ ರಾಷ್ಟೀಯ ಮಟ್ಟದ 
ಛಾಪನ್ನು ಪಡೆದಿರುವ ಅ೦ಥ ಇತರ ವ್ಯಕ್ತಿಯಾಗಿರತಕ್ಕದ್ದು. 


(4) ಹಾಗೆ ನೇಮಕಗೊಂಡ ತದನಂತರದ ಕುಲಾಧಿಪತಿಗಳು ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದಂತೆ ಪದಧಾರಣ ಮಾಡತಕ್ಕದ್ದು. 


(5) ಕುಲಾಧಿಪತಿಗಳು ಈ ಅಧಿನಿಯಮದ ಅಥವಾ ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳ ಅಡಿಯಲ್ಲಿ ಅವರಿಗೆ ಪ್ರದಾನ ಮಾಡಬಹುದಾದ 
ಅಂಥ ಅಧಿಕಾರಗಳನ್ನು ಹೊಂದಿರತಕ್ಕದ್ದು, ಅವುಗಳಲ್ಲಿ ಈ ಮುಂದಿನ ಅಧಿಕಾರಗಳು ಒಳಗೊಂಡಿರತಕ್ಕದ್ದು, ಎಂದರೆ:- 


(i) ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿ ಕಾರ್ಯ ನಿರ್ವಹಿಸುವುದು; 


(ii) ಸಂದರ್ಶಕರ ಮತ್ತು ಸಹ-ಸಂದರ್ಶಕರಿಬ್ಬರ ಗೈರುಹಾಜರಿಯಲ್ಲಿ ವಿಶ್ವವಿದ್ಯಾಲಯದ ಎಲ್ಲಾ ಘಟಿಕೋತ್ಸವಗಳಲ್ಲಿ ಅಧ್ಯಕ್ಷತೆಯನ್ನು 
ವಹಿಸುವುದು; 


(iii) ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸುವುದು; 


(iv) ಈ ಅಧಿನಿಯಮ ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಅನುಸಾರವಾಗಿ ಕುಲಪತಿಗಳನ್ನು ನೇಮಿಸುವುದು ಅಥವಾ 
ಪುನರ್ನೇಮಿಸುವುದು ಅಥವಾ ಅವರ ನೇಮಕಾತಿಯನ್ನು ಅಂತ್ಯಗೊಳಿಸುವುದು; 


(/) ಈ ಅಧಿನಿಯಮದ 16ನೇ ಪ್ರಕರಣದ (2)ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ನಾಮನಿರ್ದೇಶಕ ಸಮಿತಿಯ ಸದಸ್ಯರಾಗಿ ಒಬ್ಬ 
ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡುವುದು; 


(vi) ಸಹಕುಲಪತಿಗಳು, ಡೀನ್‌, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿಗಳ ನೇಮಕಾತಿಯನ್ನು ಪೂರ್ವಾನುಮೋದಿಸುವುದು; 
(vii) ಪ್ರಬಂಧಕ ಮಂಡಳಿಯ ಸದಸ್ಯರನ್ನಾಗಿ ಇಬ್ಬರು ಶಿಕ್ಷಣ ತಜ್ಞರನ್ನು ನಾಮನಿರ್ದೇಶಿಸುವುದು; 

(vii) ಮೊದಲ ಸಹಕುಲಪತಿಗಳು ಮತ್ತು ಹಣಕಾಸು ಅಧಿಕಾರಿಗಳನ್ನು ನೇಮಿಸುವುದು; 

(ix) ಮೊದಲ ವ್ಯವಸ್ಥಾಪನಾ ಮಂಡಳಿ, ಹಣಕಾಸು ಸಮಿತಿ, ಸಂಶೋಧನಾ ಪರಿಷತ್ತು ಹಾಗೂ ಶೈಕ್ಷಣಿಕ ಪರಿಷತ್ತುಗಳನ್ನು ರಚಿಸುವುದು; 
(x) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ ಕಾರ್ಯಸೂಚಿ ವಿಷಯಗಳನ್ನು ಪೂರ್ವಾನುಮೋದಿಸುವುದು; 


(xi) ಈ ಅಧಿನಿಯಮದಲ್ಲಿ ಉಪಬಂಧಿಸಿದ ವಿಧಾನದಲ್ಲಿ (ಪ್ರಬಂಧಕ ಮಂಡಳಿಯ ಸಭೆಯಲ್ಲಿ ಉಂಟಾದ ವಿವಾದಗಳನ್ನು ಹೊರತುಪಡಿಸಿ) 
ವಿವಾದಗಳನ್ನು ಪರಿಹರಿಸುವುದು. 

(6) ಪದಾಧಿಕಾರಿ ಅಥವಾ ಸಂಸ್ಥೆ ಮತ್ತು ವಿಶ್ವವಿದ್ಯಾಲಯದ ಯಾವುದೇ ಇತರ ಪದಾಧಿಕಾರಿ ಅಥವಾ ಸಂಸ್ಥೆಗಳ ನಡುವೆ ವಿವಾದಗಳು 
ಉಂಟಾದಲ್ಲಿ, ಆ ವಿವಾದವನ್ನು ಕುಲಾಧಿಪತಿಯವರ ಪರ್ಯಾಲೋಚನೆಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿವಾದದ ಸಂದರ್ಭದಲ್ಲಿ ಕುಲಾಧಿಪತಿಯವರ 
ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತು ಅದಕ್ಕೆ ವಿಶ್ರವಿದ್ಧಾಲಯವು ಬದವಾಗಿರತಕ್ತದ್ದು. 

A) ಸ ಸ್ರಿ ೦ ದಿ 

16. ಕುಲಪತಿಗಳು.- (1) (2)ನೇ ಉಪಪ್ರಕರಣದ ಉಪಬಂಧಗಳಿಗೆ ಅನುಸಾರವಾಗಿ ನಾಮನಿರ್ದೇಶಕ ಸಮಿತಿಯು ಶಿಫಾರಸ್ಸು ಮಾಡಿದ ಮೂರು 
ವ್ಯಕ್ತಿಗಳ ಪೈಕಿಯಿಂದ ಒಬ್ಬರನ್ನು ಮೂರು ವರ್ಷಗಳ ಅವಧಿಗಾಗಿ ಕುಲಪತಿಗಳನ್ನಾಗಿ, ಪರಿನಿಯಮಗಳಲ್ಲಿ ನಿಯಮಿಸಬಹುದಾದಂಥ ನಿಬಂಧನೆಗಳು ಮತ್ತು 
ಷರತ್ತುಗಳ ಮೇಲೆ ಕುಲಾಧಿಪತಿಯವರು ನೇಮಿಸತಕ್ಕದ್ದು ಮೂರು ವರ್ಷಗಳ ಅವಧಿಯು ಮುಗಿದ ತರುವಾಯ, ಇದನ್ನು ಮೂರು ವರ್ಷಗಳ 
ಮತ್ತೊಂದು ಅವಧಿಗೆ ನವೀಕರಿಸಬಹುದು: 

ಪರಂತು, ಕುಲಪತಿಯವರು, ತಮ್ಮ ಅವಧಿ ಮುಗಿದ ನಂತರವೂ ಹೊಸ ಕುಲಪತಿಯವರು ಸೇರಿಕೊಳ್ಳುವವರೆಗೆ ಪದದಲ್ಲಿ 
ಮುಂದುವರೆಯತಕ್ಕದ್ದು. ಆದಾಗ್ಯೂ ಈ ಅವಧಿಯು ಯಾವುದೇ ಸಂದರ್ಭದಲ್ಲಿ ಒಂದು ವರ್ಷವನ್ನು ಮೀರತಕ್ಕದ್ದಲ್ಲ. 

(2) (0ನೇ ಉಪಪ್ರಕರಣದಲ್ಲಿ ಹೇಳಿರುವ ನಾಮನಿರ್ದೇಶಕ ಸಮಿತಿಯಲ್ಲಿ ಈ ಮುಂದಿನ ವ್ಯಕ್ತಿಗಳು ಇರತಕ್ಕದ್ದು, ಎ೦ದರೆ:- 

(1) ಕುಲಾಧಿಪತಿಯವರು ನಾಮನಿರ್ದೇಶಿಸಿದ ಒಬ್ಬ ವ್ಯಕ್ತಿ 

(1) ಪ್ರಬಂಧಕ ಮಂಡಳಿಯ ಇಬ್ಬರು ನಾಮ ನಿರ್ದೇಶಿತರು, ಇವರಲ್ಲಿ ಒಬ್ಬರನ್ನು ಪ್ರಬಂಧಕ ಮಂಡಳಿಯು ಸಮಿತಿಯ ಸಂಚಾಲಕರೆಂದು 

ನಾಮನಿರ್ದೇಶಿಸತಕ್ಕದ್ದು. 

(3) ನಾಮನಿರ್ದೇಶಕ ಸಮಿತಿಯು, ಅರ್ಹತೆಯ ಆಧಾರದ ಮೇಲೆ ಕುಲಪತಿಯ ಹುದ್ದೆಗೆ ಸೂಕ್ತವಾದ ಮೂರು ವ್ಯಕ್ತಿಗಳ ಹೆಸರನ್ನು ಶಿಫಾರಸ್ಸು 
ಮಾಡತಕ್ಕದ್ದು ಮತ್ತು ಅದನ್ನು ಪ್ರತಿಯೊಬ್ಬ ವ್ಯಕ್ತಿಯ ವಿದ್ಯಾರ್ಹತೆ ಮತ್ತಿತರ ವಿಶಿಷ್ಟ ಪ್ರಶಸ್ತಿಗಳನ್ನು ತಿಳಿಸುವ ಒಂದು ಸಂಕ್ಷಿಪ್ತ ವರದಿಯೊಂದಿಗೆ 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೯೭ 





(4) ಕುಲಪತಿಯವರು ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯನಿರ್ವಹಣಾ ಮತ್ತು ಶೈಕ್ಷಣಿಕ ಅಧಿಕಾರಿಯಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ವ್ಯವಹಾರಗಳ ಬಗ್ಗೆ ಸಾಮಾನ್ಯ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಚಲಾಯಿಸತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ತೀರ್ಮಾನಗಳನ್ನು 
ಜಾರಿಗೊಳಿಸತಕ್ಕದ್ದು: 


ಪರಂತು, ಶಿಕ್ಷಕರ ನೇಮಕಾತಿಯನ್ನು ಹೊರತುಪಡಿಸಿ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕಾದ ತುರ್ತು ಸ್ವರೂಪದ ಯಾವುದೇ ಇತರ 
ವಿಷಯಗಳಲ್ಲಿ ಮತ್ತು ಅದನ್ನು ಈ ಅಧಿನಿಯಮದ ಮೂಲಕ ಅಥವಾ ಅದರ ಅಡಿಯಲ್ಲಿ ವಿಶ್ವವಿದ್ಯಾಲಯವು ಇದಕ್ಕಾಗಿ ಅಧಿಕೃತಗೊಳಿಸಿದ್ದ ಯಾವೊಬ್ಬ 
ಅಧಿಕಾರಿ ಅಥವಾ ಪ್ರಾಧಿಕಾರ ಅಥವಾ ಇತರ ಸಂಸ್ಥೆಯು ಕೂಡಲೇ ಕ್ರಮಕೈಗೊಳ್ಳುವುದು ಸಾಧ್ಯವಿರದಿರುವಾಗ ಕುಲಪತಿಯವರು ತಾನು ಸೂಕ್ತವೆಂದು 
ಭಾವಿಸಬಹುದಾದ೦ತಹ ಕ್ರಮವನ್ನು ಕುಲಾಧಿಪತಿಯವರ ಲಿಖಿತ ಪೂರ್ವಾನುಮೋದನೆಯನ್ನು ಪಡೆದು ಕೈಗೊಳ್ಳತಕ್ಕದ್ದು. 


(5) ಕುಲಪತಿಯವರು ಪರಿನಿಯಮಗಳು ಅಥವಾ ನಿಯಮಗಳಲ್ಲಿ ಹೇಳಲಾದ ಅಂಥ ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ 
ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು: 


ಪರಂತು, ಕುಲಪತಿಗಳ ಅಭಿಪ್ರಾಯದಲ್ಲಿ, ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಯಾವುದೇ ನಿರ್ಣಯವು, ಈ ಅಧಿನಿಯಮ ಅಥವಾ 
ಅದರಡಿಯಲ್ಲಿ ರಚಿಸಿದ ಪರಿನಿಯಮಗಳು, ವಿನಿಯಮಗಳು ಅಥವಾ ನಿಯಮಗಳ ಮೂಲಕ ಪ್ರದತ್ತವಾದ ಅಧಿಕಾರದ ಹೊರಗಿದ್ದರೆ ಅಥವಾ 
ವಿಶ್ವವಿದ್ಯಾಲಯದ ಹಿತಾಸಕ್ತಿಗೆ ಪ್ರತಿಕೂಲವಾಗಬಹುದಾಗಿದ್ದರೆ, ಅದರ ನಿರ್ಣಯದ ದಿನಾಂಕದಿಂದ ಹದಿನೈದು ದಿನಗಳ ಒಳಗೆ ತನ್ನ ನಿರ್ಣಯವನ್ನು 


ಪರಿಷ್ಕರಿಸಲು ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆತನು ಕೋರತಕ್ಕದ್ದು ಮತ್ತು ಪ್ರಾಧಿಕಾರವು ಅಂಥ ನಿರ್ಣಯವನ್ನು ಸಂಪೂರ್ಣವಾಗಿ ಅಥವಾ ಭಾಗಶ:ವಾಗಿ 


ಪರಿಷ್ಕರಿಸಲು ನಿರಾಕರಿಸಿದ ಸಂದರ್ಭದಲ್ಲಿ ಅಥವಾ ಹದಿನೈದು ದಿನಗಳೊಳಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಲು ವಿಫಲವಾದಲ್ಲಿ, ನಂತರ ಅಂಥ 
ವಿಷಯವನ್ನು ಕುಲಾಧಿಪತಿಗಳಿಗೆ ಕಳುಹಿಸತಕ್ಕದ್ದು ಮತ್ತು ಈ ಬಗ್ಗೆ ಇವರ ತೀರ್ಮಾನವೇ ಅಂತಿಮವಾಗಿರತಕ್ಕದ್ದು. 


(6) ಕುಲಪತಿಯವರ ಸೇವೆಗಳನ್ನು, ಪ್ರಬಂಧಕ ಮಂಡಳಿಯ ಅನುಮೋದನೆಯೊಂದಿಗೆ ಮತ್ತು ಸಹಜ ನ್ಯಾಯದ ತತ್ವಗಳನ್ನು ಅನುಸರಿಸಿದ 


ನಂತರ ಹಾಗೂ ಶಿಸ್ತಿನ ಆಧಾರದ ಮೇಲೆ ಅಂತ್ಯಗೊಳಿಸುವ ಸಂದರ್ಭವೂ ಸೇರಿದಂತೆ, ಪ್ರಕರಣದ ಬಗ್ಗೆ ಕುಲಪತಿಯು ತನ್ನ ಅಹವಾಲನ್ನು ಹೇಳಿಕೊಳ್ಳಲು 
ಸೂಕ್ತ ಅವಕಾಶವನ್ನು ನೀಡಿದ ತರುವಾಯ, ಕುಲಾಧಿಪತಿಯವರು ಅಂತ್ಯಗೊಳಿಸಬಹುದು. 


(7) ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಸಂದರ್ಶಕರು, ಸಹ-ಸಂದರ್ಶಕರು ಮತ್ತು ಕುಲಾಧಿಪತಿಯವರು ಇವರುಗಳ ಗೈರು ಹಾಜರಿಯ 
ಸಂದರ್ಭದಲ್ಲಿ ಕುಲಪತಿಯವರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. 


17. ಸಹಕುಲಪತಿಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಮೂರು ಜನರನ್ನು ಮೀರದಂತೆ 
ಸಹಕುಲಪತಿಗಳನ್ನು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅ೦ಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


18. ವ್ಯಾಸಂಗ ವಿಭಾಗಗಳ ಡೀನ್‌ಗಳು.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು ಪರಿನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ವ್ಯಾಸಂಗ ವಿಭಾಗಗಳ ಡೀನ್‌ಗಳನ್ನು ನೇಮಕಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


19. ಕುಲಸಚಿವರು.- (1) ಕುಲಾಧಿಪತಿಯವರು, ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂಥ ವಿಧಾನದಲ್ಲಿ ಮತ್ತು ಅಂಥ ನಿಬಂಧನೆ 
ಮತ್ತು ಷರತ್ತುಗಳ ಮೇಲೆ ಕುಲಾಧಿಪತಿಯವರ ಲಿಖಿತ ಅನುಮೋದನೆಯೊಂದಿಗೆ, ಕುಲಸಚಿವರನ್ನು ನೇಮಕ ಮಾಡತಕ್ಕದ್ದು. 


(2) ಪರಿನಿಯಮಗಳಲ್ಲಿ ಪರಿಭಾಷಿಸಿರುವಂಥ ಎಲ್ಲಾ ಕರಾರುಗಳನ್ನು ವಿಶ್ವವಿದ್ಯಾಲಯದ ಪರವಾಗಿ ಕುಲಸಚಿವರು ಮಾಡಿಕೊಳ್ಳತಕ್ಕದ್ದು ಮತ್ತು 
ಅದಕ್ಕೆ ಸಹಿ ಹಾಕತಕ್ಕದ್ದು. 

(3) ಕುಲಸಚಿವರು ವಿಶ್ವವಿದ್ಯಾಲಯದ ಪರವಾಗಿ ದಾಖಲೆಗಳನ್ನು ಅಧಿಕೃತಗೊಳಿಸುವ ಅಧಿಕಾರವನ್ನು ಹೊಂದಿರತಕ್ಕದ್ದು ಹಾಗೂ 
ಪರಿನಿಯಮಗಳಿಂದ ಪ್ರದತ್ತಗೊಳಿಸಬಹುದಾದಂಥ ಅಥವಾ ಕುಲಾಧಿಪತಿಯವರು ಮತ್ತು ಕುಲಪತಿಯವರು ಕಾಲಕಾಲಕ್ಕೆ ಅಗತ್ಯಪಡಿಸಬಹುದಾದ ಅಂಥ 
ಇತರ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಹಾಗೂ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


(4) ಕುಲಸಚಿವರು ವಿಶ್ವವಿದ್ಯಾಲಯದ ದಾಖಲೆಗಳು ಮತ್ತು ಸಾಮಾನ್ಯ ಮೊಹರನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುವ 
ಹೊಣೆಗಾರಿಕೆಯನ್ನು ಹೊಂದಿರತಕ್ಕದ್ದು ಮತ್ತು ಕುಲಾಧಿಪತಿಯವರು, ಕುಲಪತಿಯವರು ಅಥವಾ ಇತರ ಯಾವುದೇ ಪ್ರಾಧಿಕಾರವು ಕೋರಿದಂಥ ಎಲ್ಲಾ 
ಅಂಥ ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ಅವರ ಮುಂದೆ ಮಂಡಿಸಲು ಬದ್ಧರಾಗಿತಕ್ಕದ್ದು. 


20. ಹಣಕಾಸು ಅಧಿಕಾರಿ.- ಕುಲಪತಿಯವರು, ಕುಲಾಧಿಪತಿಯವರ ಲಿಖಿತ ಅನುಮೋದನೆಯನ್ನು ಪಡೆದುಕೊಂಡು, ಪರಿನಿಯಮಗಳ ಮೂಲಕ 
ಪ್ರದತ್ತಗೊಳಿಸಬಹುದಾದ ಅಂಥ ವಿಧಾನದಲ್ಲಿ ಹಣಕಾಸು ಅಧಿಕಾರಿಯನ್ನು ನೇಮಕ ಮಾಡತಕ್ಕದ್ದು ಮತ್ತು ಅವರು ಅಂಥ ಅಧಿಕಾರಗಳನ್ನು 
ಚಲಾಯಿಸತಕ್ಕದ್ದು ಹಾಗೂ ಅಂಥ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


21. ಇತರ ಅಧಿಕಾರಿಗಳು.- ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ ನೇಮಕಾತಿಯ ವಿಧಾನ, ಸೇವಾ ನಿಬಂಧನೆಗಳು ಮತ್ತು ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


೨೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಅಧ್ಯಾಯ — IV 
ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು 
22. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು.- ಈ ಮುಂದಿನವುಗಳು ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳಾಗಿರತಕ್ಕದ್ದು, ಎಂದರೆ:- 
(1) ಪ್ರಬಂಧಕ ಮಂಡಳಿ; 
(1) ವ್ಯವಸ್ಥಾಪನ ಮಂಡಳಿ; 
(iii) ಶೈಕ್ಷಣಿಕ ಪರಿಷತ್ತು; 


(iv) ಸಂಶೋಧನಾ ಪರಿಷತ್ತು; 
(v) ಹಣಕಾಸು ಸಮಿತಿ; ಮತ್ತು 
(vi) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳೆಂದು ಪರಿನಿಯಮಗಳ ಮೂಲಕ ಘೋಷಿಸಬಹುದಾದ ಅಂಥ ಇತರ ಪ್ರಾಧಿಕಾರಗಳು. 


23. ಪ್ರಬಂಧಕ ಮಂಡಳಿ ಮತ್ತು ಇದರ ಅಧಿಕಾರಗಳು.- (1) ಪ್ರಬಂಧಕ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 
(1) ಕುಲಾಧಿಪತಿಯವರು ದ ಅಧ್ಯಕ್ಷರು; 
(ii) ಕುಲಪತಿಯವರು ದ ಸದಸ್ಯರು; 


(1). ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು, ಉನ್ನತ ಶಿಕ್ಷಣ ಇಲಾಖೆ ಅಥವಾ ಉಪ ಕಾರ್ಯದರ್ಶಿ 
ದರ್ಜೆಗಿಂತ ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 


(1) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ/ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಅಥವಾ ಉಪ ಕಾರ್ಯದರ್ಶಿ ದರ್ಜೆಗಿಂತ 
ಕಡಿಮೆಯಲ್ಲದ ದರ್ಜೆಯ ಆತನ ನಾಮನಿರ್ದೇಶಿತ; 


(v) ರಾಜ್ಯ ಸರ್ಕಾರವು ನಾಮ ನಿರ್ದೇಶನ ಮಾಡಿದ ಆಡಳಿತವನ್ನು ಒಳಗೊಂಡಂತೆ ವ್ಯವಸ್ಥಾಪನೆ, ಹಣಕಾಸು ಅಥವಾ ಯಾವುದೇ 
ಇತರ ವಿಶೇಷ ಕ್ಷೇತ್ರದಲ್ಲಿನ ಒಬ್ಬರು ತಜ್ಞರು; 


(1) ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶಿಸಿದ ಇಬ್ಬರು ವ್ಯಕ್ತಿಗಳು ಅವರ ಪೈಕಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು; 
(vi) ಸಹ ಕುಲಪತಿಯವರು ಮತದಾನದ ಹಕ್ಕಿಲ್ಲದ ಸದಸ್ಯರಾಗಿರತಕ್ಕದ್ದು; 
(viii) ವಿಶ್ವವಿದ್ಯಾಲಯ ಅನುದಾನ ಆಯೋಗದ ನಾಮನಿರ್ದೇಶಿತ ಒಬ್ಬ ಸುಪ್ರಸಿದ್ಧ ಶಿಕ್ಷಣ ತಜ್ಞರು. 

(2) ಕುಲಸಚಿವರು ಪ್ರಬಂಧಕ ಮಂಡಳಿಯ ಮತ ದಾನದ ಹಕ್ಕಿರದ ಸದಸ್ಯ ಕಾರ್ಯದರ್ಶಿಯಾಗಿರತಕ್ಕದ್ದು. 


(3) ಪ್ರಬಂಧಕ ಮಂಡಳಿಯ ಸದಸ್ಯರ ಪದಾವಧಿ, ಸರ್ಕಾರದಿಂದ ನಾಮನಿರ್ದೇಶಿತರಾದ ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ನೇಮಕಾತಿ, 
ನವೀಕರಣ ಮತ್ತು ತೆಗೆದುಹಾಕುವುದು ಮುಂತಾದವುಗಳು ಪರಿನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಇರತಕ್ಕದ್ದು. 

(4) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಲ್ಲಿ ಕುಲಾಧಿಪತಿಯವರು ಯಾವಾಗಲೂ ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು ಮತ್ತು ಅವರ 
ಗೈರುಹಾಜರಿಯಲ್ಲಿ ಕುಲಾಧಿಪತಿಯವರಿಂದ ನಾಮನಿರ್ದೇಶಿತರಾದ ಯಾರಾದರೂ ಒಬ್ಬರು ಅಧ್ಯಕ್ಷತೆಯನ್ನು ವಹಿಸತಕ್ಕದ್ದು. ಅಂಥ ಸಭೆಯ ಅಧ್ಯಕ್ಷತೆಯನ್ನು 
ವಹಿಸುವುದಕ್ಕೆ ಕುಲಾಧಿಪತಿಯವರು ಯಾವೊಬ್ಬ ವ್ಯಕ್ತಿಯನ್ನೂ ನಾಮನಿರ್ದೇಶನ ಮಾಡಿರದಿದ್ದಲ್ಲಿ, ಸಭೆಯಲ್ಲಿ ಹಾಜರಿರುವ ಸದಸ್ಯರು ಸರಳ ಬಹುಮತದ 
ಮೂಲಕ ಅವರುಗಳ ಪೈಕಿಯಿಂದಲೇ ಆ ಸಭೆಯ ಅಧ್ಯಕ್ಷನನ್ನು ಚುನಾಯಿಸತಕ್ಕದ್ದು. 

(5) ಪ್ರಬಂಧಕ ಮಂಡಳಿಯ ಎಲ್ಲಾ ಸಭೆಗಳಿಗೆ, ಅಂಥ ಸಭೆಯಲ್ಲಿ ಹಾಜರಿದ್ದು ನೀಡುವ ಮೂರು ಜನ ಸದಸ್ಯರು ಗಣಪೂರ್ತಿ (ಕೋರಂ) 
ಆಗಿರತಕ್ಕದ್ದು: 


ಪರಂತು, ಪ್ರಬಂಧಕ ಮಂಡಳಿಯ ಯಾವುದೇ ಸಭೆಯ ಕೋರಂ ಪೂರ್ಣವಾಗಬೇಕಾದರೆ ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ 
ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು ಹಾಜರಿರುವುದು ಮತ್ತು ಕುಲಾಧಿಪತಿಯವರು ಅಥವಾ ಪ್ರಾಯೋಜಕ ಸಂಸ್ಥೆಯ ಒಬ್ಬ ನಾಮನಿರ್ದೇಶಿತರು 
ಹಾಜರಾಗದೇ ಇದ್ದಾಗ ಕುಲಪತಿಯವರು ಹಾಜರಿರುವುದು ಯಾವಾಗಲೂ ಅವಶ್ಯವಾಗಿರತಕ್ಕದ್ದು. 


(6) ಪ್ರಬಂಧಕ ಮಂಡಳಿಯು ವಿಶ್ವವಿದ್ಯಾಲಯದ ಪ್ರಧಾನ ಪ್ರಬಂಧಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಅದು ಈ ಮುಂದಿನ ಅಧಿಕಾರಗಳನ್ನು 
ಹೊಂದಿರತಕ್ಕದ್ದು, ಎಂದರೆ:- 


(i) ವಿಶ್ವವಿದ್ಯಾಲಯದ ಶಾಸನಬದ್ಧ ಲೆಕ್ಕಪರಿಶೋಧಕರನ್ನು ನೇಮಕಗೊಳಿಸುವುದು; 
(1) ವಿಶ್ವವಿದ್ಯಾಲಯವು ಅನುಸರಿಸಬೇಕಾದ ಕಾರ್ಯನೀತಿಗಳನ್ನು ರಚಿಸುವುದು; 


(iii) ಈ ಅಧಿನಿಯಮದ ಅಥವಾ ಪರಿನಿಯಮಗಳ ಅಥವಾ ನಿಯಮಗಳ ಉಪಬಂಧಗಳಿಗೆ ಅನುಗುಣವಾಗಿ ಇರದ ವಿಶ್ವವಿದ್ಯಾಲಯದ 
ಇತರ ಪ್ರಾಧಿಕಾರಗಳ ತೀರ್ಮಾನಗಳನ್ನು ಪುನರೀಕ್ಷಿಸುವುದು; 


(1) ವಿಶ್ವವಿದ್ಯಾಲಯದ ಆಯವ್ಯಯ ಮತ್ತು ವಾರ್ಷಿಕ ವರದಿಗಳನ್ನು ಅನುಮೋದಿಸುವುದು; 


(1) ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸುವುದು ಅಥವಾ ಈಗಾಗಲೇ ಇರುವ ಪರಿನಿಯಮಗಳು ಮತ್ತು ನಿಯಮಗಳನ್ನು 
ತಿದ್ದುಪಡಿ ಮಾಡುವುದು ಅಥವಾ ನಿರಸನಗೊಳಿಸುವುದು; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೭೯೯ 





(vi) ವಿಶ್ವವಿದ್ಯಾಲಯವನ್ನು ಸ್ವಯಂಸಮಾಪನಗೊಳಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುವುದು; 

(vii) ಸರ್ಕಾರಕ್ಕೆ ಸಲ್ಲಿಸುವ ಪ್ರಸ್ತಾವಗಳನ್ನು ಅನುಮೋದಿಸುವುದು; 

(viii) ಶುಲ್ಕ ನಿಯಂತ್ರಣ ಸಮಿತಿಗೆ ಮೂವರು ಸದಸ್ಯರನ್ನು ನಾಮನಿರ್ದೇಶನ ಮಾಡುವುದು; 

(ix) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದಕ್ಕೆ ಅಪೇಕ್ಷಣೀಯವೆಂದು ಕಂಡುಬರುವಂಥ 


ತೀರ್ಮಾನಗಳನ್ನು ಮತ್ತು ಕ್ರಮಗಳನ್ನು ಕೈಗೊಳ್ಳುವುದು. 


(7) ಪ್ರಬಂಧಕ ಮಂಡಳಿಯು ಒಂದು ವರ್ಷದಲ್ಲಿ ಕನಿಷ್ಠ ಮೂರು ಸಲ ಸಭೆ ಸೇರತಕ್ಕದ್ದು. 


(8) ಕಾರ್ಯಸೂಚಿ ವಿಷಯದ ಪರವಾಗಿ ಕುಲಾಧಿಪತಿಯವರು ಸಕಾರಾತ್ಮಕ ಮತದಾನವನ್ನು ಅನುಸರಿಸಿದ ಹೊರತಾಗಿ ಯಾವುದೇ 
ಕಾರ್ಯಸೂಚಿ ವಿಷಯಗಳ ಸಂಬಂಧದಲ್ಲಿ, ತಮ್ಮ ಸಭೆಯಲ್ಲಿ ಪ್ರಬಂಧಕ ಮಂಡಳಿಯು ಯಾವುದೇ ಗೊತ್ತುವಳಿಯನ್ನು ಹೊರಡಿಸತಕ್ಕದ್ದಲ್ಲ ಅಥವಾ 
ಯಾವುದೇ ನಿರ್ಧಾರವನ್ನು ಕೈಗೊಳ್ಳತಕ್ಕದ್ದಲ್ಲ. 


(9) ಪ್ರಬಂಧಕ ಮಂಡಳಿಯ ಸಭೆಯ ಅಭಿಪ್ರಾಯದಲ್ಲಿ ವಿವಾದ ಉಂಟಾದ ಸಂದರ್ಭದಲ್ಲಿ, ವಿಷಯವನ್ನು ಪ್ರಾಯೋಜಕ ಸಂಸ್ಥೆಗೆ 
ಉಲ್ಲೇಖಿಸತಕ್ಕದ್ದು ಮತ್ತು ಅಂಥ ವಿಷಯದ ಸಂಬಂಧದಲ್ಲಿ ಪ್ರಾಯೋಜಕ ಸಂಸ್ಥೆಯ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ವಿಶ್ವವಿದ್ಯಾಲಯದ 
ಮೇಲೆ ಬ೦ಧನಕಾರಿಯಾಗಿರತಕ್ಕದ್ದು. 


24. ವ್ಯವಸ್ಥಾಪನಾ ಮಂಡಳಿ.- (1) ವ್ಯವಸ್ಥಾಪನಾ ಮಂಡಳಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


(1) ಕುಲಪತಿಗಳು; 

(ii) ಸಹಕುಲಪತಿಗಳು; 

(iii) ಕುಲಸಚಿವರು; 

(iv) ಪ್ರಾಯೋಜಕ ಸಂಸ್ಥೆಯ ಇಬ್ಬರು ನಾಮನಿರ್ದೇಶಿತರು; 

(೪) ಕುಲಾಧಿಪತಿಗಳು ನಾಮನಿರ್ದೇಶಿಸಬಹುದಾದ ವ್ಯಾಸಂಗ ವಿಭಾಗಗಳ ಇಬ್ಬರು ಡೀನ್‌ಗಳು; 
(vi) ಕುಲಸಚಿವರು ಮೌಲ್ಯಮಾಪನ. 


(2) ಕುಲಪತಿಯು ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷನಾಗಿರತಕ್ಕದ್ದು ಮತ್ತು ರಿಜಿಸ್ಟಾರನು, ರಿಜಿಸ್ಟಾರನ ಗೈರು ಹಾಜರಿಯಲ್ಲಿ, ರಿಜಿಸ್ಟಾರ್‌ 
ಮೌಲ್ಯಮಾಪನ ಕುಲಾಧಿಪತಿಯವರ ಪೂರ್ವಾನುಮೋದನೆಯೊಂದಿಗೆ ವ್ಯವಸ್ಥಾಪನಾ ಮಂಡಳಿಯ ಕಾರ್ಯದರ್ಶಿಯಾಗಿರತಕ್ಕದ್ದು. 


(3) ವ್ಯವಸ್ಥಾಪನಾ ಮಂಡಳಿಯು ವಿಶ್ವವಿದ್ಯಾಲಯದ ಕಾರ್ಯನಿರ್ವಹಣಾ ಸಂಸ್ಥೆಯಾಗಿರತಕ್ಕದ್ದು. ವ್ಯವಸ್ಥಾಪನಾ ಮಂಡಳಿಯ ಅಧಿಕಾರಗಳು 
ಮತ್ತು ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 


(4) ವ್ಯವಸ್ಥಾಪನಾ ಮ೦ಡಳಿಯ ಎಲ್ಲಾ ಸಭೆಗಳಲ್ಲಿ ಯಾವಾಗಲೂ ಕುಲಪತಿಯವರು ಅಧ್ಯಕ್ಷತೆ ವಹಿಸತಕ್ಕದ್ದು ಹಾಗೂ ಕುಲಪತಿಯವರ 
ಗೈರುಹಾಜರಿಯಲ್ಲಿ ಪ್ರಾಯೋಜಕ ಸಂಸ್ಥೆಯು ನಾಮನಿರ್ದೇಶನ ಮಾಡಿದವರು ಅಧ್ಯಕ್ಷತೆ ವಹಿಸತಕ್ಕದ್ದು ಮತ್ತು ಪ್ರಾಯೋಜಕ ಸಂಸ್ಥೆಯು ಯಾರನ್ನೂ 
ನಾಮನಿರ್ದೇಶನ ಮಾಡದೇ ಇದ್ದ ಸಂದರ್ಭದಲ್ಲಿ ಸಭೆಯಲ್ಲಿ ಹಾಜರಿರುವ ಸದಸ್ಯರು ಚುನಾಯಿಸಿದ ಯಾವುದೇ ಇತರ ಸದಸ್ಯರು ಅಧ್ಯಕ್ಷತೆಯನ್ನು 
ವಹಿಸತಕ್ಕದ್ದು. 

(5) ವ್ಯವಸ್ಥಾಪನಾ ಮಂಡಳಿಯ ಸಭೆಯಲ್ಲಿ ಯಾವುದೇ ವಿಷಯವನ್ನು ಕುರಿತು ವಿವಾದ ಉಂಟಾದಲ್ಲಿ ಸದರಿ ವಿಷಯವನ್ನು 
ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅಂಥ ವಿಷಯದ ಬಗ್ಗೆ ಕುಲಾಧಿಪತಿಯವರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು ಮತ್ತು ಅದಕ್ಕೆ 
ವಿಶ್ವವಿದ್ಯಾಲಯವು ಬದ್ಧವಾಗಿರತಕ್ಕದ್ದು. 


25. ಶೈಕ್ಷಣಿಕ ಪರಿಷತ್ತು.-(1) ಶೈಕ್ಷಣಿಕ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎ೦ದರೆ:- 


(1) ಕುಲಪತಿಯವರು - ಅಧ್ಯಕ್ಷರು 

(ii) ಸಹಕುಲಪತಿಯವರು - ಸದಸ್ಯರು 

(iii) ಕುಲಸಚಿವರು - ಕಾರ್ಯದರ್ಶಿಗಳು 

(iv) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
() ಕುಲಸಚಿವರು ಮೌಲ್ಯಮಾಪನ - ಸದಸ್ಯರು 

(vi) ಕುಲಾಧಿಪತಿಯವರ ಒಬ್ಬ ನಾಮನಿರ್ದೇಶಿತರು - ಸದಸ್ಯರು 


(2) ಶೈಕ್ಷಣಿಕ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಶೈಕ್ಷಣಿಕ ಸಂಸ್ಥೆಯಾಗಿರತಕ್ಕದ್ದು ಮತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ 
ಹಾಗೂ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಬಗ್ಗೆ 
ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 


26. ಸಂಶೋಧನಾ ಪರಿಷತ್ತು- (1). ಸಂಶೋಧನಾ ಪರಿಷತ್ತು ವಿಶ್ವವಿದ್ಯಾಲಯದ ಪ್ರಧಾನ ಸಂಶೋಧನಾ ಸಮಿತಿಯಾಗಿರತಕ್ಕದ್ದು ಹಾಗೂ 
ಸಂಶೋಧನಾ ಕ್ಷೇತ್ರದ ಆದ್ಯತೆಯೂ ಒಳಗೊಂಡಂತೆ, ವಿಶ್ವವಿದ್ಯಾಲಯವು ಕೈಗೊಳ್ಳಬೇಕಾದ ಸಂಶೋಧನೆಯ ಬಗ್ಗೆ ಒಂದು ವ್ಯಾಪಕವಾದ ಪರಿಪೂರ್ಣ 


೨೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ಭವಿಷ್ಯದ್‌ ದೃಷ್ಟಿಯನ್ನು ಒದಗಿಸತಕ್ಕದ್ದು. ಈ ಪರಿಷತ್ತು ಈ ಅಧಿನಿಯಮದ, ಪರಿನಿಯಮಗಳ, ವಿನಿಯಮಗಳ ಮತ್ತು ನಿಯಮಗಳ ಉಪಬಂಧಗಳಿಗೆ 
ಒಳಪಟ್ಟು, ವಿಶ್ವವಿದ್ಯಾಲಯದ ಸಂಶೋಧನಾ ಮತ್ತು ಅನ್ವೇಷಣಾ ಕಾರ್ಯನೀತಿಗಳನ್ನು ಸಮನ್ವಯಗೊಳಿಸತಕ್ಕದ್ದು ಮತ್ತು ಅದರ ಸಾಮಾನ್ಯ 
ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 

(2) ಸಂಶೋಧನಾ ಪರಿಷತ್ತು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


() ಕುಲಪತಿಯವರು - ಅಧ್ಯಕ್ಷರು 

(i) ಸಹಕುಲಪತಿಯವರು - ಸದಸ್ಯರು 

(1) ಸಂಶೋಧನೆಯ ಡೀನ್‌ - ಕಾರ್ಯದರ್ಶಿ 
(1) ಅನ್ವೇಷಣಾ ವಿಭಾಗದ ಮುಖ್ಯಸ್ಥರು - ಸದಸ್ಯರು 

(೪) ಎಲ್ಲಾ ವ್ಯಾಸಂಗ ವಿಭಾಗಗಳ ಡೀನ್‌ಗಳು ದ ಸದಸ್ಯರು ಮತ್ತು 


(ಗ) ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು. 
27. ಹಣಕಾಸು ಸಮಿತಿ.- (1) ಹಣಕಾಸು ಸಮಿತಿಯು ಈ ಮುಂದಿನವರನ್ನು ಒಳಗೊಂಡಿರತಕ್ಕದ್ದು, ಎಂದರೆ:- 


() ಕುಲಾಧಿಪತಿಯವರು - ಅಧ್ಯಕ್ಷರು 
(i) ಕುಲಪತಿಯವರು - ಸದಸ್ಯರು 
(1) ಕುಲಸಚಿವರು - ಸದಸ್ಯರು 
(iv) ಹಣಕಾಸು ಅಧಿಕಾರಿ - ಕಾರ್ಯದರ್ಶಿ 
(೪) ಕುಲಾಧಿಪತಿಯವರ ಒಬ್ಬ ನಾಮನಿರ್ದೇಶಿತರು - ಸದಸ್ಯರು 


(೪) ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಸದಸ್ಯರು; ಮತ್ತು 
(i) ಕುಲಸಚಿವರು ಮೌಲ್ಯಮಾಪನ - ಸದಸ್ಯರು 
(2) ಹಣಕಾಸು ಸಮಿತಿಯು ಹಣಕಾಸಿನ ವಿಷಯಗಳನ್ನು ಕೈಗೊಳ್ಳುವ ವಿಶ್ವವಿದ್ಯಾಲಯದ ಪ್ರಧಾನ ಹಣಕಾಸು ಸಂಸ್ಥೆಯಾಗಿರತಕ್ಕದ್ದು ಹಾಗೂ 
ಅದು ಈ ಅಧಿನಿಯಮ, ನಿಯಮಗಳು ಮತ್ತು ಪರಿನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು ವಿಶ್ವವಿದ್ಯಾಲಯದ ಹಣಕಾಸು ವಿಷಯಗಳನ್ನು 
ಸಮನ್ವಯಗೊಳಿಸತಕ್ಕದ್ದು ಮತ್ತು ಸಾಮಾನ್ಯ ಮೇಲ್ವಿಚಾರಣೆಯನ್ನು ನಡೆಸತಕ್ಕದ್ದು. 
28. ಇತರ ಪ್ರಾಧಿಕಾರಗಳು.- ವಿಶ್ವವಿದ್ಯಾಲಯದ ಇತರ ಪ್ರಾಧಿಕಾರಗಳ ರಚನೆ, ಅಧಿಕಾರಗಳು ಹಾಗೂ ಪ್ರಕಾರ್ಯಗಳು ಪರಿನಿಯಮಗಳ ಮೂಲಕ 
ನಿರ್ದಿಷ್ಟಪಡಿಸಬಹುದಾದಂತೆ ಇರತಕ್ಕದ್ದು. 
29. ಒಂದು ಪ್ರಾಧಿಕಾರದ ಅಥವಾ ಸಂಸ್ಥೆಯ ಸದಸ್ಯತ್ವಕ್ಕೆ ಅನರ್ಹತೆ.- ವಿಶ್ವವಿದ್ಯಾಲಯದ ಯಾವುವೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಒಬ್ಬ 


[) ರ 
ವೃಕಿಯು.- 
ಸ್ರ 
(ಎ) ಅಸ್ವತ್ತ ಚಿತ್ತನಾಗಿದ್ದು ಹಾಗೆಂದು ಸಕ್ಷಮ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟದ್ದರೆ; 
(ಬಿ) ಅವಿಮುಕ್ತ ದಿವಾಳಿಯಾಗಿದ್ದರೆ; 
(ಸಿ) ನೈತಿಕ ಅಧ:ಪತನವನ್ನೊಳಗೊಳ್ಳುವ ಒಂದು ಅಪರಾಧಕ್ಕಾಗಿ ಅಪರಾಧಿ ಎಂದು ನಿರ್ಣೇತನಾಗಿದ್ದರೆ; 
(ಡಿ) ಖಾಸಗಿ ಬೋಧನಾ ತರಗತಿಗಳನ್ನು ನಡೆಸುತ್ತಿದ್ದರೆ ಅಥವಾ ಸ್ವತ: ನಿರತನಾಗಿದ್ದರೆ; 


(ಇ) ಯಾವುದೇ ವಿಧದಲ್ಲಿ, ಎಲ್ಲಿಯೇಯಾಗಲಿ, ಯಾವುದೇ ಪರೀಕ್ಷೆಯನ್ನು ನಡೆಸುವಲ್ಲಿ ಅನುಚಿತ ಅಭ್ಯಾಸದಲ್ಲಿ ತೊಡಗಿದ್ದಕ್ಕಾಗಿ ಅಥವಾ 
ಉತ್ತೇಜಿಸಿದ್ದಕ್ಕಾಗಿ ದಂಡಿತನಾಗಿದ್ದರೆ; 

(ಎಫ್‌) ಪ್ರಾಯೋಜಿತ ಸಂಸ್ಥೆಯು ಯಾವುವೇ ಪ್ರಾಧಿಕಾರಗಳ ಅಥವಾ ಸಂಸ್ಥೆಗಳ ಯಾವೊಬ್ಬ ಸದಸ್ಯನು ಆ ಪದವನ್ನು ಹೊಂದಿರುವುದಕ್ಕೆ 
ಅರ್ಹನಲ್ಲನೆಂದು ಲಿಖಿತದಲ್ಲಿ ಅಭಿಪ್ರಾಯ ನೀಡಿದಾಗಲೆಲ್ಲಾ, 

- ಸದಸ್ಯನಾಗಿರುವುದಕ್ಕೆ ಅನರ್ಹನಾಗತಕ್ಕದ್ದು. 


30. ಖಾಲಿಸ್ಥಾನ ಇರುವ ಕಾರಣದಿಂದಾಗಿ ವ್ಯವಹರಣೆಗಳು ಅಸಿಂಧುವಾಗತಕ್ಕದ್ದಲ್ಲ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಕಾರ್ಯ ಅಥವಾ 
ವ್ಯವಹರಣೆಗಳು ಕೇವಲ ಅದರಲ್ಲಿ ಯಾವುದೇ ಖಾಲಿಸ್ಥಾನ ಇದೆ ಎಂಬ ಕಾರಣದಿಂದ ಅಥವಾ ಪ್ರಾಧಿಕಾರದ ರಚನೆಯಲ್ಲಿ ದೋಷವಿದೆ ಎಂಬ ಕಾರಣದಿಂದ 
ಮಾತ್ರವೇ ಅಸಿಂಧುವಾಗತಕ್ಕದ್ದಲ್ಲ. 


31. ಕಾರ್ಯಸೂಚಿ ವಿಷಯಗಳ ಬಗ್ಗೆ ಉಪಬಂಧಗಳು.- (1) ಯಾವುವೇ ಕಾರ್ಯಸೂಚಿ ವಿಷಯಗಳನ್ನು ಕುಲಾಧಿಪತಿಯವರ 
ಪೂರ್ವಾನುಮೋದನೆಯನ್ನು ಪಡೆಯದೇ ಪ್ರಬಂಧಕ ಮಂಡಳಿಯ ಅಥವಾ ವ್ಯವಸ್ಥಾಪನಾ ಮಂಡಳಿಯ ಅಥವಾ ಯಾವುದೇ ಸಮಿತಿಯ ಸಭೆಗಳ 
ಕಾರ್ಯಸೂಚಿ ವಿಷಯಗಳಲ್ಲಿ ಸೇರಿಸತಕ್ಕದ್ದಲ್ಲ ಅಥವಾ ಚರ್ಚೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಅಥವಾ ತೀರ್ಮಾನಿಸತಕ್ಕದ್ದಲ್ಲ. 


(2) ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಪಾಲಿಸದೆ ಇರುವ ಉಲ್ಲಂಘನೆಯ ಸಂದರ್ಭದಲ್ಲಿ, ಕುಲಾಧಿಪತಿಯವರು 
ವಿಶ್ವವಿದ್ಯಾಲಯದ ಯಾವುದೇ ಪದಾಧಿಕಾರಿ ಅಥವಾ ಸಂಸ್ಥೆಯು ತೆಗೆದುಕೊಂಡ ಎಲ್ಲಾ ತೀರ್ಮಾನಗಳನ್ನು ವಿಪರ್ಯಯಗೊಳಿಸುವ ಮೂಲಕ ಪರಿಹಾರ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೦೧ 





ಕ್ರಮಗಳನ್ನು ಕೂಡಲೇ ಕೈಗೊಳ್ಳಲು ಅಧಿಕಾರವನ್ನು ಎಲ್ಲಾ ಸಮಯದಲ್ಲಿ ಹೊಂದಿರತಕ್ಕದ್ದು ಮತ್ತು ಅಂಥ ಪರಿಹಾರ ಕ್ರಮದ ಪರಿಣಾಮವಾಗಿ, 
ಅಧಿನಿಯಮದ ಉಪಬಂಧಗಳನ್ನು ಪಾಲಿಸದೇ ವಿಶ್ವವಿದ್ಯಾಲಯದ ಪದಾಧಿಕಾರಿ ಅಥವಾ ಸಂಸ್ಥೆಯು ಕೈಗೊಂಡಿದ್ದ ಎಲ್ಲಾ ಅಂಥ ಕ್ರಮಗಳು, 
ಮೊದಲಿನಿಂದಲೂ ಶೂನ್ಯ ಮತ್ತು ಅಕೃತ ಎಂದು ಭಾವಿಸತಕ್ಕದ್ದು ಹಾಗೂ ತತ್ಪರಿಣಾಮವಾಗಿ, ಉಪಬಂಧ ಪಾಲಿಸದೇ ಇದ್ದ ವಿಷಯ ಅಥವಾ ನಿರ್ಧಾರದ 
ಸಂಬಂಧದಲ್ಲಿ ಅದಕ್ಕೆ ಮುಂಚೆ ಇದ್ದ ವಸ್ತುಸ್ಥಿತಿಯೇ ಮುಂದುವರಿಯತಕ್ಕದ್ದು. 
ಅಧ್ಯಾಯ -V 
ಪರಿನಿಯಮಗಳು ಮತ್ತು ವಿನಿಯಮಗಳು 


32. ಪರಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ಪರಿನಿಯಮಗಳು, ವಿಶ್ವವಿದ್ಯಾಲಯಕ್ಕೆ ಮತು ಸಿಬ್ಬಂದಿಗೆ ಸಂಬಂಧಿಸಿದ 
ಎಲ್ಲಾ ಅಥವಾ ಯಾವುದೇ ವಿಷಯಕ್ಕೆ ಈ ಕೆಳಗಿನಂತೆ ಉಪಬಂಧ ಕಲ್ಪಿಸಬಹುದು, ಎಂದರೆ:- 


(i) ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳ ಕಾರ್ಯಕಲಾಪಗಳನ್ನು ನಡೆಸುವ ಮತ್ತು ಈ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸದಿರುವ ಸಂಸ್ಥೆಗಳ 
ರಚನೆಯ ಕಾರ್ಯವಿಧಾನ; 


(1) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿ, ವಿಶ್ವವಿದ್ಯಾಲಯ ದತ್ತಿ ನಿಧಿ, ಸಾಮಾನ್ಯ ನಿಧಿ ಹಾಗೂ ಅಭಿವೃದ್ಧಿ ನಿಧಿಗಳ ನಿರ್ವಹಣೆ; 


(iii) ಕುಲಪತಿಗಳು, ಕುಲಸಚಿವರು ಹಾಗೂ ಹಣಕಾಸು ಅಧಿಕಾರಿ ಇವರ ನೇಮಕಾತಿಯ ನಿಬಂಧನೆಗಳು ಹಾಗೂ ಷರತ್ತುಗಳು ಹಾಗೂ 
ಅವರ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು; 


(iv) ವಿಶ್ವವಿದ್ಯಾಲಯದ ಇತರ ಅಧಿಕಾರಿಗಳ, ಅಧ್ಯಾಪಕರ ಮತ್ತು ನೌಕರರ ನೇಮಕಾತಿ ವಿಧಾನ ಹಾಗೂ ಸೇವಾ ನಿಬಂಧನೆಗಳು ಮತ್ತು 
ಷರತ್ತುಗಳು; 

(v) ವಿಶ್ವವಿದ್ಯಾಲಯ ಹಾಗೂ ಅದರ ಅಧಿಕಾರಿಗಳು, ವ್ಯಾಸಂಗ ವಿಭಾಗದ (ಫ್ಯಾಕಲ್ಪಿ) ಸದಸ್ಯರು, ನೌಕರರು ಹಾಗೂ ವಿದ್ಯಾರ್ಥಿಗಳ ನಡುವೆ 
ಉಂಟಾದ ವಿವಾದಗಳನ್ನು ಪರಿಹರಿಸುವ ಕಾರ್ಯವಿಧಾನ; 

(vi) ವಿಭಾಗಗಳು ಮತ್ತು ವ್ಯಾಸಂಗ ವಿಭಾಗಗಳ (ಫ್ಯಾಕಲ್ಪಿಗಳ) ಸೃಜನೆ, ರದ್ಧತಿ ಅಥವಾ ಪುನಾರಚನೆ; 

(vii) ಇತರ ವಿಶ್ವವಿದ್ಯಾಲಯಗಳು ಅಥವಾ ಉನ್ನತ ಕಲಿಕಾ ಸಂಸ್ಥೆಗಳ ಜೊತೆಯಲ್ಲಿ ಸಹಕರಿಸಬೇಕಾದ ರೀತಿ; 

(viii) ಗೌರವ ಪದವಿಗಳ ನೀಡಿಕೆಯ ಕಾರ್ಯವಿಧಾನ; 

(ix) ಉಚಿತ ಶಿಕ್ಷಣ (ಫ್ರಿಶಿಪ್‌) ಮತ್ತು ವಿದ್ಯಾರ್ಥಿವೇತನ ಮಂಜೂರಾತಿಗೆ ಸಂಬಂಧಿಸಿದ ಉಪಬಂಧಗಳು; 

(x) ವಿವಿಧ ವ್ಯಾಸಂಗ ಕ್ರಮಗಳಲ್ಲಿನ ಸೀಟುಗಳ ಸಂಖ್ಯೆಗೆ ಸಂಬಂಧಿಸಿದ ಕಾರ್ಯನೀತಿಗಳು ಮತ್ತು ಅಂಥ ವ್ಯಾಸಂಗ ಕ್ರಮಗಳಿಗೆ 
ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಕಾರ್ಯವಿಧಾನ; 

(xi) ವಿವಿಧ ವ್ಯಾಸಂಗ ಕ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಶುಲ್ಕಕ್ಕೆ ಸಂಬಂಧಿಸಿದ ಕಾರ್ಯನೀತಿ; 

(xii) ಸಂಶೋಧನಾ ವೇತನಗಳು (ಫೆಲೋಶಿಪ್‌ಗಳು), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಉಚಿತ ಶಿಕ್ಷಣ (ಫಿಶಿಪ್‌), ಪದಕಗಳು 


ಹಾಗೂ ಬಹುಮಾನಗಳನ್ನು ಪ್ರಾರಂಭಿಸುವುದು; 


(xiii) ಪ್ರಬಂಧಕ ಮಂಡಳಿಯು ನಿರ್ಧರಿಸಬಹುದಾದ ಅಥವಾ ಈ ಅಧಿನಿಯಮದ ಅಡಿಯಲ್ಲಿ ಪರಿನಿಯಮಗಳ ಮೂಲಕ ಉಪಬಂಧ 
ಕಲ್ಪಿಸಬೇಕಾದ ಅಗತ್ಯತೆಯುಳ್ಳ ಯಾವುದೇ ಇತರ ವಿಷಯಗಳು. 


33. ಪರಿನಿಯಮಗಳ ರಚನೆ ವಿಧಾನ.- (1) ವ್ಯವಸ್ಥಾಪನಾ ಮಂಡಳಿಯು ರಚಿಸಿದ ಮೊದಲ ಪರಿನಿಯಮಗಳನ್ನು ಅನುಮೋದನೆಗಾಗಿ ಪ್ರಬಂಧಕ 
ಮಂಡಳಿಗೆ ಸಲ್ಲಿಸತಕ್ಕದ್ದು. 

(2) ವ್ಯವಸ್ಥಾಪನಾ ಮಂಡಳಿಯು ಸಲ್ಲಿಸಿದ ಮೊದಲ ಪರಿನಿಯಮಗಳನ್ನು ಪ್ರಬಂಧಕ ಮಂಡಳಿಯು ಪರಿಗಣಿಸತಕ್ಕದ್ದು ಹಾಗೂ ತಾನು 
ಅವಶ್ಯವೆಂದು ಭಾವಿಸಬಹುದಾದ ಅಂಥ ಮಾರ್ಪಾಡುಗಳು, ಯಾವುದಾದರು ಇದ್ದಲ್ಲಿ, ಅವುಗಳೊಡನೆ ತನ್ನ ಅನುಮೋದನೆಯನ್ನು ನೀಡತಕ್ಕದ್ದು. 


(3) ವಿಶ್ವವಿದ್ಯಾಲಯವು, ಪ್ರಬಂಧಕ ಮಂಡಳಿಯು ಅನುಮೋದಿಸಿದ ಮೊದಲ ಪರಿನಿಯಮಗಳನ್ನು ವಿಶ್ವವಿದ್ಯಾಲಯದ ಅಧಿಸೂಚನೆಯಲ್ಲಿ 
ಪ್ರಕಟಿಸತಕ್ಕದ್ದು ಮತ್ತು ತದನಂತರ ಮೊದಲ ಪರಿನಿಯಮಗಳ ಪ್ರಕಟಣೆಯ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


34. ಪರಿನಿಯಮಗಳ ತಿದ್ದುಪಡಿಯ ಅಧಿಕಾರ.- ಪ್ರಬಂಧಕ ಮಂಡಳಿಯು ಹೊಸ ಅಥವಾ ಹೆಚ್ಚುವರಿ ಪರಿನಿಯಮಗಳನ್ನು ರಚಿಸಬಹುದು 
ಅಥವಾ ಪರಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ಅವನ್ನು ನಿರಸನಗೊಳಿಸಬಹುದು. 


35. ವಿನಿಯಮಗಳು.- ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು, ವಿನಿಯಮಗಳು ಈ ಮುಂದಿನ ವಿಷಯಗಳಿಗೆ ಉಪಬಂಧಗಳನ್ನು 
ಕಲ್ಪಿಸಬಹುದು, ಎಂದರೆ:- 


(i) ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ಮತ್ತು ವಿದ್ಯಾರ್ಥಿ ಪಟ್ಟಿಯಲ್ಲಿ ಅವರುಗಳ ದಾಖಲಾತಿ ಹಾಗೂ ಮುಂದುವರಿಕೆ; 
(ii) ವಿಶ್ವವಿದ್ಯಾಲಯದ ಎಲ್ಲಾ ಪದವಿಗಳು ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳಿಗಾಗಿ ನಿಗದಿಪಡಿಸತಕ್ಕ ವ್ಯಾಸಂಗ ಕ್ರಮಗಳು; 
(iii) ಪದವಿಗಳ ಮತ್ತು ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರದಾನ; 


(iv) ಸಂಶೋಧನಾ ವೇತನಗಳು (ಫೆಲೋಶಿಪ್‌), ವಿದ್ಯಾರ್ಥಿವೇತನಗಳು, ಶಿಷ್ಯವೇತನಗಳು, ಪದಕಗಳು ಮತ್ತು ಬಹುಮಾನಗಳನ್ನು 
ನೀಡಲು ಷರತ್ತುಗಳು; 


೨೮೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(೪) ಪರೀಕ್ಷೆಗಳನ್ನು ನಡೆಸುವುದು ಹಾಗೂ ಪರೀಕ್ಷೆ ನಡೆಸುವ ಸಂಸ್ಥೆಗಳು, ಪರೀಕ್ಷಕರು, ಪರೀಕ್ಷಾ ಮೇಲ್ವಿಚಾರಕರು, ಟ್ಯಾಬುಲೇಟರ್‌ಗಳು 
ಮತ್ತು ಮಾಡರೇಟರ್‌ಗಳ ನೇಮಕಾತಿಯ ಷರತ್ತುಗಳು ಮತ್ತು ವಿಧಾನ ಹಾಗೂ ಅವರ ಕರ್ತವ್ಯಗಳು; 

(vi) ವಿಶ್ವವಿದ್ಯಾಲಯದ ಪರೀಕ್ಷೆಗಳ, ಪದವಿಗಳ ಹಾಗೂ ಇತರ ಶೈಕ್ಷಣಿಕ ಪ್ರಶಸ್ತಿಗಳ ಪ್ರವೇಶಕ್ಕೆ ವಿಧಿಸತಕ್ಕ ಶುಲ್ಕ; 

(vii) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ನಿವಾಸಕ್ಕಾಗಿ ಷರತ್ತುಗಳು; 

(viii) ವಿಶ್ವವಿದ್ಯಾಲಯ ಅಥವಾ ಒಂದು ಘಟಕ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಪಾಲನೆ; 

(ix) ಈ ಅಧಿನಿಯಮದ ಅಡಿಯಲ್ಲಿನ ಪರಿನಿಯಮಗಳಲ್ಲಿ ಉಪಬಂಧ ಕಲ್ಪಿಸಬಹುದಾಂಥ ಇತರ ಎಲ್ಲಾ ವಿಷಯಗಳು. 


36. ವಿನಿಯಮಗಳ ರಚನೆ ವಿಧಾನ.- ವಿನಿಯಮಗಳನ್ನು ಶೈಕ್ಷಣಿಕ ಪರಿಷತ್ತು ರಚಿಸತಕ್ಕದ್ದು ಹಾಗೂ ವ್ಯವಸ್ಥಾಪನಾ ಮಂಡಳಿಯು 
ಅನುಮೋದಿಸತಕ್ಕದ್ದು. 


37. ವಿನಿಯಮಗಳ ತಿದ್ದುಪಡಿಗೆ ಅಧಿಕಾರ.- ವ್ಯವಸ್ಥಾಪನಾ ಮಂಡಳಿಯ ಅನುಮೋದನೆಯೊಡನೆ ಶೈಕ್ಷಣಿಕ ಪರಿಷತ್ತು ಹೊಸ ವಿನಿಯಮಗಳನ್ನು 
ಅಥವಾ ಹೆಚ್ಚುವರಿ ವಿನಿಯಮಗಳನ್ನು ರಚಿಸಬಹುದು ಅಥವಾ ವಿನಿಯಮಗಳ ತಿದ್ದುಪಡಿ ಮಾಡಬಹುದು ಅಥವಾ ನಿರಸನಗೊಳಿಸಬಹುದು. 


38. ಶುಲ್ಕ ನಿಯಂತ್ರಣ ಸಮಿತಿ.-(1) ಸರ್ಕಾರವು ರಚಿಸಿದ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ 
ನ್ಯಾಯಾಧೀಶರು ಮುಖ್ಯಸ್ಥರಾಗಿರುವ ಮತ್ತು ವಿಶ್ವವಿದ್ಯಾಲಯದ ಕುಲಾಧಿಪತಿ, ಕುಲಪತಿ, ಉನ್ನತ ಶಿಕ್ಷಣ ಪ್ರಭಾರದಲ್ಲಿರುವ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ವೈದ್ಯಕೀಯ ಶಿಕ್ಷಣದ ಪ್ರಧಾನ 
ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಅಥವಾ ಉಪಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರು, ಒಬ್ಬ ಮಹಿಳೆಯೂ 
ಸೇರಿದಂತೆ ಪ್ರಬಂಧಕ ಮಂಡಳಿಯು ನಾಮನಿರ್ದೇಶಿಸಿದ ಇಬ್ಬರು ಶಿಕ್ಷಣ ತಜ್ಞರು ಇವರುಗಳನ್ನು ಒಳಗೊಂಡ ಒಂದು ಶುಲ್ಕ ನಿಯಂತ್ರಣ ಸಮಿತಿಯು, 9ನೇ 
ಪ್ರಕರಣದ ಅಡಿಯಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ಮೀಸಲಿರಿಸಿದ ವಿಶ್ವವಿದ್ಯಾಲಯದ ಸ್ಥಾನಗಳ ಶುಲ್ಕವನ್ನು ನಿಯಂತ್ರಿಸತಕ್ಕದ್ದು. ಸಮಿತಿಯಲ್ಲಿ ಈ 
ಉದ್ದೇಶಕ್ಕಾಗಿ ಒಬ್ಬರು ಖ್ಯಾತ ಚಾರ್ಟರ್ಡ್‌ ಅಕೌಂಟೆಂಟ್‌ ರವರನ್ನು ಸಹ ಸದಸ್ಯನನ್ನಾಗಿ ಸೇರಿಸಿಕೊಳ್ಳತಕ್ಕದ್ದು. 


(2) ಸಮಿತಿಯು, ವಿಶ್ವವಿದ್ಯಾಲಯದ ಪ್ರವೇಶಗಳ ಮತ್ತು ಶುಲ್ಕದ ಸಂಗ್ರಹಣೆಯ ಅನುಪಾಲನೆಯನ್ನು ನೋಡಿಕೊಳ್ಳತಕ್ಕದ್ದು. 
ಅಧ್ಯಾಯ - MI 
ಸಂಕೀರ್ಣ 


39. ನೌಕರರ ಸೇವಾ ಷರತ್ತುಗಳು.- (1) ಪರಿನಿಯಮಗಳ ಮತ್ತು ವಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಥವಾ ನಿಯಮಗಳ 
ಮೂಲಕ ನಿಯಮಿಸಬಹುದಾದ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳು, ಯಾವುದಾದರೂ ಇದ್ದಲ್ಲಿ, ಅವುಗಳಿಗೆ ಒಳಪಟ್ಟು ಪ್ರತಿಯೊಬ್ಬ ನೌಕರನು 
ಲಿಖಿತ ಕರಾರಿನ ಅಡಿಯಲ್ಲಿ ನೇಮಕಗೊಳ್ಳತಕ್ಕದ್ದು ಮತ್ತು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಇಟ್ಟುಕೊಳ್ಳತಕ್ಕದ್ದು ಹಾಗೂ ಅದರ ಪ್ರತಿಯನ್ನು ಸಂಬಂಧಪಟ್ಟ 
ನೌಕರನಿಗೆ ನೀಡತಕ್ಕದ್ದು. 


(2) ನೌಕರರ ಎರುದ್ಧ ಶಿಸ್ತು ಕ್ರಮವನ್ನು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಕಾರ್ಯವಿಧಾನಗಳ ಮೂಲಕ ನಿಯಂತ್ರಿಸತಕ್ಕದ್ದು. 


(3) ಕರಾರಿನಿಂದಾಗಿ ವಿಶ್ವವಿದ್ಯಾಲಯ ಮತ್ತು ನೌಕರನ ಮಧ್ಯದಲ್ಲಿ ಉದ್ಭವಿಸಬಹುದಾದ ಯಾವುದೇ ವಿವಾದವನ್ನು, ಲಿಖಿತ ಕರಾರಿನಲ್ಲಿ 
ಉಪಬಂಧಿಸಿದ ವಿಧಾನದಲ್ಲಿ ಹಾಗೂ ಪರಿನಿಯಮಗಳ ಅನುಸಾರವಾಗಿ ಪರಿಹರಿಸತಕ್ಕದ್ದು. 


40. ಮೇಲ್ಮನವಿ ಹಕ್ಕು.- ವಿಶ್ವವಿದ್ಯಾಲಯವು ತನ್ನ ನೌಕರರ ಅಥವಾ ವಿದ್ಯಾರ್ಥಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡ ಸಂದರ್ಭದಲ್ಲಿ, ಬಾಧಿತ 
ನೌಕರ ಅಥವಾ ವಿದ್ಯಾರ್ಥಿಗಳು ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದಂತೆ ಅಂಥ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವ ಹಕ್ಕನ್ನು 
ಹೊಂದಿರತಕ್ಕದ್ದು. 


41. ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿ .- ವಿಶ್ವವಿದ್ಯಾಲಯವು, ತನ್ನ ನೌಕರರ ಪ್ರಯೋಜನಕ್ಕಾಗಿ, ಪರಿನಿಯಮಗಳು ಮತ್ತು ಜಾರಿಯಲ್ಲಿರುವ 
ಕಾನೂನುಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ಮತ್ತು ಅಂಥ ಷರತ್ತುಗಳಿಗೆ ಒಳಪಟ್ಟು ತಾನು ಸೂಕ್ತವೆಂದು ಭಾವಿಸಬಹುದಾದ 
ಅಂಥ ಭವಿಷ್ಯ ಅಥವಾ ನಿವೃತ್ತಿ ವೇತನ ನಿಧಿಯನ್ನು ರಚಿಸತಕ್ಕದ್ದು ಹಾಗೂ ಅಂಥ ವಿಮಾ ಯೋಜನೆಗಳನ್ನು ಒದಗಿಸತಕ್ಕದ್ದು. 


42. ವಿಶ್ವವಿದ್ಯಾಲಯದ ಪ್ರಾಧಿಕಾರಗಳು ಮತ್ತು ಸಂಸ್ಥೆಗಳ ರಚನೆಯ ವಿವಾದಗಳು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರದ ಅಥವಾ ಇತರ 
ಸಂಸ್ಥೆಯ ಸದಸ್ಯನಾಗಿ ಯಾವೊಬ್ಬ ವ್ಯಕ್ತಿಯು ಸೂಕ್ತವಾಗಿ ಆಯ್ಕೆಯಾಗಿದ್ದಾನೆಯೇ ಅಥವಾ ನೇಮಕಗೊಂಡಿದ್ದಾನೆಯೇ ಅಥವಾ ಅದಕ್ಕೆ ಅರ್ಹನಾಗಿದ್ದಾನೆಯೇ 
ಎಂಬ ಯಾವುದೇ ಪಶ್ನೆ ಉದ್ಭವಿಸಿದರೆ, ಆ ವಿಷಯವನ್ನು ತೀರ್ಮಾನಕ್ಕಾಗಿ ಕುಲಾಧಿಪತಿಯವರಿಗೆ ಕಳುಹಿಸತಕ್ಕದ್ದು ಮತ್ತು ಅವರ ತೀರ್ಮಾನವು 
ಅಂತಿಮವಾಗಿರತಕ್ಕದ್ದು. 


43. ಸಮಿತಿಗಳ ರಚನೆ... 22ನೇ ಪ್ರಕರಣದಲ್ಲಿ ನಮೂದಿಸಿದ ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರವು ತಾನು ಸೂಕ್ತವೆಂದು 
ಭಾವಿಸಬಹುದಾದ ಅಂಥ ಅಧಿಕಾರವನ್ನು ಹೊಂದಿರುವ ಅಂಥ ಸದಸ್ಯರನ್ನು ಒಳಗೊಂಡ ಅಂಥ ಪ್ರಾಧಿಕಾರದ ಒಂದು ಸಮಿತಿಯನ್ನು ರಚಿಸಲು 
ಅಧಿಕಾರವನ್ನು ಹೊಂದಿರತಕ್ಕದ್ದು. 


44. ಆಕಸ್ಮಿಕವಾಗಿ ಖಾಲಿಯಾದ ಸ್ಥಾನಗಳನ್ನು ತುಂಬುವುದು.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಂಸ್ಥೆಯ ಪದನಿಮಿತ್ತ 
ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯರ ಪೈಕಿ ಯಾವುದೇ ಸ್ಥಾನವು ಆಕಸ್ಮಿಕವಾಗಿ ಖಾಲಿಯಾದರೆ, ಯಾರ ಸ್ಥಾನವು ಖಾಲಿಯಾಗಿ ತುಂಬಬೇಕಾಗಿ 
ಬಂದಿದೆಯೋ ಆ ಸದಸ್ಯನನ್ನು ಯಾವ ರೀತಿಯಲ್ಲಿ ಆರಿಸಲಾಗಿತ್ತೋ ಅದೇ ರೀತಿಯಲ್ಲಿ ಹೊಸ ಸದಸ್ಯನನ್ನು ಆರಿಸಿ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ 
ಖಾಲಿ ಸ್ಥಾನವನ್ನು ಭರ್ತಿ ಮಾಡಿದ ವ್ಯಕ್ತಿಯು ಆತನು ಯಾವ ಸದಸ್ಯನ ಸ್ಥಾನದಲ್ಲಿ ಭರ್ತಿಯಾಗಿರುವನೋ ಆ ಸದಸ್ಯನು ಪ್ರಾಧಿಕಾರ ಅಥವಾ ಸಂಸ್ಥೆಯ 
ಸದಸ್ಯನಾಗಿ ಉಳಿಯುತ್ತಿದ್ದ ಬಾಕಿ ಅವಧಿಯವರೆಗೆ ಮಾತ್ರ ಸದಸ್ಯನಾಗಿರತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೦೩ 





45. ಸದ್ಭಾವನೆಯಿಂದ ಕೈಗೊಂಡ ಕ್ರಮದ ರಕ್ಷಣೆ.- ಈ ಅಧಿನಿಯಮ ಅಥವಾ ಪರಿನಿಯಮಗಳು ಅಥವಾ ನಿಯಮಗಳಿಗೆ ಅನುಸಾರವಾಗಿ 
ಸದ್ಭಾವನೆಯಿಂದ ಮಾಡಿದ ಅಥವಾ ಮಾಡಲು ಉದ್ದೇಶಿಸಿದ ಯಾವುದೇ ಕಾರ್ಯಕ್ಕಾಗಿ ವಿಶ್ವವಿದ್ಯಾಲಯದ ಯಾವೊಬ್ಬ ಅಧಿಕಾರಿ ಅಥವಾ ಇತರ ನೌಕರರ 
ಎರುದ್ಧ ಯಾವುದೇ ದಾವೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ನಡೆಸಲು ಅವಕಾಶ ಇರತಕ್ಕದ್ದಲ್ಲ. 


46. ತಾತ್ಕಾಲಿಕ ಉಪಬಂಧಗಳು.- ಈ ಅಧಿನಿಯಮ ಮತ್ತು ಪರಿನಿಯಮಗಳ ಯಾವುದೇ ಇತರ ಉಪಬಂಧಗಳಲ್ಲಿ ಏನೇ ಇದ್ದರೂ.- 
(1) ಮೊದಲ ಕುಲಪತಿ ಮತ್ತು ಸಹಕುಲಪತಿ, ಯಾರಾದರೂ ಇದ್ದರೆ, ಅವರನ್ನು ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು: 


(ii) ಮೊದಲ ಕುಲಸಚಿವರನ್ನು ಮೊದಲ ಕುಲಸಚಿವರು ಮೌಲ್ಯಮಾಪನ ಮತ್ತು ಮೊದಲ ಹಣಕಾಸು ಅಧಿಕಾರಿಯವರನ್ನು 
ಕುಲಾಧಿಪತಿಯವರು ನೇಮಕಮಾಡತಕ್ಕದ್ದು; ಮತ್ತು 


(iii) ಮೊದಲ ವ್ಯವಸ್ಥಾಪನ ಮಂಡಳಿ, ಮೊದಲ ಹಣಕಾಸು ಸಮಿತಿ, ಮೊದಲ ಸಂಶೋಧನೆ ಮತ್ತು ಅನ್ವೇಷಣಾ ಪರಿಷತ್ತು ಹಾಗೂ 
ಮೊದಲ ಶೈಕ್ಷಣಿಕ ಪರಿಷತ್ತನ್ನು ಕುಲಾಧಿಪತಿಯವರು ರಚಿಸತಕ್ಕದ್ದು. 
47. ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ಕನಿಷ್ಠ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನುಳ್ಳ ಒಂದು ಶಾಶ್ವತ ಶಾಸನಬದ್ಧ ದತ್ತಿ 
ನಿಧಿಯನ್ನು ಸ್ಥಾಪಿಸತಕ್ಕದ್ದು ಈ ಪೈಕಿ ಕನಿಷ್ಠ ಹದಿನೈದು ಕೋಟಿ ರೂಪಾಯಿಗಳು ನಗದು ರೂಪದಲ್ಲಿ ಮತ್ತು ಇನ್ನೂಳಿದದ್ದು ಬ್ಯಾಂಕ್‌ ಗ್ಯಾರಂಟಿ ರೂಪದಲ್ಲಿ 
ಇರತಕ್ಕದ್ದು ಮತ್ತು ಇದನ್ನು ತಾವಾಗಿಯೇ ಹೆಚ್ಚಿಸಬಹುದಾಗಿದ್ದು ಆದರೆ ಅದಕ್ಕಿಂತ ಕಡಿಮೆ ಮಾಡತಕ್ತದಲ್ಲ : 


ಕ'ದಿಣಾ 
ಪರಂತು, ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊರಗಿರುವ ವಿಶ್ವವಿದ್ಯಾಲಯದ ಸಂದರ್ಭದಲ್ಲಿ ಕನಿಷ್ಠ ಹತ್ತು ಕೋಟಿ 
ರೂಪಾಯಿಗಳು ನಗದು ರೂಪದಲ್ಲಿರತಕ್ಕದ್ದು ಮತ್ತು ಉಳಿದ ಐದು ಕೋಟಿ ರೂಪಾಯಿಗಳು ಬ್ಯಾಂಕ್‌ ಗ್ಯಾರಂಟಿಯ ರೂಪದಲ್ಲಿರತಕ್ಕದ್ದು. 


(2) ವಿಶ್ವವಿದ್ಯಾಲಯವು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯ ಹಣವನ್ನು ಹೂಡಲು ಅಧಿಕಾರವನ್ನು 
ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯವು ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿಗೆ 
ವರ್ಗಾವಣೆ ಮಾಡಬಹುದು. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸುವ ಸಂದರ್ಭವನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ಶಾಶ್ವತ 
ಶಾಸನಬದ್ಧ ದತ್ತಿ ನಿಧಿಯಿಂದ ಯಾವುದೇ ಮೊಬಲಗನ್ನೂ ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(4) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಿದ ವರಮಾನದ ಶೇಕಡಾ ಎಪ್ಪತ್ತೈದರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ 
ಸಾಮಾನ್ಯ ಕೆಲಸಗಳ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತೈದರಷ್ಟನ್ನು ಶಾಶ್ಚತ ಶಾಸನಬದ್ಧ ದತ್ತಿ ನಿಧಿಯಲ್ಲಿ ಪುನ: 
ತೊಡಗಿಸತಕ್ಕದ್ದು. 

48. ವಿಶ್ವವಿದ್ಯಾಲಯದ ದತ್ತಿ ನಿಧಿ.- (1) ವಿಶ್ವವಿದ್ಯಾಲಯವು, ದೇಣಿಗೆಗಳು ಮತ್ತು ಕಾಲಕಾಲಕ್ಕೆ ಸ್ವೀಕರಿಸಲಾದ ಇತರ ನಿಧಿಯನ್ನು ಒಳಗೊಂಡ 
ಪ್ರಾಯೋಜಕ ಸಂಸ್ಥೆಯು ನಿರ್ಧರಿಸಬಹುದಾದ ಅಂಥ ನಿಧಿಯನ್ನು ಹೊಂದಿರುವ ಒಂದು ವಿಶ್ವವಿದ್ಯಾಲಯ ದತ್ತಿ ನಿಧಿಯನ್ನು ಸ್ಥಾಪಿಸತಕ್ಕದ್ದು. 

(2) ವಿಶ್ವವಿದ್ಯಾಲಯವು, ಪರಿನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಬಹುದಾದ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ದತ್ತಿನಿಧಿಯನ್ನು ಹೂಡುವ 
ಅಧಿಕಾರವನ್ನು ಹೊಂದಿರತಕ್ಕದ್ದು. 

(3) ವಿಶ್ವವಿದ್ಯಾಲಯ ದತ್ತಿ ನಿಧಿಯು, ವಿಶ್ವವಿದ್ಯಾಲಯವು ತನ್ನ ಸಾಮಾಜಿಕ ಧ್ಯೇಯೋದ್ದೇಶಗಳನ್ನು ನೆರವೇರಿಸುವ ಸಂದರ್ಭದಲ್ಲಿ ಮತ್ತು/ಅಥವಾ 
ಮುಂಗಾಣದ ಸನ್ನಿವೇಶದಲ್ಲಿ ಉದ್ಭವಿಸಬಹುದಾದ ಹಣಕಾಸು ಸವಾಲುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ, ಸ್ವಇಚ್ಛೆಯಿಂದ ನಿರ್ವಹಿಸಿಕೊಂಡು ಬರಲು 
ಮತ್ತು ಜವಾಬ್ದಾರಿಯಿಂದ ಹಣ ಹೂಡಿಕೆ ಮಾಡಲು ಇಚ್ಛೆಯುಳ್ಳವರಾಗಿ ಸ್ವಯಂ ವಿಧಿಸಿಕೊಂಡ ನಿಧಿಯಾಗಿರತಕ್ಕದ್ದು. 

(4) ವಿಶ್ವವಿದ್ಯಾಲಯವು, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಯಾವುದೇ ಮೊಬಲಗನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಗೆ 
ವರ್ಗಾಯಿಸಬಹುದು. ವಿಶ್ವವಿದ್ಯಾಲಯದ ಸಮಾಪನಗೊಳಿಸುವದನ್ನು ಹೊರತುಪಡಿಸಿ, ಇತರ ಯಾವ ಸಂದರ್ಭಗಳಲ್ಲೂ ವಿಶ್ವವಿದ್ಯಾಲಯದ ದತ್ತಿ 
ನಿಧಿಯಿಂದ ಯಾವುದೇ ಮೊಬಲಗನ್ನು ಇತರ ಉದ್ದೇಶಗಳಿಗಾಗಿ ವರ್ಗಾಯಿಸತಕ್ಕದ್ದಲ್ಲ. 

(5) ವಿಶ್ವವಿದ್ಯಾಲಯದ ದತ್ತಿ ನಿಧಿಯಿಂದ ಬರುವ ವರಮಾನದ ಶೇಕಡಾ ಎಂಭತ್ತರಷ್ಟನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿ ಅಥವಾ ಸಾಮಾನ್ಯ 
ಕೆಲಸದ ಉದ್ದೇಶಗಳಿಗಾಗಿ ಬಳಸಿಕೊಳ್ಳತಕ್ಕದ್ದು. ಉಳಿದ ಶೇಕಡಾ ಇಪ್ಪತ್ತರಷ್ಟನ್ನು ವಿಶ್ವವಿದ್ಯಾಲಯದ ದತ್ತಿ ನಿಧಿಯಲ್ಲಿ ಪುನಃ ತೊಡಗಿಸತಕ್ಕದ್ದು. 

49. ಸಾಮಾನ್ಯ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಸಾಮಾನ್ಯ ನಿಧಿಯನ್ನು ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ ಮೊಬಲಗುಗಳನ್ನು 
ಜಮಾ ಮಾಡತಕ್ಕದ್ದು. ಎಂದರೆ:- 

(1) ವಿಶ್ವವಿದ್ಯಾಲಯವು ವಿಧಿಸಬಹುದಾದ ಎಲ್ಲಾ ಶುಲ್ಕಗಳು; 

(1) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೆ ಇರುವ ಯಾವುದೇ ಇತರ ಮೂಲದಿಂದ ಸ್ವೀಕರಿಸಲಾದ 

ಎಲ್ಲಾ ಮೊತ್ತ: 

(iii) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ದೇಣಿಗೆಗಳು; 

(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 

ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; 
(2) ಸಾಮಾನ್ಯ ನಿಧಿಗೆ ಜಮಾ ಮಾಡುವ ನಿಧಿಗಳನ್ನು ವಿಶ್ವವಿದ್ಯಾಲಯದ ಎಲ್ಲಾ ಆವರ್ತಕ ವೆಚ್ಚಗಳನ್ನು ಭರಿಸಲು ಉಪಯೋಗಿಸಕೊಳ್ಳತಕ್ಕದ್ದು. 


೨೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





50. ಅಭಿವೃದ್ಧಿ ನಿಧಿ.- (1) ವಿಶ್ವವಿದ್ಯಾಲಯವು, ಒಂದು ಅಭಿವೃದ್ಧಿ ನಿಧಿಯನ್ನು ಸಹ ಸ್ಥಾಪಿಸತಕ್ಕದ್ದು. ಇದರಲ್ಲಿ ಈ ಮುಂದಿನ 
ಮೊಬಲಗುಗಳನ್ನು ಜಮಾ ಮಾಡತಕ್ಕದ್ದು. ಎಂದರೆ:- 

(i) ವಿದ್ಯಾರ್ಥಿಗಳಿಗೆ ವಿಧಿಸಬಹುದಾದ ಅಭಿವೃದ್ಧಿ ಶುಲ್ಕಗಳು; 

(1) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ವಿಶ್ವವಿದ್ಯಾಲಯದ ಅಭಿವೃದ್ಧಿಯ 
ಉದ್ದೇಶಗಳಿಗಾಗಿ ಯಾವುದೇ ಇತರ ಮೂಲಗಳಿಂದ ಸ್ವೀಕರಿಸಿದ ಎಲ್ಲಾ ಮೊತ್ತ; 

(iii) ವಿಶ್ವವಿದ್ಯಾಲಯಕ್ಕೆ ಮಾಡಿದ ಎಲ್ಲಾ ವಂತಿಗೆಗಳು; 

(iv) ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಮೂಲಕ ನಿಷೇಧಿಸದೇ ಇರುವ ಯಾವೊಬ್ಬ ಇತರ ವ್ಯಕ್ತಿ ಅಥವಾ ಸಂಸ್ಥೆಯು 
ಈ ಸಂಬಂಧದಲ್ಲಿ ಕೊಟ್ಟ ಎಲ್ಲಾ ದೇಣಿಗೆಗಳು/ವಂತಿಗೆಗಳು; ಮತ್ತು 

(೪) ಶಾಶ್ವತ ಶಾಸನಬದ್ಧ ದತ್ತಿ ನಿಧಿಯಿಂದ ಸ್ವೀಕರಿಸಲಾದ ಎಲ್ಲಾ ವರಮಾನಗಳು. 

(2) ಅಭಿವೃದ್ಧಿ ನಿಧಿಗೆ ಕಾಲಕಾಲಕ್ಕೆ ಜಮಾ ಮಾಡಿದ ನಿಧಿಯನ್ನು ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಉಪಯೋಗಿಸಕೊಳ್ಳತಕ್ಕದ್ದು. 


51. ನಿಧಿಗಳ ನಿರ್ವಹಣೆ.- 47, 48, 49 ಮತ್ತು 50ನೇ ಪ್ರಕರಣಗಳಡಿಯಲ್ಲಿ ಸ್ಥಾಪಿಸಲಾದ ನಿಧಿಗಳನ್ನು ಪ್ರಬಂಧಕ ಮಂಡಳಿಯ ಸಾಮಾನ್ಯ 
ಮೇಲ್ವಿಚಾರಣೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ನಿಯಂತ್ರಿಸತಕ್ಕದ್ದು ಹಾಗೂ ನಿರ್ವಹಿಸತಕ್ಕದ್ದು. 


52. ವಾರ್ಷಿಕ ವರದಿ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪನಾ ಮ೦ಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು 
ಅದರ ಅನುಮೋದನೆಗಾಗಿ ಪ್ರಬ೦ಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 


(2) ಪ್ರಬಂಧಕ ಮಂಡಳಿಯು ವಾರ್ಷಿಕ ವರದಿಯನ್ನು ತನ್ನ 


ಸ ಸಭೆಯಲ್ಲಿ ಪರಿಗಣಿಸತಕ್ಕದ್ದು ಹಾಗೂ ಅದನ್ನು ಮಾರ್ಪಾಡುಗಳೊಡನೆ ಅಥವಾ 
ಮಾರ್ಪಾಡುಗಳಿಲ್ಲದೆ ಅನುಮೋದಿಸಬಹುದು. 


ಸ್‌ು 


(3) ಪ್ರಬಂಧಕ ಮಂಡಳಿಯು ಸೂಕ್ತವಾಗಿ ಅನುಮೋದಿಸಿದ ವಾರ್ಷಿಕ ವರದಿಯ ಒಂದು ಪ್ರತಿಯನ್ನು ಪ್ರತಿವರ್ಷದ ಮಾರ್ಚ್‌ ಕಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ಡಿಸೆಂಬರ್‌ 31ಕ್ಕೆ ಮೊದಲು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 


53. ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ಪತ್ರ ಮತ್ತು ಜಮಾ ಖರ್ಚು ಪಟ್ಟಿಯನ್ನು ವ್ಯವಸ್ಥಾಪನಾ 
ಮಂಡಳಿಯ ನಿರ್ದೇಶನದಲ್ಲಿ ತಯಾರಿಸತಕ್ಕದ್ದು ಮತ್ತು ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ಮೂಲಗಳಿಂದ ಪ್ರಾಪ್ತವಾಗುವ ಅಥವಾ ಸ್ವೀಕರಿಸಲಾಗುವ ಎಲ್ಲಾ ನಿಧಿಗಳು 
ಹಾಗೂ ವಿತರಿಸಿದ ಅಥವಾ ಸಂದಾಯ ಮಾಡಿದ ಎಲ್ಲಾ ಮೊಬಲಗುಗಳನ್ನು ವಿಶ್ವವಿದ್ಯಾಲಯವು ನಿರ್ವಹಿಸುವ ಲೆಕ್ಕಪತ್ರದಲ್ಲಿ ನಮೂದಿಸತಕ್ಕದ್ದು. 


(2) ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷವೂ ಭಾರತದ ಚಾರ್ಟೆಡ್‌ ಅಕೌಟೆಂಟ್‌ಗಳ ಸಂಸ್ಥೆಯ ಸದಸ್ಯರಾಗಿರುವ ಒಬ್ಬ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನೆ ಮಾಡಿಸತಕ್ಕದ್ದು. 


(3) ವಾರ್ಷಿಕ ಲೆಕ್ಕಪತ್ರಗಳು ಮತ್ತು ಜಮಾ ಖರ್ಚು ಪಟ್ಟಿಯನ್ನು ಲೆಕ್ಕಪರಿಶೋಧನಾ ವರದಿಯೊಡನೆ, ಪ್ರತಿ ವರ್ಷದ ಮಾರ್ಚ್‌ 3ಕ್ಕೆ 
ಕೊನೆಗೊಳ್ಳುವ ಆರ್ಥಿಕ ವರ್ಷದ ತರುವಾಯ ಬರುವ ನವೆಂಬರ್‌ 30ಕ್ಕೆ ಮೊದಲು ಪ್ರಬಂಧಕ ಮಂಡಳಿಗೆ ಸಲ್ಲಿಸತಕ್ಕದ್ದು. 


(4) ವಾರ್ಷಿಕ ಲೆಕ್ಕಪತ್ರಗಳು, ಜಮಾಖರ್ಚು ಪಟ್ಟಿ ಮತ್ತು ಲೆಕ್ಕಪರಿಶೋಧನಾ ವರದಿಯನ್ನು ಪ್ರಬಂಧಕ ಮಂಡಳಿಯು ತನ್ನ ಸಭೆಯಲ್ಲಿ 
ಪರ್ಯಾಲೋಚಿಸತಕ್ಕದ್ದು ಮತ್ತು ಪ್ರಬಂಧಕ ಮಂಡಳಿಯು ಅದನ್ನು ತನ್ನ ಅಭಿಪ್ರಾಯಗಳೊಡನೆ ಸಂದರ್ಶಕರಿಗೆ ಹಾಗೂ ಸರ್ಕಾರಕ್ಕೆ ಪ್ರತಿ ವರ್ಷದ 


ಡಿಸೆಂಬರ್‌ 31 ರಂದು ಅಥವಾ ಅದಕ್ಕೆ ಮೊದಲು ಕಳುಹಿಸತಕ್ಕದ್ದು. 


(5) ಲೆಕ್ಕಪರಿಶೋಧಕರ ವರದಿಯಲ್ಲಿ ಯಾವುದೇ ಮುಖ್ಯ ಬದಲಾವಣೆ ಇದ್ದ ಸಂದರ್ಭದಲ್ಲಿ, ರಾಜ್ಯ ಸರ್ಕಾರವು ವಿಶ್ವವಿದ್ಯಾಲಯಕ್ಕೆ 
ನಿರ್ದೇಶನಗಳನ್ನು ಹೊರಡಿಬಹುದು ಮತ್ತು ಅಂಥ ನಿರ್ದೇಶನಗಳು ವಿಶ್ವವಿದ್ಯಾಲಯದ ಮೇಲೆ ಬಂಧನಕಾರಿಯಾಗಿರತಕ್ಕದ್ದು. 


54. ವಿಶ್ವವಿದ್ಯಾಲಯ ದಾಖಲೆಗಳ ರುಜುವಾತಿನ ಮಾದರಿ.- ವಿಶ್ವವಿದ್ಯಾಲಯದ ಯಾವುದೇ ಪ್ರಾಧಿಕಾರ ಅಥವಾ ಸಮಿತಿಯ ಯಾವುದೇ ರಶೀದಿ, 
ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ ಅಥವಾ ಗೊತ್ತುವಳಿಯು ಅಥವಾ ವಿಶ್ವವಿದ್ಯಾಲಯದ ಸ್ವಾಧೀನದಲ್ಲಿರುವ ಇತರ ದಾಖಲೆಗಳು ಅಥವಾ 
ವಿಶ್ವವಿದ್ಯಾಲಯವು ಯುಕ್ತವಾಗಿ ನಿರ್ವಹಿಸುವ ಯಾವುದೇ ರಿಜಿಸ್ಟರ್‌ನಲ್ಲಿಯ ಯಾವುದೇ ನಮೂದುಗಳ ಪ್ರತಿಯನ್ನು, ಅದರ ಮೇಲೆ ಕುಲಸಚಿವರು 
ಪ್ರಮಾಣೀಕರಿಸಿದ್ದರೆ, ಅದನ್ನು ಅಂಥ ರಶೀದಿ, ಅರ್ಜಿ, ಸೂಚನೆ, ಆದೇಶ, ವ್ಯವಹರಣೆ, ಗೊತ್ತುವಳಿ ಅಥವಾ ದಾಖಲೆ ಅಥವಾ ರಿಜಿಸ್ಟರ್‌ನಲ್ಲಿ ಇರುವ 
ನಮೂದನ್ನು ಮೇಲ್ನೋಟದ ಸಾಕ್ಷ್ಯವೆಂಬುದಾಗಿ ಸ್ಟೀಕರಿಸತಕ್ಕದ್ದು ಮತ್ತು ವಿಷಯಗಳ ಸಾಕ್ಷಿಯಾಗಿ ಅಂಗೀಕರಿಸತಕ್ಕದ್ದು ಹಾಗೂ ಮೂಲ ದಾಖಲೆಗಳನ್ನೇ 
ಸಲ್ಲಿಸಿದ್ದರೆ ಅದನ್ನು, ದಾಖಲಿಸಿರುವ ವಿಷಯಗಳು ಮತ್ತು ವಹಿವಾಟುಗಳ ಸಾಕ್ಷ್ಯವಾಗಿ ಅಂಗೀಕರಿಸಲಾಗುತ್ತಿತ್ತೋ, ಅದೇ ರೀತಿಯಲ್ಲಿ ಇವನ್ನೂ ಸಾಕ್ಷ್ಯವಾಗಿ 
ಅಂಗೀಕರಿಸತಕ್ಕದ್ದು. 


55, ನಿರ್ದೇಶನಗಳನ್ನು ನೀಡಲು ರಾಜ್ಯ ಸರ್ಕಾರದ ಅಧಿಕಾರ.- ರಾಜ್ಯಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 
ಅಥವಾ ಅದರಲ್ಲಿ ಇರುವ ಯಾವುವೇ ಉಪಬಂಧಗಳನ್ನು ಅಥವಾ ಅದರಡಿಯಲ್ಲಿ ರಚಿಸಿದ ಯಾವುವೇ ನಿಯಮಗಳು ಅಥವಾ ಆದೇಶಗಳನ್ನು 
ಕಾರ್ಯಗತಗೊಳಿಸುವುದಕ್ಕಾಗಿ ನಿರ್ದೇಶನ ನೀಡುವುದು ಅವಶ್ಯವೆಂದು ಅಥವಾ ಉಚಿತವೆಂದು ಅಭಿಪ್ರಾಯಪಟ್ಟಲ್ಲಿ ಅದು ಅಂಥ ನಿರ್ದೇಶನಗಳನ್ನು 
ನೀಡಬಹುದು ಮತ್ತು ವಿಶ್ವವಿದ್ಯಾಲಯದ ಪ್ರಬಂಧಕ ಮಂಡಳಿ ಅಥವಾ ಸಂದರ್ಭಾನುಸಾರವಾಗಿ ವ್ಯವಸ್ಥಾಪನಾ ಮಂಡಳಿಯು ಅಂಥ ಪ್ರತಿಯೊಂದು 
ನಿರ್ದೇಶನವನ್ನು ಪಾಲಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೦೫ 





56. ದಂಡಗಳು.- (1) ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿತವಾದ ನಿಯಮಗಳ ಉಪಬಂಧಗಳನ್ನು ಅಥವಾ 
ಯಾವುದೇ ಪರೀಕ್ಷಾ ವಿಷಯಗಳನ್ನು ಅಥವಾ ಪದವಿಗಳನ್ನು ನೀಡುವುದಕ್ಕೆ ಅಥವಾ ಅಂಕಪಟ್ಟಿಗಳನ್ನು ನೀಡುವುದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ 
ಉಲ್ಲಂಘನೆಗಳನ್ನು ಮಾಡುವ ಯಾವೊಬ್ಬ ವ್ಯಕ್ತಿಯು, ಅಪರಾಧ ನಿರ್ಣಯವಾದ ಮೇಲೆ, ಐವತ್ತು ಸಾವಿರ ರೂಪಾಯಿಗಳಿಗೆ ಕಡಿಮೆಯಲ್ಲದ ಆದರೆ ಹತ್ತು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಆರುತಿಂಗಳ ಅವಧಿಗಿಂತ ಕಡಿಮೆಯಲ್ಲದ ಆದರೆ ಎರಡು ವರ್ಷಗಳ 
ಅವಧಿಯವರೆಗೆ ವಿಸ್ತರಿಸಬಹುದಾದ ಕಾರಾವಾಸದಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು ; 


ಪರಂತು, ವಿಶ್ವವಿದ್ಯಾಲಯವೂ ಸಹ ಒಳಗೊಂಡಿರುವಲ್ಲಿ, ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಈ ಅಧಿನಿಯಮದ ಅಡಿಯಲ್ಲಿ ನೀಡಲಾದ 
ಅನುಮತಿ ಪತ್ರವನ್ನು ಹಿಂತೆಗೆದುಕೊಳ್ಳತಕ್ಕದ್ದು. 


(2) ಈ ಪ್ರಕರಣದ ಅಡಿಯಲ್ಲಿಯ ದಂಡವನ್ನು ಇತರ ಯಾವುದೇ ಅಧಿನಿಯಮದಲ್ಲಿ ನಿರ್ದಿಷ್ಟಪಡಿಸಲಾದ ದಂಡಕ್ಕೆ ಬಾಧಕವಾಗದಂತೆ 
ವಿಧಿಸಬಹುದು. 


57. ಪ್ರವೇಶಿಸುವ ಮತ್ತು ಪರಿಶೋಧಿಸುವ ಅಧಿಕಾರ.- ಈ ಉದ್ದೇಶಕ್ಕಾಗಿ, ರಾಜ್ಯಸರ್ಕಾರದಿಂದ ಪ್ರಾಧಿಕೃತಗೊಂಡ “ಎ' ಸಮೂಹದ ಅಧಿಕಾರಿ 
ದರ್ಜೆಗಿಂತ ಕಡಿಮೆಇಲ್ಲದ ದರ್ಜೆಯ ಯಾವೊಬ್ಬ ಅಧಿಕಾರಿಯು, ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳ (ಕ್ಯಾಪಿಟೇಶನ್‌ ಶುಲ್ಕ ನಿಷೇಧ) ಅಧಿನಿಯಮ, 1984ರ 
(1984ರ ಕರ್ನಾಟಕ ಅಧಿನಿಯಮ 37) ಅಡಿಯಲ್ಲಿ ನಿರ್ದಿಷ್ಟಪಡಿಸಿರಬಹುದಾದ ಅಂಥ ಷರತ್ತುಗಳಿಗೆ ಒಳಪಟ್ಟು, ಈ ಅಧಿನಿಯಮದ ಉದ್ದೇಶಗಳಿಗಾಗಿ, ಆ 
ಅಧಿನಿಯಮದ 9ನೇ ಪ್ರಕರಣದ ಅಡಿಯಲ್ಲಿ ಉಪಬಂಧಿಸಲಾದಂತಹವೇ ಅಧಿಕಾರಗಳನ್ನು ಚಲಾಯಿಸಲು ಮತ್ತು ಪ್ರಕಾರ್ಯಗಳನ್ನು ನೆರವೇರಿಸಲು 


ಅಧಿಕೃತನಾದ ಅಧಿಕಾರಿ ಎಂಬುದಾಗಿ ಭಾವಿಸತಕ್ಕದ್ದು. 


58. ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ನಿರ್ದೇಶನವನ್ನು ನೀಡುವ ಅಧಿಕಾರ.- (1) ವಿಶ್ವವಿದ್ಯಾಲಯವು ತನ್ನ ರಚನೆ ಅಥವಾ 
ನಿಗಮನವನ್ನು ನಿಯಂತ್ರಿಸುವ ಕಾನೂನಿಗೆ ಅನುಸಾರವಾಗಿ ತನ್ನ ಸಮಾಪನವನ್ನು ಉದ್ದೇಶಿಸಿದ್ದಲ್ಲಿ, ಅದು ಕನಿಷ್ಠ ಆರು ತಿಂಗಳ ಲಿಖಿತ ಪೂರ್ವ 
ಸೂಚನೆಯನ್ನು (ನೋಟೀಸು) ಸರ್ಕಾರಕ್ಕೆ ನೀಡತಕ್ಕದ್ದು. 


(2) ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು, ಈ ಕೆಳಗಿನವುಗಳ ಬಗ್ಗೆ. ಎಂದರೆ:- 
(1) ಪದವಿಯನ್ನು ನೀಡುವುದಕ್ಕಾಗಿ ಬೋಧನೆಯ ಗುಣಮಟ್ಟ; 
(ii) ಶಿಕ್ಷಣದ ಗುಣಮಟ್ಟ; 
(iii) ಉನ್ನತ ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಗಟ್ಟುವುದು; 
(iv) ಅಧಿನಿಯಮದ ಉಪಬಂಧಗಳ ಉಲ್ಲಂಘನೆಯ ಬಗ್ಗೆ, ಯಾವುದಾದರೂ ಇದ್ದಲ್ಲಿ, 
- ಇವುಗಳ ಬಗ್ಗೆ ನಿಯತಕಾಲಿಕ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ಸರ್ಕಾರಕ್ಕೆ ವರದಿಯನ್ನು ಕಳುಹಿಸತಕ್ಕದ್ದು. 


(3) ದುರ್ವ್ಯವಹರಣೆ, ದುರಾಡಳಿತ ಮತ್ತು ಅಶಿಸ್ತು ಆಗಿದೆ ಎಂಬುದನ್ನು ಗುರುತಿಸಿದರೆ, ಸರ್ಕಾರವು, ವಿಶ್ವವಿದ್ಯಾಲಯದ ಆಡಳಿತ ವರ್ಗದವರಿಗೆ 
ಆಡಳಿತವನ್ನು ಸರಿಪಡಿಸಬೇಕೆಂದು ನಿರ್ದೇಶನಗಳನ್ನು ನೀಡತಕ್ಕದ್ದು. ನಿಯಮಿಸಬಹುದಾದ ಅಂಥ ಅವಧಿಯೊಳಗೆ ಆ ನಿರ್ದೇಶನಗಳನ್ನು ಪಾಲಿಸದಿದ್ದಲ್ಲಿ 
ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್‌) ಸಮಾಪನಗೊಳಿಸುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವ ಹಕ್ಕು 
ಸರ್ಕಾರದಲ್ಲಿ ನಿಹಿತವಾಗಿರತಕ್ಕದ್ದು. 


(4) ವಿಶ್ವವಿದ್ಯಾಲಯವನ್ನು ಅಥವಾ ಅದರ ಯಾವುದೇ ವ್ಯಾಸಂಗ ಕ್ರಮವನ್ನು (ಕೋರ್ಸ್‌) ಸಮಾಪನಗೊಳಿಸುವ ವಿಧಾನವು, ಸರ್ಕಾರವು ಈ 
ಸಂಬಂಧದಲ್ಲಿ ನಿಯಮಿಸಬಹುದಾದಂತೆ ಇರತಕ್ಕದ್ದು: 


ಪರಂತು, ವಿಶ್ವವಿದ್ಯಾಲಯವು ತನ್ನ ಕಾರಣಗಳನ್ನು ಹೇಳಿಕೊಳ್ಳಲು ಸಮಂಜಸ ಅವಕಾಶಗಳನ್ನು ನೀಡಿದ ಹೊರತು ಅಂಥ ಯಾವುದೇ ಕ್ರಮವನ್ನು 
ಕೈಗೊಳ್ಳತಕ್ಕದ್ದಲ್ಲ. 

(5) (1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೋಟೀಸನ್ನು ಸ್ವೀಕರಿಸಿದ ಮೇಲೆ, ಸರ್ಕಾರವು ಸಂಬಂಧಿಸಿದ ನಿಯಂತ್ರಣಾ ಪ್ರಾಧಿಕಾರದೊಡನೆ 
ಸಮಾಲೋಚಿಸಿ, ವಿಶ್ವವಿದ್ಯಾಲಯವನ್ನು ಸಮಾಪನಗೊಳಿಸಲು ಅಥವಾ ವ್ಯಾಸಂಗ ಕ್ರಮವನ್ನು ಪರಿಸಮಾಪನಗೊಳಿಸಲು ಉದ್ದೇಶಿಸಿದ ದಿನಾಂಕದಿಂದ, 
ವಿಶ್ವವಿದ್ಯಾಲಯದಲ್ಲಿ ನಿಯತ ವ್ಯಾಸಂಗ ಕ್ರಮಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳ ಕೊನೆಯ ತಂಡ (ಬ್ಯಾಚ್‌) ತನ್ನ ವ್ಯಾಸಂಗ ಕ್ರಮವನ್ನು 
ಮುಗಿಸುವವರೆಗೆ ಪರಿನಿಯಮಗಳಲ್ಲಿ ನಿರ್ದಿಷ್ಟಪಡಿಸಬಹುದಾದ ಅಂಥ ವಿಧಾನದಲ್ಲಿ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡತಕ್ಕದ್ದು. 


59. ಸಮಾಪನೆಯ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವೆಚ್ಚಗಳು.- (1) 58ನೇ ಪ್ರಕರಣದ (5ನೇ ಉಪಪ್ರಕರಣದ ಅಡಿಯಲ್ಲಿ ವಿಶ್ವವಿದ್ಯಾಲಯದ 
ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ಅದರ ಆಡಳಿತಾತ್ಮಕ ವೆಚ್ಚಗಳನ್ನು ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಶಾಶ್ಚತ ಶಾಸನಬದ್ಧ ದತ್ತಿ 
ನಿಧಿ, ಸಾಮಾನ್ಯ ನಿಧಿ ಅಥವಾ ಅಭಿವೃದ್ಧಿ ನಿಧಿಯಿಂದ ಭರಿಸತಕ್ಕದ್ದು. 

(2) ವಿಶ್ವವಿದ್ಯಾಲಯದ ಆಡಳಿತವನ್ನು ಹಸ್ತಾಂತರಗೊಳಿಸುವ ಅವಧಿಯಲ್ಲಿ ವಿಶ್ವವಿದ್ಯಾಲಯದ ವೆಚ್ಚವನ್ನು ಭರಿಸಲು 47, 48, 49 ಮತ್ತು 50ನೇ 
ಪ್ರಕರಣಗಳ ಅಡಿಯಲ್ಲಿ ಉಲ್ಲೇಖಿಸಲಾದ ನಿಧಿಯು ಸಾಕಷ್ಟು ಇಲ್ಲದಿದ್ದಲ್ಲಿ, ಅಂಥ ವೆಚ್ಚವನ್ನು ಸರ್ಕಾರವು, ವಿಶ್ವವಿದ್ಯಾಲಯದ ಸ್ವತ್ತುಗಳು ಮತ್ತು ಆಸ್ತಿಗಳನ್ನು 
ವಿಲೇ ಮಾಡುವ ಮೂಲಕ ಭರಿಸತಕ್ಕದ್ದು. 


೨೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(3) ವಿಶ್ವವಿದ್ಯಾಲಯದ ಸಮಾಪನೆಯು ದುರ್ವ್ಯವಹರಣೆ ಅಥವಾ ದುರಾಡಳಿತದ ಕಾರಣಗಳಿಗಾಗಿ ಆಗಿದ್ದರೆ, ಸರ್ಕಾರವು ಅಂಥ 
ದುರ್ವ್ಯವಹಾರಕ್ಕೆ ಅಥವಾ ದುರಾಡಳಿತಕ್ಕೆ ಹೊಣೆಯಾಗಿರುವ ವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅವರ ಮೇಲೆ ತಾನು ಸೂಕ್ತವೆಂದು ಭಾವಿಸಬಹುದಾದ ಅಂಥ 
ದಂಡನೆಯನ್ನು ವಿಧಿಸಲು ಸ್ಪತಂತ್ರವಾಗಿರತಕ್ಕದ್ದು. 


60. ತೊಂದರೆಗಳ ನಿವಾರಣೆಗೆ ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವ ಸಂಬಂಧದಲ್ಲಿ ಯಾವುದೇ ತೊಂದರೆ 
ಉದ್ಭವಿಸಿದರೆ, ರಾಜ್ಯ ಸರ್ಕಾರವು. ಅಧಿಸೂಚನೆಯ ಅಥವಾ ಆದೇಶದ ಮೂಲಕ ತೊಂದರೆಯ ನಿವಾರಣೆಗಾಗಿ ಅವಶ್ಯಕ ಹಾಗೂ ಸಮಂಜಸವೆಂದು ತನಗೆ 
ಕಂಡುಬರುವಂಥ ಮತ್ತು ಈ ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಲ್ಲದ ಉಪಬಂಧಗಳನ್ನು ರಚಿಸಬಹುದು: 


ಪರಂತು, ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಐದು ವರ್ಷಗಳು ಮುಕ್ತಾಯವಾದ ತರುವಾಯ ಈ ಪ್ರಕರಣದ ಅಡಿಯಲ್ಲಿ 
ಅಂಥ ಯಾವುದೇ ಅಧಿಸೂಚನೆ ಅಥವಾ ಆದೇಶವನ್ನು ಹೊರಡಿಸತಕ್ಕದ್ದಲ್ಲ. 


(2) (1)ನೇ ಉಪಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ ರಾಜ್ಯ ವಿಧಾನ 
ಮಂಡಲದ ಮುಂದೆ ಮಂಡಿಸತಕ್ಕದ್ದು. 


61. ರಾಜ್ಯ ಸರ್ಕಾರದ ನಿಯಮಗಳ ರಚನಾಧಿಕಾರ.- (1) ರಾಜ್ಯ ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ 


ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 

(2) ಈ ಅಧಿನಿಯಮದ ಅಡಿಯಲ್ಲಿ ಹೊರಡಿಸಲಾದ ಪ್ರತಿಯೊಂದು ನಿಯಮವನ್ನು, ಅದನ್ನು ರಚಿಸಿದ ತರುವಾಯ, ಆದಷ್ಟು ಬೇಗನೆ, ರಾಜ್ಯ 
ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಒಂದು ಅಧಿವೇಶನದಲ್ಲಿ ಅಥವಾ ಎರಡು ಅಥವಾ ಹೆಚ್ಚು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಿರಬಹುದಾದ ಒಟ್ಟು ಮೂವತ್ತು ದಿನಗಳ ಅವಧಿಯವರೆಗೆ ಅದು ಅಧಿವೇಶನದಲ್ಲಿರುವಾಗ ಮಂಡಿಸತಕ್ಕದ್ದು ಮತ್ತು ಮೇಲೆ ಹೇಳಿದ ಅಧಿವೇಶನ 
ಅಥವಾ ನಿರಂತರ ಅಧಿವೇಶನಗಳ ನಿಕಟ ತರುವಾಯದ ಅಧಿವೇಶನವು ಮುಕ್ತಾಯವಾಗುವುದಕ್ಕೆ ಮೊದಲು ಉಭಯ ಸದನಗಳು ನಿಯಮದಲ್ಲಿ ಯಾವುದೇ 
ಮಾರ್ಪಾಡು ಮಾಡಲು ಒಪ್ಪಿದರೆ ಅಥವಾ ಆ ನಿಯಮವನ್ನು ರಚಿಸತಕ್ಕದ್ದಲ್ಲವೆಂದು ಉಭಯ ಸದನಗಳು ಒಪ್ಪಿದರೆ ತದನಂತರ ಅಂಥ ನಿಯಮವು ಹಾಗೆ 
ಮಾರ್ಪಾಟಾದ ರೀತಿಯಲ್ಲಿ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದಾಗ್ಯೂ, ಯಾವುದೇ ಅಂಥ 
ಮಾರ್ಪಾಡು ಅಥವಾ ರದ್ಧತಿಯು ಆ ನಿಯಮದ ಅಡಿಯಲ್ಲಿ ಈ ಮೊದಲು ಮಾಡಲಾದ ಯಾವುದೇ ಕಾರ್ಯದ ಮಾನ್ಯತೆಗೆ ಬಾಧಕವನ್ನು 
ಉಂಟುಮಾಡತಕ್ಷದಲ್ಲ. 


ಇದನ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜಿ.ಕೆ. ಬೋರೇಗೌಡ 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖಬೆಂದಜೂರು, ಶುಕ್ರವಾರ, ಮಾರ್ಜ್‌ ೨೨, ೨೦೧೩ (ಚೈತ್ರ ೧, ಶಕ ವರ್ಷ ೧೯೩೪) ನಂ.೬೨೨ 
Part -IV-A Bangalore, Friday, March 22, 2013 (Chaithra 1, Shaka Varsha 1934) No. 622 
KARNATAKA ELECTRICITY REGULATORY COMMISSION 
NOTIFICATION 


No. B/15/12 Bangalore, Dated 21“March 2013 
KERC (Fuel Cost Adjustment Charges) Regulations, 2013 


Preamble: 


Whereas the Commission in its Tariff Order dated 30" April 2012 has decided to introduce a mechanism for 
collection of Fuel Cost adjustment from consumers and notified the draft Regulations in the matter on 5" October 
2012 and invited the views, suggestions, objections, if any, on the procedure to be followed for determining the 
fuel cost adjustment charges from time to time. Further, the Commission held a public hearing in the matter on 
14% December 2012 at the Court hall of the Commission and has considered the views suggestions, and 


objections received, and the submissions made in the public hearing in this regard. 


Therefore the Commission, in exercise of the powers conferred under Section 181 and Section 62(4) of the 
Electricity Act 2003, the Commission hereby notifies the Regulations for collection of Fuel cost adjustment 
Charges. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೦೭ 





1. 


3.2 


4.1 


4.2 


4.3 


(ii) 


Short Title and commencement: 
(1) These Regulations may be called the KERC (Fuel Cost Adjustment Charges) Regulations, 2013 


They shall come into effect from the date of their Notification in the official gazette. 


(11) They shall apply to the whole of the State of Karnataka. 


Definitions 
(1) In these Regulations, unless the context otherwise requires: 
a. "Act" means the Electricity Act, 2003, as amended from time to time. 

b.“Billing quarter” means the period of three months commencing from the beginning of a calendar month 
during which FAC is proposed to be recovered. 

c. "Commission" means the Karnataka Electricity Regulatory Commission; 

d. "Distribution Licensee’ means a licensee authorized to operate and maintain a distribution system for 
supplying electricity to the consumers in his area of supply. 

e. “Fuel Adjustment Charges” means the charges as determined in these Regulations for recovery in a billing 
quarter on the basis of change in the cost of fuel in the second quarter preceding the billing quarter. 

(ii Words or expressions occurring in these Regulations and not defined herein above shall bear the same 
meaning as in the Act or the Karnataka Electricity Reforms Act and in case of any inconsistency, therein the 
provisions of the Act shall prevail. 

Collection of Fuel Cost Adjustment Charge (FAC): 
Every Distribution Licensee shall collect Fuel Cost Adjustment charges from its consumers during a billing 


quarter in accordance with the provisions in these Regulations as part of the tariff payable by the consumer. 


Explanation: The first billing quarter shall commence from 1* July 2013. 


Provided that, where the FAC in any billing quarter exceeds ten paise per unit or any other limit fixed by the 
Commission in the tariff order applicable for the relevant year, the distribution licensee shall not recover FAC in 


excess of ten paise per unit or the limit fixed by the Commission without the prior approval of the Commission. 


Provided that, where the amount of FAC is negative in any billing quarter, the savings in FAC upto ten paise or 


the limit as fixed by the Commission shall be passed on to the Consumers. 
The distribution licensees shall commence billing of FAC from the first meter reading date of the billing quarter. 
Computation of FAC: 


Distribution Licensees shall determine the per unit Fuel Cost Adjustment charges recoverable from consumers 
on the basis of the variation in the fuel cost on energy purchased from Generators as specified in Clause 5 of 


these Regulations. 


For the purpose of determining the Fuel Cost Adjustment Charges, the transmission losses in respect of the 
transmission network and distribution losses in respect of distribution licensee’s network to be considered shall 


be the losses as approved by the Commission in the relevant tariff orders issued from time to time. 


The computation of FAC as provided in these Regulations shall ordinarily be completed by the Distribution 


Licensees within 45 days before the commencement of each billing quarter. 
Formula for computation of FAC: 
The formula for computation of the Fuel Cost Adjustment Charges shall be as under: 


FAC = (ಇಲ್ಮಿ + VC+ VC, + Z)/ ೦1"1000 


Where 

VC= Change in variable cost of state owned power generating stations 

Vk = Change in variable cost of Central Generating Stations; 

VC, = Change in variable cost of Generating Stations of other Independent Power Producers 
having long term PPAs with the distribution licencees. 

೦ = Actual sales inclusive of metered sales and assessed sales to IP Sets & BJ/KJ categories. 

7 ಎ Adjustment factor for any over/under recovery 


೨೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





6.2 


6.3 


7.2 


Change in Variable cost [(VC) .. ccs, wr, is the difference between the variable cost computed on the basis of 
delivered cost of fuel for coal / gas / liquid fuel based generating stations and the variable cost as allowed in the 


Tariff Order pertaining to the relevant period. 


The ‘Fuel Costs’ for the purpose of computing FAC as per these Regulations shall include only delivered cost of 


fuel at the generating station computed as per Format-1 annexed to these Regulations. 
Adjustment Factor (Z) for a billing quarter shall include: 


i) Variation in actual FAC collected and allowable FAC for any previous billing quarter which has not been 


factored earlier. 


1) Any variations observed by the Commission during post facto validation of the data furnished in any 


quarter; and, 


iii) Any variations in variable costs that would be noticed by the distribution licensees subsequent to 


incorporation of FAC for a billing quarter. 
This shall be computed as per Format -2 annexed to these Regulations. 
Accounting and Billing of FAC: 


The distribution licensee shall indicate the rate and amount of FAC separately in the consumer bills and record 


the amount of FAC collected under a separate head of account in its books of accounts. 


The FAC determined as per the formula provided in these Regulations shall be in paise per unit rounded off to 


the nearest integer. 


All documents to be furnished to the Commission for approval of FAC for each quarter shall be duly signed by the 


authorized representative of the distribution licensee and duly certified by a Chartered Accountant. 
Information and Publication of FAC: 


The Distribution Licensee shall furnish to the Commission, its computations of FAC for any billing quarter as per 


the formats specified in these Regulations at least 30 days before the commencement of the billing quarter. 


The distribution licensee shall publish FAC proposed to be collected for a billing quarter in at least one English 
and one Kannada Newspaper having wide circulation in its area of supply for information of the consumers. Such 
publication shall be issued at least one week before the commencement of the billing quarter. Copies of FAC 
assessment shall also be posted on the websites of the Distribution Licensees for information of the 


consumers/stakeholders. 
Power to remove difficulties 


If any difficulty arises in giving effect to any of the provisions of these Regulations, the Commission on application 
by the distribution licensee or suo-moto may, by general or special order, take such action which appears to be 
necessary or expedient for the purpose of removing such difficulties not being inconsistent with the provisions of 
the Act. 


Power to amend: 


The Commission may from time to time add, vary, alter, modify or amend any provisions of these regulations. 


Approved by the Commission 


N. SRIRAMAN 
Secretary 
Karnataka Electricity Regulatory Commission 


೨೮೦೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 





ವಿಶೇಷ ರಾಜ್ಯ ಪತ್ರಿಕೆ 


(೬೦1೬೧೦೨೨೦೦ ೨19/1೦೮೦ Aq pelle 1/೧೦ SWODSI 1೦ 9/1/01೨55./೮೨. ೨9//೦೮[೧೦ eu} Aq peuBis ೨೦ ॥೦ಟ (೦೬೬೦, SU] :9(೦॥ 


12೦559೦೨ sp sjueUNSOp ಟ[/1 0೦/೦ jueusjDys ೨೦/೦೮೨9 ಐ ಟ| $101೨0 6೬/೧] ,. 


(1-೨) ಎ7 ( 7) 10420} |ಆ೨೪]5೧[೧'ರ 
19110೧ Buiid snoiAeid eu} 10} 
V4 1೦ IDAOIddD sl Ul UOISSIWUUO SU} Aq ೦೨/೨5೦೦ SUOIHOUDA AUY 
೦, Ul peyloeds 
19,10೧ eu} 10} Bully 1©1}0 ,MOU PEDOU SUOIDUDA 150೦ 1೨೧, AUY 
ಕಾ 
1೦.೮ ``` ey} Ul pejsnlpp eq ೦, 590/0೦0೦ 23 Ul ೨5೦೨/೨೦೨೧ / 9509120| 
(61೬90291016 620 Alujuow Jed sv) 
4910೧೦ Bullid UDASISI SU} Ul WODSI SU} Aq ೦9|29॥೦೦ AlonjoD IV 
“30 O°" 10] 0೦/56/2೦) ouj 1009101660 yy] da | 
“Ad ೦೮ 10) 1/೦2 Aapesodody| oo | 
ಶ್‌ C—O [ns 
T-IVWYO4 (2) 104204 juewysnlpy 1೦ UoHpindwo 
೯೫0೦2 ‘suone|n3ay (598.160 }uawysn{py 3502 |[an3) 2೬ 3) 0} xeuuy 



































JUDjUN022b pelepoud Aq ೦9/92 1/೧0 SWODSI 1೦ SAojUesSIde) pesuoujnp ou} Aq 0900 9೦ ॥೦೮6 (೦೬೬೦ ೨ :2]ON 
UOISSIWWO SU} }0 ೧೨01೦ HUD] (4೦/೨9/೨೬ 90] Ul ೨/೦/1೮೮೦ so 590/0) 9100/0/ # 
pepnioul ೨೮ ous ೨13 10} suojp|nBe) ey} Jed 50 peISA0D © 0} SUODYS UNS 190೦ AU “SAIHOIIPUI S| UO DISUSED 1೦ ©2INOS/SUOIYD]S , 

EN CN CES ES ES AN SS SN [ಯರ NSS SEEN oS Ro SS 442/1 5592211 + ೨82A 510/0] 0001 
೬ [೯2 ೨೫[|[ "||. |೫| (| ([ SS SS SN SS [ | 44/21/1010 
TE ಗಾ Te TouosncdNSdN 
ESN NS NS A SS SN SE A Cs ಸ ಾಣಾಣಾ Ce) ೦೬೨೨೨5010೬ 
UO es i i 0101 
rl ieee css ce 5411051 
EN FR ಭಾ ಘಾ EN ಸಾರಾ ಭಾ ಕಾಸ ಕಾಣಾ SAN ತಾಗ ವಾಸಾ ತಾಸ ಹಾ $90DA “10101 
= NS RES ಇಷಾ CS ಹಾಸ NEE ಕಾನ EN pe) 25801554121 
ES EE ಸಾ ES ತ ಸಾ [ಘಾ ಅತಾ ಸಾಹ] a ಸಾಸು ತ್‌ಾ 
SN SS ಹಾಣಾಷಾ | ಪಾತ ESS ಸಾತಾಸಜಾಸಾಸ EE ಭಾನ, ಹಾಹಾಹಾ ES EE ಹಾಹಾ ಜಹಾ LUosuodS S41 SIN 
eel se eee ce lee rs IpouWS 
SS ES EN A SS ಘಾತ ರಾಣಾ ಕಾಣಾ ಣಾ (ES ಸಾನ £5505 aN 
1902101 IAIN 
I REST EES EE ES ET NE EN EE NE ET EE EE NE ಜಾತಾ suouois BuycIouSS Io4USS 
SDA “19101 
EE EE EE ES ES EEE RE i ಭಾಷಾ a ಭಾಷಾ ಭಷ ನ್‌ 
ಕಾ ಭಾಷಾ ಗಾಣಾಣಾಸ ತಾತಾ ಪಾಣಾಣಾ ತಾತಾ ಗಾಣ (ಷಹ ಚಾತಕ ತಾತಾ RES ತಾತಾ ಪಾಷಾಣ ಗಾತಾ ಕಾ ಶ್‌ 
1011 Sdld 

nw $12 ಕ | Hun/sy 
612 “sy-1s02 jen} ಟ| ೨೩೦೨12ಟ|| ul 101909 |['sy-1s02 jen} | 101909 jo SIGDUDA ೨10/0 | Re pa ವಸ -॥5901002 8001016 0001909 ೨ 90] J0 SWDN 
wnypny 90/000೦ ಐಗಳ ೨509120 | wnjupny 9000೦ 0/೦೪ 0/೨೪ ೨9/00/10 
JSHDnD 15101 UUW T-UUoW panoddy 

1101011804 ೬೮ ಗಢಡೂೂ್ರರ್ರಾಹ್ರಾಥ್ರಫ ಫ್ರಾ -590/10ಟ2 1190157೧70 BOD IONS ೂಘೂ್ತಾಢ ಥ್ರಣಾಘಗ್ತ/ಢ ಥ್ರಣಾಗ್ರ್ಲ್ಭ್ಪಹಾಾು ಸರ್ಮಸಣ್ನಾ 





₹102 ‘suoypjnBay (5901002 juewysnlpy 1502 Ien3) 283) ೦| 99001 


೨೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾಗ - ೫1 ಖಬೆಂದಜೂರು, ಶುಕ್ರವಾರ, ಮಾರ್ಚ್‌ ೨೨, ೨೦೧೩ (ಚೈತ್ರ ೧, ಶಕ ವರ್ಷ ೧೯೩೪) ನಂ. ೬೨೩ 
Part - 81] Bangalore, Friday, March 22, 2013 (Chaithra 1, Shaka Varsha 1934) No. 623 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4 ರ ಮೇರೆಗೆ ಅಧಿಸೂಚನೆ 


ಸಂಖ್ಯೆ: ಸಿಐ 437 ಎಸ್‌ಪಿಕ್ಯೂ 2012, ಬೆ೦ಗಳೂರು, ದಿನಾಂಕ: 19.03.2013 


ಹಾಸನ ಜಿಲ್ಲೆ, ಅರಸೀಕೆರೆ ತಾಲ್ಲೂಕು, ಕಸಬಾ ಹೋಬಳಿ, ಜಾಜೂರು ಗ್ರಾಮದ ಈ ಕೆಳಕಂಡ ಸರ್ವೆ ನಂಬರ್‌ ಮತ್ತು ವಿಸ್ತೀರ್ಣದ 
ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಕರ್ನಾಟಕ 
ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (1966 ಕರ್ನಾಟಕ ಕಾಯ್ದೆ ನಂ: 18) ಮೇರೆಗೆ ವಿಧಿ 13) 3(1) ಮತ್ತು 28(1) ರ ಅಧಿಸೂಚನೆಗಳನ್ನು ಸಂಖ್ಯೆ 
ಸಿಐ 292 ಎಸ್‌ಪಿಕ್ಕೂ 2009 ದಿನಾ೦ಕ: 29.09.2009 ರ ಪ್ರಕಾರ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಪತ್ರದ ಭಾಗ 3-1ರ ಪುಟ ಸಂಖ್ಯೆ: 1 ರಿಂದ 24 
ರಲ್ಲಿ ದಿನಾಂಕ: 07.10.2009 ರಂದು ಪ್ರಕಟಣೆಗೊಂಡಿರುತ್ತದೆ. 


ಮೇಲ್ಕಂಡ ಅಧಿಸೂಚನೆಯಲ್ಲಿನ ಈ ಕೆಳಕಂಡ ಸರ್ವೆ ನಂಬರ್‌ ಮತ್ತು ವಿಸ್ತೀರ್ಣದ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ 
ಕಾಯ್ದೆ 1966 ರ ವಿಧಿ 4 ರಲ್ಲಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ ಹೊರತುಪಡಿಸಿ, ಭೂಸ್ವಾಧೀನ ಪಕ್ರಿಯೆಯಿಂದ ಕೈಬಿಡಲಾಗಿದೆ. 

























































































ಗ್ರಾಮ: ಜಾಜೂರು ಹೋಬಳಿ: ಕಸಬಾ ತಾಲ್ಲೂಕು: ಅರಸೀಕೆರೆ ಜಿಲ್ಲೆ: ಹಾಸನ 
ವಿಸ್ತೀರ್ಣ ಚಕ್ಕುಬಂದಿ 
ಕ್ರ ಸರ್ವೆ ಎ ಸ 
ಪು ನಂಬರ್‌ ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
(ಎ-ಗುಂ) (ಎ-ಗುಂ) (ಎ-ಗುಂ) ಸ.ನಂ ಸ.ನಂ ಸ.ನಂ ಸ.ನಂ. 
1 28 5-03 5-03 
2 29/ 2-20 ತ 2-20 ಪೂರ್ವಕ್ಕೆ | ರಸ್ತೆ ಮತ್ತು ಉಳಿದ 
ಡ್‌ 
3 75721 0-17 ಡ್‌ 0-17 ಸರ್ವೆ ನಂಬರ್‌ಗಳು 
4 29/2ಎ2 0-06 1/2 my 0-06 1/2 
ಪಶ್ಚಿಮಕ್ಕೆ ತ ಕಲ್ಲನಾಯಕನಹಳ್ಳಿ ಗಡಿ 
5 29/2ಎ3 0-06 1/2 ೭ 0-06 1/2 
6 29/2ಎ4 0-14 0-01 0-13 ಉತ್ತರಕ್ಕೆ : ರಸ್ತೆ ಮತ್ತು ಉಳಿದ 
7 29/2ಎ5 0-12 — 0-12 ಸರ್ವೆ ನಂಬರ್‌ಗಳು 
8 29/2ಎ6 0-09 1/2 0-01 0-08 1/2 
4 pel 
9 292ಎ] 0-08 1/2 ೭ 0-08 1/2 ದಾಸ್ಯತಿ ರರ ಯಪ 
ಸರ್ವೆ ನಂಬರ್‌ಗಳು 
10 29/2ಬಿ 4-23 — 4-23 
11 29/3 1-08 0-02 1-06 
12 30/1 3-27 — 3-27 
13 30/2ಎ 2-01 — 2-01 
ಪೂರ್ವಕ್ಕೆ : ರಸ್ತೆ ಮತ್ತು ಉಳಿದ 
14 30/2ಬಿ 0-39 — 0-39 ವ ಪ 
ಸರ್ವೆ ನಂಬರ್‌ಗಳು 
15 31/1 3-33 0-04 3-29 
16 31/2ಎ 0-35 0-02 0-33 ಪಶ್ಚಿಮಕ್ಕೆ : ಕಲ್ಲನಾಯಕನಹಳ್ಳಿ ಗಡಿ 
17 31/2ಬಿ 0-23 — 0-23 
18 31/2ಸಿ 1೨12 0-02 1-10 ಉತ್ತರಕ್ಕೆ : ರಸ್ತೆ ಮತ್ತು ಉಳಿದ 
ಡ್‌ 
9 321 2715 0-01 2-14 ಸವಥ ನಂಬಿ ೫5; 
20 32/2 2-08 0-01 2-07 
ಕ ದಕ್ಷಿಣಕ್ಕೆ : ರಸ್ತೆ ಮತ್ತು ಉಳಿದ 
21 32/3 2-28 0-04 2-24 ಸರು 
22 32/4 2-03 0-01 2-02 
23 34/1 1-19 — 1-19 
24 34/2 ಎ 4-01 0-02 3-30 




































































































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೧೧ 
ವಿಸ್ತೀರ್ಣ ಚಕ್ಕುಬಂದಿ 
ಕ ಸರ್ವೆ 
re ನಂಬರ್‌ ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
(ಎ-ಗುಂ) (ಎ-ಗುಂ) (ಎ-ಗುಂ) ಸ.ನಂ. ಸ.ನಂ ಸ.ನಂ ಸ.ನಂ. 
25 34/2ಬಿ 0-33 ದ 0-33 
26 34/3 0-12 ದ 0-12 
27 35/ 0-20 ದ 0-20 
28 35/2 0-20 ದ 0-20 
29 35/3 1-07 ದ 1-07 
30 35/4 1-08 1-08 ಎಎಲ್‌ಎನ್‌ 
31 36/1 3-26 0-01 3-25 
32 36/2 2-36 ದ 2-36 
33 36/3 0-25 0-25 ಎಎಲ್‌ಎನ್‌ 
34 ೩1 0-32 ದ 0-32 
35 39/ಎ 3-12 3-12 ಎಎಲ್‌ಎನ್‌ 
36 39/2 3-22 3-22 ಎಎಲ್‌ಎನ್‌ 
37 40/ 1-15 ದ 1-15 
38 40/2ಎ 1-37 ದ 1-37 
39 40/2ಬಿ 1-02 ದ 1-02 
40 40/3 0-28 ದ 0-28 
4 40/4ಎ! 0-10 1/2 ದ 0-10 1/2 
42 40/4ಎ2 0-08 1/2 ದ 0-08 1/2 
43 40/4ಎ3 0-09 1/2 ದ 0-09 1/2 
44 40/44 0-10 ದ 0-10 
45 40/4ಎ5 0-09 1/2 - 0-09 1/2 ಪೂರ್ವಕ್ಕೆ : ರಸ್ತೆ ಮತ್ತು ಉಳಿದ 
46 40/4ಬಿ 1-07 ಷೆ 120 ಸರ್ವೆ ನಂಬರ್‌ಗಳು 
47 40/5 0-21 ದ 0-21 
48 40/6 0-12 ದ 0-12 ಬಜ ಇಸತಹ ಜಟ 
49 40/7 0-20 ದ 0-20 ಉತ್ತರಕ್ಕೆ ರಸ್ತೆ ಮತ್ತು ಉಳಿದ 
50 41/1 1-38 0-03 1-35 ಸರ್ವೆ ನಂಬರ್‌ಗಳು 
51 41/2 0-28 — 0-28 
52 41/3 1-25 ದ 1-25 ದಕ್ಷಿಣಕ್ಕೆ : ರಸ್ತೆ ಮತ್ತು ಉಳಿದ 
53 41/4 1-3] 0-02 1-29 ಸರ್ವೆ ನಂಬರ್‌ಗಳು 
54 41/5 0-14 ದ 0-14 
55 41/6 0-08 ದ 0-08 
56 41/7 0-12 ದ 0-12 
57 41/8 0-06 ದ 0-06 
58 41/9 0-29 ದ 0-29 
59 41/10 0-28 ದ 0-28 
60 41/11 0-03 ದ 0-03 
61 42/ 2-00 0-01 1-39 
62 42/2 2-00 0-01 1-39 
63 43/ಎ 1-35 ದ 1-35 
64 43/ಬಿ 2-01 ದ 2-01 


























೨೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 









































































































































ವಿಸ್ತೀರ್ಣ ಚಕ್ಕುಬಂದಿ 
ಕ್ರ ಸರ್ವೆ 
re ನಂಬರ್‌ ಐನ್‌ ಖರಾಬು ಬಾಕಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 

(ಎ-ಗುಂ) (ಎ-ಗುಂ) (ಎ-ಗುಂ) ಸ.ನಂ. ಸ.ನಂ ಸ.ನಂ ಸ.ನಂ. 
65 43/2 5-11 0-01 5-10 
66 44/1 1-07 0-01 1-06 
67 44/2 1-16 ಚ 1-16 
68 44/3 1-04 8 1-04 
69 44/4 1-10 2 1-10 
70 44/5ಎ1 1-03 ಬ 1-03 ಪೂರ್ವಕ್ಕೆ : ರಸ್ತೆ ಮತ್ತು ಉಳಿದ 
71 44/5ಎ2 0-05 ಎ 0-05 ಸರ್ವೆ ನಂಬರ್‌ಗಳು 
ಗ 44/5ಬಿ 0-26 ೭ 0-26 
73 44/6 0-18 0-18 ಸಾ ಸಾಯನ 
74 45/ 2-08 ಜಃ 2-08 ಉತ್ತರಕ್ಕೆ : ರಸ್ತೆ ಮತ್ತು ಉಳಿದ 
75 45/2 2-34 ೭ 2-34 Br ನಟರಟಟ 
76 45/3 3-05 0-03 3-02 
77 45/4 1-35 - 1-35 ದಕ್ಷಿಣಕ್ಕೆ : ರಸ್ತೆ ಮತ್ತು ಉಳಿದ 
78 15/5 EY: ಸ 1-26 ಸರ್ವೆ ನಂಬರ್‌ಗಳು 
79 46/1 1-36 2 1-36 
80 46/2 3317 0-05 3-12 
81 46/3 0-37 0-03 0-34 
82 46/4 1-29 0-01 1-28 
83 46/5 137 0-01 13} 
84 47/ 4-3] 0-04 4-27 
85 47/2 2-24 0-02 ಇ 
86 47/3 3-07 0-03 3-04 
87 47/4 0-20 ಬ 0-20 
88 47/5 0-39 ಎ 0-39 
89 48/ 2-00 ನ 2-00 
90 48/2ಎ1 1-10 ಬ 1-10 
91 48/2ಎ2 0-20 ಈ 0-20 
92 48/3 1-28 W 1-28 
93 48/4ಎ 0-36 ಪ 0-36 
94 48/4ಬಿ1 0-28 2 0-28 
95 48/4ಬಿ2 0-20 0-20 ಎಎಲ್‌ಎನ್‌ | ಪೂರ್ವಕ್ಕೆ : ರಸ್ತೆ ಮತ್ತು ಉಳಿದ 
96 48/5ಎ 0-23 ಡ್‌ 0-23 ಸವನ 'ನೂಜತ್‌ಗಳು 
97 48/5ಬಿ 0-38 0-38 ಎಎಲ್‌ಎನ್‌ ಪಶ್ಚಿಮಕ್ಕೆ : ಕಲ್ಪನಾಯಕನಹಳ್ಳಿ ಗಡಿ 
98 48/6 EET ವ 137 
99 48/7 0-20 0-20 ಎಎಲ್‌ಎನ್‌ ಉತ್ತರಕ್ಕೆ : ರಸ್ತೆ ಮತ್ತು ಉಳಿದ 
100 49/ 3-19 ತ 3-19 ಸರ್ವೆ ನಂಬರ್‌ಗಳು 
101 49/2 1-02 ಚ 1-02 
102 49/3 0-38 0-32 0-06 ಎ ಬ ಭು 
ಸರ್ವೆ ನಂಬರ್‌ಗಳು 

103 49/4 0-32 0-32 ಎಎಲ್‌ಎನ್‌ 









































































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೧೩ 
ವಿಸೀರ್ಣ ಚಕ್ಕುಬಂದಿ 
ಪ್‌ ಎರಿ 
3 ಬತ ನ್‌ ಖ ತ ಪೂವ ಪಶ್ಚಿಮ ತರ ದಃ 
ಸಂ. ನಂಬರ್‌ ಐ ರಾಬು ಬಾ ಪೂರ್ವ ಹ್ಸೂ; ಉತ್ತ! ಕ್ಷಣ 
(ಎ-ಗುಂ) (ಎ-ಗುಂ) (ಎ-ಗುಂ) ಸ.ನಂ. ಸ.ನಂ ಸ.ನಂ ಸ.ನಂ. 
104 49/5 1-08 1-08 ಎಎಲ್‌ಎನ್‌ 
105 49/6 1-20 1-20 ಎಎಲ್‌ಎನ್‌ 
106 49/7 0-19 0-19 ಎಎಲ್‌ಎನ್‌ 
107 49/8 0-17 ೫ 0-17 
108 50 43-04 43-04 ಘ್‌ 
50 1-10 1-10 
109 93/1 4-02 0-02 4-00 
110 93/2 1-36 ಘ್‌ 1-36 
111 94/1 2೫ | 1-21 
112 94/2 5-30 | 5-30 
113 94/3 0-22 ಜ್‌ 0-22 
114 98/ಎ1 0-27 ತ 0-27 
115 98/ಎ2 0-30 ತ 0-30 
116 98/ಬಿ ಜ್ತ 0-04 2-21 
117 98/2 0-27 ಈ 0-27 
118 98/11 0-06 K 0-06 
119 98/ಸಿ2 2-00 ಘ್‌ 2-00 
120 98/181 0-26 F 0-26 
121 | 98/182 1-02 | 1-02 
122 981% 1-08 ತ 1-08 
ದ್‌ | ಹಿ 
123 | 98/ಎಫ್‌ 1-05 ಚ 1-05 ಸಂ ಯು ಬಿ 
ಸರ್ವೆ ನಂಬರ್‌ಗಳು 
124 110/ 0-20 0-04 1/2 0-15 1/2 
125 110/2 1-17 1/2 0-07 1-10 1/2 ಪಶ್ಚಿಮಕ್ಕೆ : ಕಲ್ಲನಾಯಕನಹಳ್ಳಿ ಗಡಿ 
126 110/3 1-06 1/2 0-11 1/2 0-35 
ಉತ್ತರಕ್ಕೆ : ರಸ್ತೆ ಮತ್ತು ಉಳಿದ 
127 111 232 0-21 2-05 ಹೆ 
128 112/ 2-20 1/4 0-00 1/4 2-20 
ಇ 
129 112/2 0-21 3/4 0-01 3/4 0-20 ದಕ್ಷಿಣಕ್ಕೆ : ರಸ್ತೆ ಮತ್ತು ಉಳಿದ 
ಸರ್ವೆ ನಂಬರ್‌ಗಳು 
130 113 3-14 0-08 3-06 
131 114 2-06 ಥ್‌ 2-06 
ಒಟ್ಟು | 238-21 61-13 177-08 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 


ಎ.ಪಿ. ರಾಮಕೃಷ್ಣ 
ಣ 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





೨೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ -V-A ಖಬೆಂಗಜೂರು, ಶನಿವಾರ, ಮಾರ್ಚ್‌ ೨೩, ೨೦೧೩ (ಚೈತ್ರ ೨, ಶತ ವರ್ಷ ೧೯೩೪) ನಂ.೬೨೪ 
Part -IV-A Bangalore, Saturday, March 23, 2013 (Chaithra 2, Shaka Varsha 1934) No. 624 





CO-OPERATION SECRETARIAT 


NOTIFICATION 
No: CO 20 CLM 2013, Bengaluru, dated: 18.03.2013 


In exercise of the powers conferred by sub-section (1) of section 39AA of the Karnataka 
Co-operative Societies (Amendment) Act 2012 (Karnataka Act No.3 of 2013), the Government of Karnataka hereby 
constitute Co-operative Election Commission consisting of a Co-operative Election Commissioner and a Secretary for 


conducting elections to Co-operative Societies. 


By Order and in the Name of the Governor of Karnataka, 
G.S. RAMANAREDDY 
Officer on Special Duty & Ex-officio 


Joint Secretary to Government 
Co-operation Department 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -V-A ಖೆಂದಜೂರು, ಶನಿವಾರ, ಮಾರ್ಚ್‌ ೨೩, ೨೦೧೩ ಚೈತ್ರ ೨, ಶಹ ವರ್ಷ ೧೯೩೪) ನಂ.೬೨೫ 
Part -IV-A Bangalore, Saturday, March 23, 2013 (Chaithra 2, Shaka Varsha 1934) No. 625 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 364 ಜಿಪಸ 2011, ಬೆ೦ಗಳೂರು, ದಿನಾಂಕ: 22-03-2013 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ (1993 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) 30ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರದನ್ವಯ, ಕರ್ನಾಟಕ ಸರ್ಕಾರವು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗ (ನ್ಯಾಯಲಯದ ಕಾರ್ಯಕಲಾಪಗಳನ್ನು ನಡೆಸುವ) 
ನಿಯಮಗಳು, 2013 ರ ಕರಡು ನಿಯಮಗಳನ್ನು, ಸದರಿ ಅಧಿನಿಯಮದ ಸದರಿ ಪ್ರಕರಣದ (1)ನೇ ಉಪಪ್ರಕರಣದ ಮೂಲಕ ಅಗತ್ಯಪಡಿಸಲಾದಂತೆ, ಸದರಿ 


ಕರಡು ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡು ನಿಯಮಗಳನ್ನು ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಳಿಸಲಾದ ದಿನಾಂಕದಿಂದ ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚಿಸಲಾಗಿದೆ. 


ಮೇಲೆ ತಿಳಿಸಲಾದ ಅವಧಿಯೊಳಗಾಗಿ ಸದರಿ ಕರಡು ನಿಯಮಗಳ ಸಂಬಂಧದಲ್ಲಿ ಯಾವುದೇ ವ್ಯಕ್ತಿಯಿಂದ ಸ್ವೀಕೃತವಾದ ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, 3ನೇ ಮಹಡಿ, ಬೆ೦ಗಳೂರು-560 001 ಇವರಿಗೆ ಕಳುಹಿಸತಕ್ಕದ್ದು. 


ಕರಡು ನಿಯಮಗಳು 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1 ಈ ನಿಯಮಗಳನ್ನು ರಾಜ್ಯ ಚುನಾವಣಾ ಆಯೋಗ (ನ್ಯಾಯಾಲಯ ಕಾರ್ಯಕಲಾಪಗಳನ್ನು 
ನಡೆಸುವ) ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 


(2) ಇದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ಪರಿಭಾಷೆಗಳು.- ಈ ನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯ ಪಡಿಸದ ಹೊರತು.- 
(ಎ) "ಅಧಿನಿಯಮ" ಎಂದರೆ, ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮ, 1993 (1993ರ ಕರ್ನಾಟಕ ಅಧಿನಿಯಮದ ಸಂಖ್ಯೆ 14); 


(ಬಿ) "ರಾಜ್ಯ ಚುನಾವಣಾ ಆಯೋಗ” ಎಂದರೆ, ಕರ್ನಾಟಕ ಪಂಚಾಯತ್‌ರಾಜ್‌ ಅಧಿನಿಯಮ 1993ರ (1993ರ ಕರ್ನಾಟಕ ಅಧಿನಿಯಮದ 
ಸಂಖ್ಯೆ 14) 308ನೇ ಪ್ರಕರಣದ ಅಡಿಯಲ್ಲಿ ರಚಿಸಲಾದ ರಾಜ್ಯ ಚುನಾವಣಾ ಆಯೋಗ; 


(ಸಿ) "ಪ್ರಕರಣ" ಎಂದರೆ ಈ ಅಧಿನಿಯಮದಲ್ಲಿನ ಒಂದು ಪ್ರಕರಣ; 
(8) "ನ್ಯಾಯಾಲಯದ ಅಧಿಕಾರಿ” ಎ೦ದರೆ, ರಾಜ್ಯ ಚುನಾವಣಾ ಆಯೋಗವು ಪದನಾಮಿಕರಿಸಿದ ಅಧಿಕಾರಿ; 


(ಇ) ಈ ನಿಯಮಗಳಲ್ಲಿ ಬಳಸಲಾದ ಮತ್ತು ಪರಿಭಾಷಿಸದೆ ಇರುವ ಆದರೆ ಅಧಿನಿಯಮದಲ್ಲಿ ಪರಿಭಾಷಿಸಲಾದ ಪದಗಳು ಹಾಗೂ 
ಅಭಿವ್ಯಕ್ತಿಗಳು ಅನುಕ್ರಮವಾಗಿ ಅಧಿನಿಯಮಗಳಲ್ಲಿ ಗೊತ್ತುಪಡಿಸಲಾದ ಅರ್ಥವನ್ನೇ ಹೊಂದಿರುತ್ತವೆ. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೧೫ 





3. ಉಡುಪು ಸಂಹಿತೆ.- ನ್ಯಾಯವಾದಿಗಳು ಉಚ್ಛ ನ್ಯಾಯಾಲಯವು ನಿಗದಿಪಡಿಸಿರುವ ಉಡುಪಿನಲ್ಲಿ ಅಂದರೆ ಗೌನನ್ನು ಹೊರತುಪಡಿಸಿದ 
ಉಡುಪಿನಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಲು ಅನುಮತಿಸತಕ್ಕದ್ದು. 

4. ವಿಚಾರಣಾ ಸಮಯ... ಈ ನಿಯಮಗಳ ಉಪಬಂಧಗಳಿಗೆ ಒಳಪಟ್ಟು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನ್ಯಾಯಾಲಯದ 
ವಿಚಾರಣೆಯ ಸಮಯವು ನ್ಯಾಯಾಲಯದ ಎಲ್ಲಾ ಕೆಲಸದ ದಿನಗಳಂದು ಬೆಳಗ್ಗೆ 11.00 ರಿಂದ ಮಧ್ಯಾಹ್ನ 100 ಗಂಟೆಯ ವರೆಗೆ ಮತ್ತು ಮಧ್ಯಾಹ್ನ 2.00 
ರಿಂದ ಸಂಜೆ 5.00 ಗಂಟೆಯ ವರೆಗೆ ಇರತಕ್ಕದ್ದು. 


5. ವ್ಯಾಜ್ಯ ಪಟ್ಟಿ- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಎಲ್ಲಾ ಮೊಕದ್ದಮೆಗಳಿಗೆ ಸಂಬಂಧಿಸಿದ ವ್ಯಾಜ್ಯ ಪಟ್ಟಿಯನ್ನು 


ನ್ಯಾಯಾಲಯದ ಕೆಲಸದ ಸಮಯವು ಅಂತ್ಯಗೊಳ್ಳುವ ಮುನ್ನವೇ ತಯಾರಿಸತಕ್ಕದ್ದು ಮತ್ತು ಸೂಚನಾ ಫಲಕದಲ್ಲಿ ಪ್ರಕಟಿಸತಕ್ಕದ್ದು. 
(2) ಪ್ರತಿಯೊಂದು ವ್ಯಾಜ್ಯಪಟ್ಟಿಯು ಈ ಕೆಳಕಂಡ ವಿವರಗಳನ್ನೊಳಗೊಂಡಿರತಕ್ಕದ್ದು, ಎಂದರೆ :- 
(1) 2) (3) (4) 


ಮ ಪ್ರಕರಣಗಳ ಸಂಖ್ಯೆ ಪಕ್ಷಗಾರರ ಹೆಸರುಗಳು ಹಾಜರಾಗುವ ಪಕ್ಷಗಾರರ ಅಥವಾ ವಕೀಲರ ಅಥವಾ 
ಖೆ ಪ್ರತಿನಿಧಿಯ ಹೆಸರು 























a (ce 





ಪಟ್ಟಿಯಲ್ಲಿ ಪ್ರಕರಣದ ವಿಷಯ ಸೂಚಿಸಿಲ್ಲವೆಂತಲೂ ಅಥವಾ ತಪ್ಪಾಗಿ ನಮೂದಿಸಲಾಗಿದೆಯೆಂತಲೂ ಅಥವಾ ವಿಷಯದ ವಿವರಗಳನ್ನು ಕ್ರೈ 
ಬಿಡಲಾಗಿದೆಯೆಂಬ ಕಾರಣವು ಪಕ್ಷಗಾರರ ಅಥವಾ ಪ್ರತಿನಿಧಿಗಳ ಗೈರು ಹಾಜರಾತಿಗೆ ಒಂದು ಕಾರಣವಾಗತಕ್ಕದ್ದಲ್ಲ. 


(3) ವಿಚಾರಣಾ ದಿನಾಂಕವನ್ನು ಪಕ್ಷಗಾರರ ಅಥವಾ ಅವರ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ಸೂಚಿಸಿದ್ದಲ್ಲಿ, ಸಂಬಂಧಿಸಿದ ದಿನಾಂಕದಂದು ವ್ಯಾಜ್ಯ 


6. ದೂರುಗಳ ಹೂಡುವಿಕೆ.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ದೂರನ್ನು ಸಲ್ಲಿಸುವುದಾದರೆ ಅದನ್ನು ಮೂರು ಸೆಟ್ಟುಗಳಲ್ಲಿ 
ಹಾಗೂ ಎದುರು ವಾದಿ(ಗಳ) / ಪ್ರತಿವಾದಿ (ಗಳ) ಗಳ ಸಂಖ್ಯೆಗೆ ಸಮನಾದಷ್ಟು ಸಂಖ್ಯೆಯ ಹೆಚ್ಚುವರಿ ಪ್ರತಿಗಳೊಂದಿಗೆ ಸಲ್ಲಿಸತಕ್ಕದ್ದು. 

(2) ಪ್ರತಿಯೊಂದು ದೂರು ಅವಶ್ಯ ದಾಖಲೆಗಳ ಸಹಿತ ದೂರಿನ ಸ್ಪಷ್ಟ ವಿವರಗಳನ್ನು ಮತ್ತು ದಾಖಲೆಗಳನ್ನು ಒಳಗೊಂಡಿರತಕ್ಕದ್ದು. 
ಇದರೊಂದಿಗೆ ದೂರನ್ನು ರುಜುವಾತುಪಡಿಸುವದಕ್ಕೆ ಅವಶ್ಯಕವಾದ ದಾಖಲೆಗಳ ಪ್ರತಿಗಳು ಸಹಾ ಜೊತೆಗೊಂಡಿರತಕ್ಕದ್ದು. 


7. ದೂರುಗಳಿಗೆ ನೀಡಲಾದ ಶೀರ್ಷಿಕೆಗಳು.- ದಾವೆಗಳನ್ನು ನ್ಯಾಪ್ರಜಿ.ಪಿ/ಸಿ.ಟಿ.ಪಿ/ಸಿಜೆಡ್‌ಪಿ/ಎಡಿಎ ಹಾಗೂ ಇತರೆ ಎಂದು ಉಲ್ಲೇಖಿಸತಕ್ಕದ್ದು. 
ಉದಾ: ಎಸ್‌ಇಸಿ. 02 ಎಡಿಎ 2011. 


8. ದೂರನ್ನು ದಾಖಲಿಸುವ ಕುರಿತಾದ ಪ್ರಕ್ರಿಯೆ.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಹಾಜರುಪಡಿಸಬೇಕಾದ ಅಥವಾ 
ದಾಖಲಿಸಬೇಕಾದ ಪ್ರತಿಯೊಂದು ವಕಾಲತ್ತು. ಪ್ರಮಾಣಪತ್ರ (ಅಫಿಡವಿಟ್‌), ನಿವೇದನಾ ಪತ್ರ ಹಾಗೂ ದಾಖಲೆಗಳ ಪಟ್ಟಿಗಳು ಚೊಕ್ಕವಾಗಿ ಹಾಗೂ 
ಸುಸ್ಪಷ್ಟವಾಗಿ ಬಾಳಿಕೆ ಬರುವಂತಹ ಪೇಪರ್‌ನಲ್ಲಿ ಅಂದರೆ ಮೆಟ್ರಿಕ್‌ ಎ4 ಅಳತೆಯಿದ್ದು (30.5 ಸೆಂ.ಮಿ ಉದ್ದ ಹಾಗೂ 215 ಸೆಂ.ಮಿ ಅಗಲ) 4.9 ಕಿ.ಗ್ರಾಂ.ಗೆ 
ಕಡಿಮೆಯಿರದ ತೂಕ ಉಳ್ಳ ರೀಮ್‌ ಪೇಪರ್‌ನಲ್ಲಿ ಇಂಗ್ಲೀಷ್‌ನಲ್ಲಿ ಅಥವಾ ಕನ್ನಡದಲ್ಲಿ ಬೆರಳಚ್ಚು ಮಾಡಿರತಕ್ಕದ್ದಾಗಿರಬೇಕು. ವಕಾಲತ್ತುಗಳನ್ನು 
ಹೊರತುಪಡಿಸಿದ ಇನ್ನಿತರ ದಾಖಲೆಗಳು ಇದ್ದಲ್ಲಿ ಅವುಗಳು 3.0 ಕಿ.ಗ್ರಾಂ.ಗೆ ಕಡಿಮೆಯಿರದ ರೀಮಿನ ಪೇಪರಿನಲ್ಲಿ ಸುತ್ತ ಅಂಚು 6.5 ಸೆಂ.ಮಿ ಅಗಲ 
ಹಾಗೂ ಒಳ ಅಂಚು 2.5 ಸೆಂ.ಮಿ. ಅಗಲ ಪೇಪರ್‌ ಬುಕ್‌ನ ಮಾದರಿಯುಳ್ಳ ಪೇಪರಿನಲ್ಲಿ ಬೆರಳಚ್ಚು ಮಾಡಿರತಕ್ಕದ್ದು. 


(2) ಎಲ್ಲಾ ವಕಾಲತ್ತುಗಳು ಪಕ್ಷಗಾರರ ಸಹಿ ಮತ್ತು ದಿನಾಂಕವನ್ನೊಳಗೊಂಡಿರತಕ್ಕದ್ದು ಹಾಗೂ ಅದು ಕರ್ನಾಟಕ ರಾಜ್ಯ ಚುನಾವಣಾ 


ಆಯೋಗಕ್ಕೆ ಸಲ್ಲಿಸಿದ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 


(3) ಎಲ್ಲಾ ದಿನಾಂಕಗಳು, ಮೊತ್ತಗಳು ಹಾಗೂ ಅಂಕಿಗಳನ್ನು ಪದಗಳಲ್ಲಿಯೂ ಹಾಗೂ ಅಂಕಿಗಳಲ್ಲಿ ಬರೆಯತಕ್ಕದ್ದು ಹಾಗೂ ಪದಗಳನ್ನು ಈ 
ಕೆಳಗೆ ಸೂಚಿಸಿದಂತೆ ಆವರಣದಲ್ಲಿ ಬರೆಯತಕ್ಕದ್ದು. 


(ಎ) 7ನೇ ಸೆಪ್ಟೆಂಬರ್‌ 201 (ಎರಡು ಸಾವಿರದ ಹನ್ನೊಂದರ ಸೆಪ್ಟೆಂಬರ್‌ನ ಏಳನೆಯ ದಿನ) 
(ಬಿ) ರೂ. 10,000/- (ಹತ್ತು ಸಾವಿರ ರೂಪಾಯಿಗಳು ಮಾತ್ರ) 
(4) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾದ ಎಲ್ಲಾ ದಾಖಲೆಗಳು ಬೆರಳಚ್ಚು ಮಾಡಲ್ಪಟ್ಟಿದ್ದು ಪ್ರಮಾಣೀಕರಿಸಲ್ಪಟ್ಟಿರತಕ್ಕದ್ದು. 


ಸೂಚನೆ: ಬೆರಳಚ್ಚು ಪ್ರತಿಗಳ ದಾಖಲೆಗಳ ಬದಲಾಗಿ ದಾಖಲೆಗಳ ಜೆರಾಕ್ಟ್‌ ಪ್ರತಿಗಳನ್ನು ಸಲ್ಲಿಸಲು ಅನುಮತಿಯಿರುತ್ತದೆ. ಪರಂತು ಅವುಗಳು 
ಸ್ಪಷ್ಟವಾಗಿ ಹಾಗೂ ಸ್ಫುಟವಾಗಿರಬೇಕು. 


(5) ದಾಖಲೆಗಳನ್ನು “ನೈಜಪ್ರತಿ”ಯೆಂದು ದೃಢೀಕರಿಸುವ ವ್ಯಕ್ತಿಯು ಅಂತಹ ದಾಖಲೆಗಳನ್ನು ಅವನ ಪೂರ್ಣ ಸಹಿಯೊಂದಿಗೆ ಈ ಕೆಳಗೆ 
ನಮೂದಿಸಿದ ರೀತಿಯಲ್ಲಿ ಪ್ರಮಾಣೀಕರಿಸಬೇಕು.. 


“ಇದು. ಅರ್ಜಿದಾರ. ರ ಇಯು ಹಾಯು (ವಕೀಲರ ಹೆಸರು ಬೆರಳಚ್ಚು ಮಾಡಿರಬೇಕು) ಇವರ ಅನುಬಂಧ 
ಹ ದಲ್ಲಿ ಉಲ್ಲೇಖಿಸಿರುವ ದಾಖಲೆಗಳ ನೈಜ ಪ್ರತಿಯಾಗಿರುತ್ತದೆ. ವಾದಿ(ಗಳ)/ ಪ್ರತಿವಾದಿ(ಗಳ) ವಕೀಲರು. 


9. ದೂರುಗಳ ಪರಿಶೋಧನೆ.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ದಾಖಲಾದ ಪ್ರತಿಯೊಂದು ದೂರನ್ನು ಕ್ರಮಾಂಕಿಸತಕ್ಕದ್ದು. 


(2) ದಾಖಲಿಸುವ ದೂರಿನಲ್ಲಿ ಲೋಪವೇನಾದರೂ ಕಂಡುಬಂದಲ್ಲಿ ಅಂತಹ ಲೋಪಗಳ ವಿವರಗಳನ್ನು ದಾಖಲಿಸಿಕೊಳ್ಳತಕ್ಕದ್ದು ಮತ್ತು ಈ 
ಲೋಪಗಳನ್ನು ಪಕ್ಷಗಾರನ ಅಥವಾ ಅವನ ಪ್ರತಿನಿಧಿಗಳ ಗಮನಕ್ಕೆ ತಂದು, ಅವುಗಳನ್ನು 15 ದಿನಗಳೊಳಗೆ ಲೋಪಗಳನ್ನು ಸರಿಪಡಿಸಬೇಕೆಂತಲೂ 
ತಿಳಿಸತಕ್ಕದ್ದು. 


೨೮೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(3) ನೀಡಿದ ಗಡುವು ಮೀರಿದ ಮೇಲೆ, ಲೋಪಗಳನ್ನು ಸರಿಪಡಿಸಿದೆಯೇ? ಇಲ್ಲವೇ?ಎಂಬುದನ್ನು ಪರಿಗಣಿಸದೆಯೇ ಅಂತಹ ದೂರುಗಳನ್ನು 
ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರಿಗೆ ಸೂಕ್ತ ಆದೇಶಕ್ಕಾಗಿ ಮಂಡಿಸತಕ್ಕದ್ದು. 


10. ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಎದುರು ವೃತ್ತಿಗಾರರು.- (1) ಈ ಮುಂದಿನ ಉಪಬಂಧಗಳಿಗೆ ಒಳಪಟ್ಟು, ಯಾವುದೇ 
ವಕೀಲರಾಗಲೀ ಅಥವಾ ವಕೀಲ ವೃತ್ತಿಗಾರರಾಗಲೀ ಅವರು ಯಾವ ಪಕ್ಷಗಾರನ ಪರವಾಗಿ ವಾದಿಸಲು ಹೊರಟಿರುವರೋ ಅಂತಹವರಿಂದ ಹಾಕಲ್ಪಟ್ಟಿರುವ 
ಮತ್ತು ಕಾರ್ಯಗತಗೊಳಿಸಿದ ವಕಾಲತ್ತನ್ನು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ದಾಖಲಿಸದ ಹೊರತು ಅವನು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಮುಂದೆ ಯಾವುದೇ ವಿಷಯದಲ್ಲಿ ಹಾಜರಾಗುವುದಕ್ಕಾಗಲೀ ಅಥವಾ ಭಾಗಿಯಾಗುವುದಕ್ಕಾಗಲೀ ಅರ್ಹನಾಗಿರತಕ್ಕದ್ದಲ್ಲ. 


(2) ಒಂದು ವೇಳೆ ಒಬ್ಬ ವಕೀಲರು ವಕಾಲತ್ತನ್ನು ಹೂಡಿದ್ದು ತನ್ನ ಕಕ್ಷಿದಾರರ ದಾವೆಯಲ್ಲಿ ಹಾಜರಾಗಲು ಮತ್ತು ವಾದ ಮಂಡಿಸಲು ಆದರೆ 
ಕಕ್ಷಿದಾರರ ಪರವಾಗಿ ವರ್ತಿಸದೇ ಇರುವಂತಹ ಮತ್ತೊಬ್ಬ ವಕೀಲರನ್ನು ತೊಡಗಿಸಿದ್ದೇ ಆದಲ್ಲಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಅಂತಹ 
ವಕೀಲರಿಂದ ವಕಾಲತ್‌ನಾಮ ದಾಖಲಿಸಿಕೊಂಡ ನಂತರ ಅಥವಾ ಹಾಜರಾತಿಗಾಗಿ ನಿವೇದನೆ ಪತ್ರ ಸಲ್ಲಿಸಿದಾಗ ಹಾಜರಾಗಲು ಹಾಗೂ ವಾದಿಸಲು 
ಅನುಮತಿಯನ್ನು ನೀಡಬಹುದು. 


(3) ಈಗಾಗಲೇ ಒಬ್ಬ ವಕೀಲನು ದಾಖಲಾಗಿರುವ ಒಂದು ವ್ಯವಹರಣೆಯಲ್ಲಿ ಬೇರೊಬ್ಬ ವಕೀಲನು ವಕಾಲತ್‌ನಾಮ ಸಲ್ಲಿಸಲು ಇಚ್ಛಿಸಿದಲ್ಲಿ 
ಈಗಾಗಲೇ ದಾಖಲಾಗಿರುವ ವಕೀಲನಿಂದ ಲಿಖಿತ ಒಪ್ಪಿಗೆ ಪತ್ರ ಅಥವಾ ನಿರಪೇಕ್ಷಣಾ ಪತ್ರ ಹಾಜರುಪಡಿಸದೆ ಅಥವಾ ಒಂದು ವೇಳೆ ಅಂತಹ ಒಪ್ಪಿಗೆ ಪತ್ರ 
ತಿರಸ್ಕೃತವಾದ ಪಕ್ಷದಲ್ಲಿ ಅಥವಾ ಸಲಹೆಗಾರರಿಗೆ ಸಾಕಷ್ಟು ಸತತವಾಗಿ ಸಂಪರ್ಕಿಸಲು ಪ್ರಯತ್ನಿಸಿಯೂ ಪಡೆಯಲಿಕ್ಕೆ ಸಾಧ್ಯವಾಗದ ಕಾರಣಗಳಿಂದಾಗಿ ಅಥವಾ 
ಇತರ ಯಾವುದೇ ಸದ್ಭಾವನೆಯ ಕಾರಣಗಳಿಂದಾಗಿ ಅಥವಾ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ವಿಶೇಷ ಅನುಮತಿಯನ್ನು ಪಡೆಯದೇ ಹಾಗೆ 
ಮಾಡತಕ್ಕದ್ದಲ್ಲ. 

(4) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ವಕಾಲತ್‌ನಾಮ ಸಲ್ಲಿಸುವ ಮೊದಲು ವಕೀಲರು ತಮ್ಮ ಸಹಮತಿಯನ್ನು ಅವರ ಸಹಿಯ 
ಮೇಲು ಭಾಗದಲ್ಲಿ ದಾಖಲಿಸತಕ್ಕದ್ದು ಹಾಗೂ ಅಂಥ ಸಹಮತಿಯ ದಿನಾಂಕವನ್ನು ನಮೂದಿಸತಕ್ಕದ್ದು. ವ್ಯವಹಾರಕ್ಕಾಗಿ ಅವರು ತಮ್ಮ ವಿಳಾಸ ಹಾಗೂ 
ಟೆಲಿಫೋನಿನ ನಂಬರನ್ನು ಸಹಾ ನಮೂದಿಸತಕ್ಕದ್ದು. 


(5) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಅನುಮತಿಗೆ ಒಳಪಟ್ಟು ಒಬ್ಬ ಪಕ್ಷಗಾರನು ತನ್ನ ಪರವಾಗಿ ಹಾಜರಾಗಲು ಒಬ್ಬ ವಕೀಲರನ್ನು 
ಗೊತ್ತುಪಡಿಸಿದ್ದಲ್ಲಿ, ಅವನು ತನ್ನಿಂದ ಕಾರ್ಯಗತಗೊಳಿಸಿದ ವಕಾಲತ್ತನ್ನು ಹಿಂತೆಗೆದುಕೊಂಡಲ್ಲದೆ ಅವನು ಸ್ವತಹ ವಿಚಾರಣೆಗೆ ಹಾಜರಾಗಲು 
ಅರ್ಹನಾಗಿರತಕ್ಕದ್ದಲ್ಲ. 


11. ವಿಚಾರಣಾವಧಿಯಲ್ಲಿ ಅರ್ಜಿಗಳನ್ನು ಹಾಜರುಪಡಿಸುವ ಕುರಿತಂತೆ ಕಾರ್ಯವಿಧಾನ.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ 
ಒಪ್ಪಿಸಬೇಕಾದ ಸಂಖ್ಯೆಗಳಷ್ಟು ಅರ್ಜಿಗಳ ಪ್ರತಿಗಳೊಂದಿಗೆ ಅನುಬಂಧವನ್ನೊಳಗೊಂಡ ಒಂದು ಹೆಚ್ಚುವರಿ ಅರ್ಜಿಯ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 


(2) ಯಾವುದೇ ದೂರಿನ ಅರ್ಜಿಯು ಒಂದು ಸಂಘದಿಂದ ಹೂಡಲಾಗಿದೆಯೆಂದು ತೋರಿಬಂದಲ್ಲಿ ಅಂತಹ ಅರ್ಜಿಯನ್ನು ಸಹಿ / ಸಹಿಗಳನ್ನು 
ಮಾಡುವ ವ್ಯಕ್ತಿ ಅಂದರೆ ಯಾರಿಗೆ ಈ ತೆರನಾದ ಅರ್ಜಿಗಳನ್ನು ಸಹಿಮಾಡುವ ಹಾಗೂ ವಕಾಲತ್ತನ್ನು ಪರಿಶೀಲನೆ ಮಾಡುವ ಅಧಿಕಾರ ನೀಡಲಾಗಿದೆಯೋ 
ಅವರು ಈ ಅರ್ಜಿಯೊಂದಿಗೆ ಸಂಘದ ಉಪವಿಧಿಯ ಅಥವಾ ನಿಯಮಗಳ ಪ್ರತಿಯನ್ನು ಹಾಗೂ ಹಾಗೆ ಸಹಿ ಮಾಡಲು ಅಧಿಕಾರ ನೀಡಿರುವ ಸಂಘದ 
ನಿರ್ಣಯದ ಪ್ರತಿಯೊಂದನ್ನು ಸಹಾ ಒಪ್ಪಿಸತಕ್ಕದ್ದು. 

12. ವಿಚಾರಣಾವಧಿಯ ಅರ್ಜಿಗಳಲ್ಲಿರಬೇಕಾದ ವಿವರಗಳು.- (1) ವಿಚಾರಣಾವಧಿಯ ಅರ್ಜಿಯು ಈ ಕೆಳಕಂಡ ವಿವರಗಳನ್ನು ಹೊಂದಿರತಕ್ಕದ್ದು. 
ಎಂದರೆ:- 


(ಎ) ಎಲ್ಲಾ ವಿಚಾರಣಾವಧಿಯ ಅರ್ಜಿಗಳು ಅರ್ಜಿದಾರರ / ಗಳ (/ಪ್ರತಿವಾದಿ / ಗಳ ಹೆಸರುಗಳನ್ನು ಹೊಂದಿರತಕ್ಕದ್ದು ಹಾಗೂ ಮುಖ್ಯ 
ಅರ್ಜಿಯಲ್ಲಿ ನಿರ್ದಿಷ್ಟವಾಗಿ ಅವನ / ಅವರ ಶ್ರೇಣಿ ಹಾಗೂ ಸ್ಥಾನಮಾನಗಳನ್ನು ಸ್ಪಷ್ಟವಾಗಿ ನಮೂದಿಸಿರತಕ್ಕದ್ದು; 


(ಬಿ) ಒಂದು ವಿಚಾರಣಾವಧಿಯ ಅರ್ಜಿಯಲ್ಲಿ ಕೇವಲ ಒಂದು ಪರಿಹಾರವನ್ನು ಮಾತ್ರ ಕೇಳಲು ಹಕ್ಕುಳ್ಳವರಾಗಿರತಕ್ಕದ್ದು; 


(ಸಿ) ಕ್ರಮಬದ್ಧವಾಗಿರುವವೆಂದು ಖಚಿತಪಟ್ಟ ಎಲ್ಲಾ ವಿಚಾರಣಾವಧಿಯ ಅರ್ಜಿಗಳನ್ನು ಪರಿಶೀಲನೆಯ ನಂತರ ಆದೇಶಕ್ಕಾಗಿ ತೀರ್ಮಾನಕ್ಕೆ 
ಕಾದಿರುವ ಪೀಠದಲ್ಲಿ ಅವುಗಳ ಪಟ್ಟಿ ಮಾಡುವ ಮೊದಲು ಅವುಗಳನ್ನು ಆರ್ಡರ್‌ ಶೀಟ್‌ನಲ್ಲಿ " ಐಎ-? "ಐಎ-1T ಎಂದು ಕ್ರಮಾಂಕ ನೀಡಿ 
ದಾಖಲಿಸತಕ್ಕದ್ದು: 

(ಡಿ) ವಿಚಾರಣಾವಧಿಯ ಅರ್ಜಿಗಳ ಜೋಡಣೆಯು ಅನುಕ್ರಮನುಸಾರ ಪ್ರಕಾರ ಇರತಕ್ಕದ್ದು ಮತ್ತು ಒಂದು ವೇಳೆ ಇಂತಹ ವಿಚಾರಣಾವಧಿಯ 
ಅರ್ಜಿಗಳಿಗೆ ಪ್ರತಿವಾದಿಗಳಿಂದ ಆಕ್ಷೇಪಣೆಗಳು ಯಾವುದಾದರೂ ದಾಖಲಾಗಿದ್ದಲ್ಲಿ ಅವುಗಳನ್ನು ಸಂಬಂಧಪಟ್ಟ ವಿಚಾರಣಾವಧಿಯ ಅರ್ಜಿಗಳ ಅಡಿಯಲ್ಲಿ 
ಇರಿಸಬೇಕು; 


(ಇ) ವಿಚಾರಣಾವಧಿಯ ಅರ್ಜಿಯ ಸಂಬಂಧದಲ್ಲಿ ಒಂದು ಆದೇಶ ಹೊರಡಿಸಲಾಗಿದ್ದರೆ. ನ್ಯಾಯಾಲಯದ ಅಧಿಕಾರಿಯು ಅಂತಹ 
ವಿಚಾರಣಾವಧಿಯ ಅರ್ಜಿಗಳ ಮೇಲೆ ಅದು ವಿಲೇಗೊಂಡ ಕುರಿತಂತೆ “ದಿನಾಂಕ: ..... ರ ಆದೇಶದ ಅನ್ವಯ ವಿಲೇ ಮಾಡಲಾಗಿದೆ" 
ಎಂದು ಅದರ ಮೇಲೆ ಟಿಪ್ಪಣಿಯನ್ನು ಬರೆಯತಕ್ಕದ್ದು; 


(ಎಫ್‌) ವಿನಾಯತಿ ಹೊಂದಿರುವ ಸಂದರ್ಭವನ್ನು ಹೊರತುಪಡಿಸಿ, ಉಳಿದ ಯಾವುದೇ ಸಂದರ್ಭದಲ್ಲಿ ವಿಚಾರಣಾವಧಿಯ ಅರ್ಜಿಗಳನ್ನು 
ನ್ಯಾಯಪೀಠದ ಅನುಮತಿಯಿಲ್ಲದೇ ನ್ಯಾಯಾಂಗಣದಲ್ಲಿ ದಾಖಲಿಸಲು ಅವಕಾಶವಿರತಕ್ಕದ್ದಲ್ಲ. 


(ಜಿ) ಒಂದು ವೇಳೆ ಯಾವುದೇ ವಿಚಾರಣಾವಧಿಯ ಅರ್ಜಿಯನ್ನು ನ್ಯಾಯಾಲಯದಲ್ಲಿ ದಾಖಲಿಸಲು ಅನುಮತಿ ನೀಡಲಾಗಿದ್ದಲ್ಲಿ, ಅಂತಹ 
ವಿಚಾರಣಾವಧಿಯ ಅರ್ಜಿಯ ಕುರಿತಂತೆ ನ್ಯಾಯಾಲಯದ ಅಧಿಕಾರಿಯು ಮೇಲಿನ (ಎ) ಯಿಂದ (ಡಿ)ರವರೆಗಿನ ಖಂಡಗಳಲ್ಲಿ ವಿವರಿಸಿದಂಥ 
ಕಾರ್ಯವಿಧಾನವನ್ನು ಅನುಸರಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೧೭ 





(2) ವಿಚಾರಣಾವಧಿಯ ಅರ್ಜಿಗಳ ವಿಚಾರಣಾ ಕ್ರಮ:- 


(ಎ) ಮೂಲ ಅರ್ಜಿ ಸಲ್ಲಿಸಿದ ನಂತರದಲ್ಲಿ ವಿಚಾರಣಾವಧಿಯ ಅರ್ಜಿಗಳನ್ನು ಸಲ್ಲಿಸಿದ ಪ್ರಕರಣಗಳಲ್ಲಿ ಮತ್ತು ಇದರಿಂದಾಗಿ ಈಗಾಗಲೇ 
ಪ್ರಕರಣದಲ್ಲಿ ಹಾಜರಾಗಿರುವ ಪಕ್ಷಗಾರರು ಬಾಧಿತರಾಗುವ ಪ್ರಸಂಗ ಏರ್ಪಟ್ಟಲ್ಲಿ, ಅಂತಹ ವಿಚಾರಣಾವಧಿಯ ಅರ್ಜಿಗಳು ವಾದಕ್ಕೆ ಪ್ರವೇಶಿಸಿದ್ದೇ ಆದರೆ 
ಅಂತಹ ವಿಚಾರಣಾವಧಿಯ ಅರ್ಜಿಗಳಿಗೆ ಸಂಬಂಧಿಸಿದಂತೆ ವಕೀಲರಿಗೆ ಅಥವಾ ಪಕ್ಷಗಾರರಿಗೆ ನೋಟಿಸ್‌ ಮುಖಾಂತರ ತಿಳಿಸಿ ವಿಚಾರಣಾವಧಿಯ 
ಅರ್ಜಿಯ ಪ್ರತಿಯನ್ನು ಅವುಗಳ ಅನುಬ೦ಧವೇನಾದರೂ ಇದ್ದಲ್ಲಿ ಅದರ ಸಹಿತ ಅಂತಹ ಪಕ್ಷಗಾರರಿಂದ ಅಥವಾ ವಕೀಲರಿಂದ ಅಥವಾ ನೋಂದಾಯಿತ 
ಗುಮಾಸ್ತರಿಂದ ಸ್ವೀಕರಿಸಿದ್ದಕ್ಕೆ ಸಾಕ್ಷಿಯಾಗಿ ದಾಖಲೆಯನ್ನು ಪಡೆದು ಈ ಎಲ್ಲದರ ಸಾಕ್ಷಾಧಾರಗಳನ್ನು ವಿಚಾರಣಾವಧಿಯ ಅರ್ಜಿಗಳೊಂದಿಗೆ ಹಾಜರುಪಡಿಸದ 
ಹೊರತು ಅಂತಹ ವಿಚಾರಣಾವಧಿಯ ಅರ್ಜಿಗಳನ್ನು ವಿಚಾರಣೆಗಾಗಿ ನಿಗದಿಪಡಿಸತಕ್ಕದ್ದಲ್ಲ. 


(ಬಿ) ಅರ್ಜಿದಾರನಾಗಲಿ ಅಥವಾ ವಕೀಲನಾಗಲೀ ಪ್ರತಿವಾದಿಯು ಅರ್ಜಿಯ ಪ್ರತಿಯನ್ನು ಪಡೆಯಲು ನಿರಾಕರಿಸಿದ ಬಗ್ಗೆ ಅಥವಾ ಸತತ 
ಪ್ರಯತ್ನದಿಂದಲೂ ನೋಟಸನ್ನು ತಲುಪಿಸಲಿಕ್ಕಾಗದ ಬಗ್ಗೆ ಅರ್ಜಿಯ ಮೇಲೆ ಹಿಂಬರಹ ನೀಡಿದರೆ, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಅಂತಹ 
ವಿಚಾರಣಾವಧಿಯ ಅರ್ಜಿಗಳನ್ನು ಸ್ವೀಕರಿಸಲು ಹಾಗೂ ನೋಂದಾಯಿಸಲು ನಿರ್ದೇಶನ ನೀಡಬಹುದು. 


(ಸಿ) ಅಂಥ ಹಿ೦ಬರಹವು, ಅದನ್ನು ನೀಡಿದ ಹಾಗೂ ತಿರಸ್ಕರಿಸಲಾದ ವೇಳೆ ದಿನಾಂಕ ಹಾಗೂ ಸ್ಥಳದ ವಿವರವನ್ನು ಹೊಂದಿರತಕ್ಕದ್ದು. 


(3) ಯಾವ ಪಕ್ಷಗಾರರಿಗೆ ಅರ್ಜಿಯ ನೋಟಿಸು ನೀಡಬೇಕೆಂಬ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಅರ್ಜಿದಾರನು ಅರ್ಜಿ 
ಸಲ್ಲಿಸದ ಹೊರತು, ಆದೇಶಿಸುವುದೋ ಅಲ್ಲಿಯತನಕ ಅರ್ಜಿದಾರನು ಈ ವಿಚಾರದಲ್ಲಿ ಅಥವಾ ಸೂಕ್ತವಾದ ಮೊತ್ತದ ಸಂಸ್ಕರಣ ವೆಚ್ಚದ ಕೋರ್ಟು ಫೀ 
ಲೇಬಲ್‌ವುಳ್ಳ ಪತ್ರಗಳು ಅಂಟಿಸುವುದರ ಜೊತೆಯಲ್ಲಿ ಅಷ್ಟೆ ಸಂಖ್ಯೆಯ ಸಾದಾ ಪೇಪರ್‌ನಲ್ಲಿರುವ ನೋಟಿಸು ಜಾರಿ ಮಾಡಬೇಕಾಗಿರುವ ಪಕ್ಷಗಾರರಷ್ಟು 
ಅರ್ಜಿಯ ಪ್ರತಿಗಳ ಹಾಗೂ ಸಮರ್ಥಿಸುವ ಪ್ರಮಾಣಪತ್ರಗಳು ಅಥವಾ ಅಂಶಗಳ ನಿವೇದನೆ ಪತ್ರಗಳು ಹಾಗೂ ಅನುಬಂಧಗಳು, ಯಾವುದಾದರೂ ಇದ್ದರೆ, 
ಅವೂ ಹಾಗೂ ಕಛೇರಿಯ ಆಕ್ಷೇಪಣೆಗಳ ಅನುಸರಣೆಯೊಂದಿಗೆ ಜಾರಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ನಿರ್ದೇಶಿಸಲ್ಪಟ್ಟದ್ದ 
ಹೊರತು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ಹೊರಡಿಸಲಾದ ಮಧ್ಯಂತರ ಆದೇಶದ ಪ್ರತಿಯನ್ನು ಪ್ರತಿವಾದಿಗಳಿಗೆ ನೋಟಿಸು ಜಾರಿ ಮಾಡುವ 
ಮುನ್ನ ಅರ್ಜಿದಾರರಿಗಾಗಲೀ ಅಥವಾ ಸಂಬಂಧಿಸಿದ ಪ್ರಾಧಿಕಾರಕ್ಕಾಗಲೀ ನೀಡತಕ್ಕದ್ದಲ್ಲ. 


(4) ವಿಚಾರಣಾವಧಿಯ ಅರ್ಜಿಗಳಿಗೆ ನಿಗದಿಪಡಿಸಿರುವ ಫೀಸು, ದೃಢೀಕರಿಸಿದ ಪ್ರತಿಗಳಿಗೆ ಯಾವ ಫೀಸನ್ನು ನಿಗದಿಪಡಿಸಿದೆಯೋ ಅದಕ್ಕೆ 
ಸಮನಾಗಿ ಇರತಕ್ಕದ್ದು. 


13. ಅಫೀಡವಿಟ್‌ ಪತ್ರದ ಒಳಾಂಶಗಳು.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಸಲ್ಲಿಸಲಾದ ಪ್ರತಿಯೊಂದು ಅಫೀಡವಿಟ್‌ 
ವಿಷಯಗಳ ಅಥವಾ ನಡಾವಳಿಕೆಗಳ ವ್ಯಾಜ್ಯಕಾರಣವನ್ನು ಬಿಂಬಿಸುವಂತಿರತಕ್ಕದ್ದು ಮತ್ತು ವಿಚಾರಣಾವಧಿಯ ಅರ್ಜಿಗಳ ಅಫೀಡವಿಟ್‌ ಸಹಾ ಇದೇ ರೀತಿ 
ಇರತಕ್ಕದ್ದು. 

(2) ಅಫೀಡವಿಟ್‌ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು, ತನ್ನನ್ನು ಸ್ಪಷ್ಟವಾಗಿ ಗುರ್ತಿಸಿಕೊಳ್ಳಬಹುದಾದ ರೀತಿಯಲ್ಲಿ ಎಲ್ಲ ಅಗತ್ಯ 
ವಿವರಗಳನ್ನೊಳಗೊಂಡಿರುವ ತನ್ನ ವಿವರವನ್ನು ವಿವರಿಸತಕ್ಕದ್ದು. 

(3) ಒಂದು ಅಫೀಡವಿಟ್‌ ಹೇಳಿಕೆಗಳ ಅಂಶಗಳ ವಿವರಗಳನ್ನು ಮಾತ್ರ ಒಳಗೊಂಡಿರತಕ್ಕದ್ದು ಮತ್ತು ಅದು ವಾದಗಳಿಂದ ಹೊರತಾಗಿರತಕ್ಕದ್ದು. 


(4) ಯಾವುದೇ ಒಂದು ಅಫಿಡವಿಟ್‌ನಲ್ಲಿರುವ ಹೇಳಿಕೆ ಅ೦ಶಗಳು ಹೇಳಿಕೆ ನೀಡುವವನ ಸ್ವಂತ ತಿಳುವಳಿಕೆಯೊಳಗಿಲ್ಲದೇ ಇದ್ದು ಆದರೆ 
ಅವನಿಂದ ಸ್ವೀಕೃತಗೊ೦ಡ ಮಾಹಿತಿಯನ್ನು ಆಧರಿಸಿದ್ದೇ ಆದಲ್ಲಿ, ಅದನ್ನು ಆ ರೀತಿ ತಿಳಿಸತಕ್ಕದ್ದು ಹಾಗೂ ಅದನ್ನೇ ಸತ್ಯವಾಗಿರುವುದೆಂದು ನಂಬಿರುವುದಾಗಿ 
ವ್ಯಕ್ತಪಡಿಸತಕ್ಕದ್ದು ಹಾಗೂ ಸಾಧ್ಯವಿದ್ದಲ್ಲಿ ಇಂತಹ ಮಾಹಿತಿಗಳ ಮೂಲವನ್ನು ನೀಡುವುದಲ್ಲದೇ ಅ೦ತಹ ನಂಬಿಕೆಗಳಿಗೆ ಆಧಾರವನ್ನು ಏನಾದರೂ ಇದ್ದಲ್ಲಿ, 
ನೀಡತಕ್ಕದ್ದು; 

(5) ವಿಚಾರಣಾವಧಿಯ ಅರ್ಜಿಗಳೊಂದಿಗೆ ಅನುಬಂಧಗಳೇನಾದರೂ ದಾಖಲು ಮಾಡಲಾಗಿದ್ದಲ್ಲಿ, ಅವುಗಳನ್ನು ಪ್ರಮಾಣೀಕರಿಸತಕ್ಕದ್ದು. 


(6) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ದಾಖಲು ಮಾಡಲು ಉದ್ದೇಶಿಸಿದ ಅಫೀಡವಿಟ್‌ಗಳು ಪ್ರಮಾಣೀಕರಿಸುವ ಅಧಿಕಾರಿಯ 
ಮುಂದೆ ಶಪಥವನ್ನು ಮಾಡತಕ್ಕದ್ದು ಮತ್ತು ಅದನ್ನು ಅವರು ದೃಢೀಕರಿಸತಕ್ಕದ್ದು. 
ಸೂಚನೆ:- ಯಾವೊಬ್ಬ ವ್ಯಕ್ತಿಯನ್ನು ಈ ನಿಯಮಗಳ ಅಡಿ ಈ ಉದ್ದೇಶಕ್ಕಾಗಿ ಯಾವುದೇ ಕಾನೂನಿನ್ವಯ ಪ್ರಮಾಣ ವಚನವನ್ನು ಬೋಧನೆ 


ಮಾಡಲು ಪ್ರಾಧೀಕರಿಸಲ್ಪಟ್ಟಿರುತ್ತಾನೋ ಅವನನ್ನು ದೃಢೀಕರಿಸುವ ಅಧಿಕಾರಿಯೆಂದು ಪರಿಗಣಿಸತಕ್ಕದ್ದು. 


14. ಅಫೀಡವಿಟ್‌ನ್ನು ಸಲ್ಲಿಸುವ ಕಾರ್ಯವಿಧಾನ.- (1) ಹೇಳಿಕೆ ನೀಡುವವನು ಒಂದು ಅಫೀಡವಿಟ್‌ನಲ್ಲಿ ಪ್ರತಿಯೊಂದು ಹಾಳೆಯಡಿಯಲ್ಲಿ ಹಾಗೂ 
ಅಫೀಡವಿಟ್‌ನ ಕೊನೆಯಲ್ಲಿ ಸಹಿ ಅಥವಾ ಅವನ ಚಿಹ್ನೆ ನಮೂದಿಸಿರತಕ್ಕದ್ದು. 


(2) ದೃಢೀಕರಿಸುವ ಅಧಿಕಾರಿಯು, ಪ್ರತಿಯೊಂದು ತಿದ್ದುಪಡಿ, ಮಾರ್ಪಾಡು ಅಥವಾ ಸಾಲುಗಳ ನಡುವೆ ಸೇರಿಸಿರುವುದನ್ನು ಅದರ ಪಕ್ಕದಲ್ಲಿ ಕಿರು 
ಸಹಿ ಹಾಕಿ ಅಧಿಕೃತಗೊಳಿಸತಕ್ಕದ್ದು ಹಾಗೂ ಪ್ರತಿಯೊಂದು ಹಾಳೆಯ ಅಡಿಯಲ್ಲಿ ಹೀಗೆ ಅಧಿಕೃತಗೊಳಿಸಿದ ತಿದ್ದುಪಡಿ ಮುಂತಾದವುಗಳ ಸಂಖ್ಯೆಯನ್ನು 
ನಮೂದಿಸತಕ್ಕದ್ದು ಅಥವಾ ಏನೂ ಇರದ ಪಕ್ಷದಲ್ಲಿ “ ಶೂನ್ಯ ” ಎಂದು ನಮೂದಿಸಿ ಇದಕ್ಕೆ ಕಿರುಸಹಿಯನ್ನು ಮಾಡತಕ್ಕದ್ದು ಮತ್ತು ಅಫೀಡವಿಟ್‌ನ 
ಅಡಿಯಲ್ಲಿ ತನ್ನ ಹುದ್ದೆ, ದಿನಾಂಕವನ್ನು ನಮೂದಿಸಿ ಸಹಿ ಮಾಡಿ ತನ್ನ ಅಧಿಕೃತ ಮೊಹರು ಅಥವಾ ಕಛೇರಿಯ ಮೊಹರನ್ನು ಹಾಕಿರತಕ್ಕದ್ದು. 


(3) ದೃಢೀಕರಿಸುವ ಅಧಿಕಾರಿಯು, ತನ್ನ ಸಮಕ್ಷಮದಲ್ಲಿ ಪ್ರಮಾಣ ವಚನವನ್ನು ವಿದ್ಯುಕ್ತವಾಗಿ ಮಾಡಿಸಿರುವ ಅಥವಾ ಸ್ಥಾಪಿಸಿರುವ ಅಂಶವನ್ನು 
ನಮೂದಿಸಿ ತದನ೦ತರ ಸಹಿ ಹಾಕತಕ್ಕದ್ದು. 


(4) ದೃಢೀಕರಿಸುವ ಅಧಿಕಾರಿಗೆ ಹೇಳಿಕೆ ನೀಡುವವನ ವೈಯಕ್ತಿಕ ಪರಿಚಯವಿರದ ಪಕ್ಷದಲ್ಲಿ, ದೃಢೀಕರಿಸುವ ಅಧಿಕಾರಿಗೆ ಪರಿಚಯವಿರುವ ಓರ್ವ 
ವ್ಯಕ್ತಿಯಿಂದ ಪರಿಚಯಿಸಿಕೊಳ್ಳಲ್ಪಡತಕ್ಕದ್ದು ಮತ್ತು ಹಾಗೆ ಪರಿಚಯಿಸಿಕೊಂಡಿರುವ ಅಂಶವನ್ನು ಪ್ರತಿಯೊಂದು ಅಫೀಡವಿಟ್‌ನ ಕೊನೆಯಲ್ಲಿ ಪರಿಚಯಿಸಿದ 


೨೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವ್ಯಕ್ತಿಯ ಹೆಸರು ಹಾಗೂ ವಿವರಣೆಯನ್ನು ನಮೂದಿಸತಕ್ಕದ್ದು. ಅಂತಹ ವ್ಯಕ್ತಿಯ ಸಹಿಯನ್ನು ದೃಢೀಕರಿಸತಕ್ಕದ್ದು. ದೃಢೀಕರಿಸುವ ಅಧಿಕಾರಿಗೆ ಹೇಳಿಕೆ 
ನೀಡುವವನು ಪರಿಚಯವಿಲ್ಲದ ಸಂದರ್ಭದಲ್ಲಿ, ಅಂತಹ ರೀತಿಯಲ್ಲಿ ಗುರುತಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಲ್ಲಿ, ಹೇಳಿಕೆ ನೀಡುವವನ ಎಡ ಹೆಬ್ಬೆಟ್ಟಿನ 
ಗುರುತನ್ನು ಅಫೀಡವಿಟ್‌ನ ಕೊನೆಯಲ್ಲಿ ಪಡೆದುಕೊಂಡು ಇದನ್ನು ಡೃಢೀಕರಿಸುವ ಅಧಿಕಾರಿಯು ಈ ಹೆಬ್ಬೆಟ್ಟಿನ ಗುರುತನ್ನು ತನ್ನ ಸಮಕ್ಷಮದಲ್ಲಿ 
ಹಾಜರಾಗಿರುವ ಅ೦ತಹ ವ್ಯಕ್ತಿಯ ಎಡ ಹೆಬ್ಬೆಟ್ಟಿನ ಗುರುತಾಗಿರುತ್ತದೆ೦ದು ದೃಢಪಡಿಸತಕ್ಕದ್ದು. 


(5) ಹೇಳಿಕೆದಾರರು ಅನಕ್ಷರಸ್ಥರಾಗಿದಲ್ಲಿ ಅಥವಾ ಅಂಧರಾಗಿದ್ದಲ್ಲಿ ಅಥವಾ ಅಫೀಡವಿಟ್‌ನಲ್ಲಿ ಮಾಡಿದ ಅಥವಾ ಬರೆದ ಭಾಷೆಯು ಗೊತ್ತಿರದ 
ಪಕ್ಷದಲ್ಲಿ, ಅಂತಹ ಹೇಳಿಕೆದಾರರಿಗೆ ಅಫಿಡವಿಟ್‌ನ್ನು ದೃಢೀಕೃತ ಅಧಿಕಾರಿಯ ಸಮಕ್ಷಮದಲ್ಲಿ ಅವನಿಗೆ ಗೊತ್ತಿರುವ ಭಾಷೆಯಲ್ಲಿ ಓದಿ ವಿವರಿಸಿ ತಿಳಿಸತಕ್ಕದ್ದು 
ಹಾಗೂ ದೃಢೀಕೃತ ಅಧಿಕಾರಿಯು ಈ ವಿಚಾರವನ್ನು ಈ ರೀತಿ ತನ್ನ ಸಮಕ್ಷಮ ತಿಳಿಸಿರುವ ಬಗ್ಗೆ ಹಾಗೂ ಹೇಳಿಕೆದಾರನು ಅದನ್ನು ಅರ್ಥ ಮಾಡಿಕೊಂಡು 


ದೃಢೀಕೃತ ಅಧಿಕಾರಿಯ ಸಮಕ್ಷಮದಲ್ಲಿಯೇ ತನ್ನ ಸಹಿ ಮಾಡಿರುವನೆಂತಲೂ ಅಥವಾ ತನ್ನ ಗುರುತನ್ನು ಮಾಡಿರುವನೆಂತಲೂ ದೃಢೀಕರಿಸತಕ್ಕದ್ದು. 


(6) ಅಫೀಡವಿಟ್‌ನಲ್ಲಿ ಉಲ್ಲೇಖಿಸಿದ ಮತ್ತು ಜೊತೆಗೆ ಸಲ್ಲಿಸಲಾಗಿದ್ದ ಯಾವುದೇ ದಾಖಲೆಗಳನ್ನು ದೃಢೀಕರಿಸುವ ಅಧಿಕಾರಿಯು, ಈ ಕೆಳಗೆ 
ನಮೂದಿಸಿರುವಂತೆ ಹಿಂಬರಹದೊಂದಿಗೆ ತನ್ನ ಸಹಿಯನ್ನು ಮಾಡತಕ್ಕದ್ದು:- 


ಈದಿನ. ನ ಕರಡು ಸುನ 28 ಅಫಿದಾವಿತ್ತಿನಲ್ಲಿ ದಾಖಲೆ ಪ್ರದರ್ಶಕ .............. ಎಂದು ಉಲ್ಲೇಖಿಸಿರುವ ಈ ದಾಖಲೆಗಳು ನನ್ನ 
ಸಮಕ್ಷಮದಲ್ಲಿ ಪ್ರಮಾಣೀಕರಿಸಲಾಗಿದೆ/ ಸ್ಥಿರಪಡಿಸಲಾಗಿದೆ.” 

15. ನೋಟಿಸನ್ನು ಜಾರಿಗೊಳಿಸುವಿಕೆ.- (1) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ದೂರುಗಳಿಗೆ ಸಂಬಂಧಿಸಿದಂತೆ ಪಕ್ಷಕಾರನಿಗೆ (ರಿಗೆ)/ 
ಪ್ರತಿವಾದಿ (ಗಳಿಗೆ ನೋಟಿಸು ಜಾರಿಗೊಳಿಸಲು ನಿರ್ದೇಶಿಸಿದಲ್ಲಿ, ಅಂತಹ ನೋಟಸನ್ನು ಸಾಮಾನ್ಯವಾಗಿ 15 ದಿವಸಗಳ ಅವಧಿಗಾಗಿ ಅಥವಾ 
ಸಂದರ್ಭಗಳನ್ನು ಅವಲಂಬಿಸಿ 15 ದಿನಗಳಿಗಿಂತ ಕಡಿಮೆಯ ಅವಧಿಗಾಗಿ ಜಾರಿಗೊಳಿಸತಕ್ಕದ್ದು. 


(2) ನೋಟಿಸು ನೀಡಲು 15 ದಿನಗಳ ಗಡುವನ್ನು ನೀಡುವ ಕುರಿತಂತೆ ಅನುಮಾನಗಳು ಉದ್ಭವಿಸುವ ಸಂದರ್ಭಗಳಿದ್ದಾಗ ಅದನ್ನು 
ಅಗತ್ಯಪಡಿಸತಕ್ಕದ್ದು. 

(3) ನೋಟಿಸಿನೊಂದಿಗೆ ದಾಖಲಾಗಿರುವ ದೂರಿನ ಪ್ರತಿಗಳು, ಅರ್ಜಿಗಳನ್ನು ಆಧರಿಸಿದ ನಿವೇದನೆ ಪತ್ರಗಳು ಹಾಗೂ ಇನ್ನಿತರೆ ದಾಖಲೆಗಳನ್ನು 
ಎದುರು ಪಕ್ಷಕಾರ(ರು)/ ಪ್ರತಿವಾದಿ(ಗಳಿಗೆ) ಜಾರಿಗೊಳಿಸತಕ್ಕದ್ದು. 


(4) ಎದುರು ಪಕ್ಷಕಾರ(ರು) / ಪ್ರತಿವಾದಿ (ಗಳು) ಹಾಜರಾದ ತರುವಾಯ, ಯಾವುದೇ ಅರ್ಜಿ ಅಥವಾ ದಾಖಲೆಗಳನ್ನು ರಾಜ್ಯ ಚುನಾವಣಾ 
ಆಯೋಗದಿಂದ ಸ್ವೀಕರಿಸತಕ್ಕದ್ದಲ್ಲ.ಎದುರು ಪಕ್ಷದ ಪಕ್ಷಗಾರರಿಗೆ ಅದರ ಒಂದು ಪ್ರತಿಯನ್ನು ಜಾರಿಗೊಳಿಸಲಾಗಿದೆ ಎಂಬ ಹಿ೦ಬರಹವನ್ನು ಹೊಂದಿಲ್ಲದೆ 
ಇದ್ದಲ್ಲಿ ಸ್ವೀಕರಿಸತಕ್ಕದ್ದಲ್ಲ. 

16. ಪಕ್ಷಗಾರರ ಹಾಜರಾತಿ ಹಾಗೂ ಹಾಜರಾಗದೇ ಇರುವುದರ ಪರಿಣಾಮಗಳು.- (1 ಪ್ರಕರಣದ ವಿಚಾರಣೆಯ ದಿನಾಂಕದಂದು ಅಥವಾ 
ವಿಚಾರಣೆಯನ್ನು ಮುಂದೂಡಲ್ಲಡಬಹುದಾದ ಯಾವುದೇ ದಿನಾಂಕದಂದು, ಪ್ರಕರಣವನ್ನು ವಿಚಾರಣೆಗಾಗಿ ಕರೆದಾಗ ಅರ್ಜಿದಾರನು ಸ್ವತಃ ಅಥವಾ ವಕೀಲರ 
ಮೂಲಕವಾಗಲೀ ವಿಚಾರಣೆಗೆ ಹಾಜರಾಗದೇ ಇದ್ದ ಪಕ್ಷದಲ್ಲಿ, ರಾಜ್ಯ ಚುನಾವಣಾ ಆಯುಕ್ತರು, ಈ ತಪ್ಪಿಗಾಗಿ ಅರ್ಜಿಯನ್ನು ಅಥವಾ 
ಸಂದರ್ಭಾನುಸಾರವಾಗಿ ಅಪೀಲೆಂದು ಭಾವಿಸಲಾದದ್ದನ್ನು ವಜಾ ಮಾಡಬಹುದು. 


(2) ಪ್ರಕರಣದ ವಿಚಾರಣೆಯ ದಿನಾಂಕದಂದು ಅಥವಾ ವಿಚಾರಣೆ ದಿನಾಂಕವು ಮುಂದೂಡಲ್ಲಡಬಹುದಾದ ಯಾವುದೇ ದಿನಾಂಕದಂದು 
ಪ್ರಕರಣವನ್ನು ವಿಚಾರಣೆಗೆ ಕರೆದಾಗ ಪ್ರತಿವಾದಿ ಸ್ವತಹವಾಗಲೀ ಅಥವಾ ವಕೀಲರ ಮೂಲಕವಾಗಲೀ ಹಾಜರಾಗದೇ ಇದ್ದ ಪಕ್ಷದಲ್ಲಿ, ರಾಜ್ಯ ಚುನಾವಣಾ 
ಆಯುಕ್ತರು ಅರ್ಜಿದಾರ ಅಥವಾ ಅವನ ವಕೀಲನ ಅಹವಾಲನ್ನು ಕೇಳಿದ ತರುವಾಯ ಇಂತಹ ಪ್ರಕರಣಗಳ ಕುರಿತಂತೆ ಯೋಗ್ಯತಾನುಸಾರ ನಿರ್ಣಯಿಸಿ 
ನಿರ್ಧಾರ ತೆಗೆದುಕೊಳ್ಳಬಹುದು. 


(3) ಯಾವುದೇ ಪ್ರಕರಣವು ತಪ್ಪಿಗಾಗಿ ವಜಾ ಮಾಡಲ್ಪಟ್ಟಾಗ, ಅರ್ಜಿದಾರನು ಆದೇಶ ಹೊರಡಿಸಿದ 30 ದಿನಗಳೊಳಗಾಗಿ ಬೇರೊಂದು 
ಸಂಕೀರ್ಣ ಅರ್ಜಿಯನ್ನು ಒಂದು ಅಫಿದಾವತ್ತಿನೊಂದಿಗೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬಹುದು ಮತ್ತು ಪ್ರಕರಣವನ್ನು ವಿಚಾರಣೆಗೆ ಕರೆದ 
ದಿನದಂದು ಅವನ ಹಾಜರಾತಿಯು ಸಕಾರಣಕ್ಕಾಗಿ ತಡೆ ಉಂಟಾಗಿದೆಯೆಂದು ಸಾಕ್ಷಾಧಾರಗಳಿ೦ಂದ ರುಜುವಾತುಪಡಿಸಿದಲ್ಲಿ, ರಾಜ್ಯ ಚುನಾವಣಾ ಆಯುಕ್ತರು, 
ಪ್ರಕರಣದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಅಂತಹ ನಿಬಂಧನೆಗೊಳಪಟ್ಟು ಪ್ರಕರಣಗಳನ್ನು ಪೂರ್ವಸ್ಥಿತಿಗೆ ತರಬಹುದು ಅಥವಾ ತಾನು ಸೂಕ್ತವೆಂದು ಭಾವಿಸಿದಂತೆ 
ತೀರ್ಮಾನಿಸಬಹುದು: 


ಪರಂತು, ಒಂದು ವೇಳೆ ಪ್ರಕರಣದಲ್ಲಿ ಪ್ರತಿವಾದಿಯು ಈಗಾಗಲೇ ಹಾಜರಾಗಿದ್ದಲ್ಲಿ ಪೂರ್ವಸ್ಥಿತಿಗೆ ತರುವ ಮೊದಲು ಪ್ರತಿವಾದಿಗೆ ಅಹವಾಲನ್ನು 
ಹೇಳಿಕೊಳ್ಳಲು ಒ೦ದು ಅವಕಾಶವನ್ನು ನೀಡತಕ್ಕದ್ದು: 


ಮತ್ತು ಪರಂತು, ಅರ್ಜಿದಾರನು ಸಕಾಲದಲ್ಲಿ ಅರ್ಜಿಯನ್ನು ಸಲ್ಲಿಸದೇ ಇರುವುದಕ್ಕೆ ಸಾಕಷ್ಟು ಕಾರಣವುಳ್ಳವನಾಗಿದ್ದಾನೆಂದು ರಾಜ್ಯ ಚುನಾವಣಾ 
ಆಯುಕ್ತರು ಮನಗಂಡರೆ, ಈ ಹಿಂದೆ ಹೇಳಿದ 60 ದಿನಗಳ ಅವಧಿ ಮುಗಿದ ನಂತರದ ದಿನಾಂಕದಿಂದ 30 ದಿನಗಳ ಅವಧಿಯೊಳಗೆ ಅರ್ಜಿಯನ್ನು 
ಸಲ್ಲಿಸಿದಾಗ ಅ೦ತಹ ಅರ್ಜಿಯನ್ನು ಪರಿಶೀಲನೆಗೆ ಸ್ವೀಕರಿಸಬಹುದು. 


(4) ಒಂದು ಪ್ರಕರಣವು ಏಕಪಕ್ಷೀಯವಾಗಿ ವಿಚಾರಣೆಯಾಗಿದ್ದು, (2)ನೇ ಉಪ ನಿಯಮದ ಅಡಿಯಲ್ಲಿ ಪ್ರತಿವಾದಿ / ಗಳಿಗೆ ಎರುದ್ಧವಾಗಿ 
ಆದೇಶವನ್ನು ಘೋಷಿಸಲ್ಪಟ್ಟಿದ್ದರೆ, ಆ ಆದೇಶದ ದಿನಾಂಕದಿಂದ 30 ದಿನಗಳೊಳಗಾಗಿ ಒಂದು ಅಫಿದಾವಿತ್ತಿನ ಜೊತೆಗೆ ಪ್ರತಿವಾದಿಯು ರಾಜ್ಯ ಚುನಾವಣಾ 
ಆಯೋಗಕ್ಕೆ ಒಂದು ಸಂಕೀರ್ಣ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನೋಟಿಸು ಜಾರಿಯಾಗಿರುವುದಿಲ್ಲವೆಂತಲೂ ಅಥವಾ ಪ್ರಕರಣವನ್ನು ವಿಚಾರಣೆಗೆ 
ಕರೆದಾಗ ಹಾಜರಾಗಲು ಅವನು ಸಾಕಷ್ಟು ಕಾರಣಗಳಿಂದಾಗಿ ತಡೆಹಿಡಿಯಲ್ಲಟ್ಟಿದ್ದನೆಂತಲೂ ರಾಜ್ಯ ಚುನಾವಣಾ ಆಯುಕ್ತರಿಗೆ ಪ್ರತಿವಾದಿಯು ಮನವರಿಕೆ 
ಮಾಡಿದಲ್ಲಿ, ರಾಜ್ಯ ಚುನಾವಣಾ ಆಯುಕ್ತರು, ಅರ್ಜಿದಾರನಿಗೆ ತನ್ನ ಅಹವಾಲನ್ನು ಹೇಳಿಕೊಳ್ಳಲು ಒಂದು ಅವಕಾಶವನ್ನು ನೀಡಿ ಪ್ರಕರಣದ ವೆಚ್ಚಕ್ಕೆ 
ಸಂಬಂಧಿಸಿದಂತೆ ಅಂತಹ ನಿಬಂಧನೆಗೊಳಪಟ್ಟು ಅಥವಾ ತಾನು ಸೂಕ್ತವೆಂದು ಭಾವಿಸಿದಂತೆ ಪ್ರಕರಣವನ್ನು ಪುನರ್‌ ವಿಚಾರಣೆ ಮಾಡಬಹುದು: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೧೯ 





ಮತ್ತು ಪರಂತು, ಅರ್ಜಿದಾರನು ಸಕಾಲದಲ್ಲಿ ಅರ್ಜಿಯನ್ನು ಸಲ್ಲಿಸದೇ ಇರುವುದಕ್ಕೆ ಸಾಕಷ್ಟು ಕಾರಣವುಳ್ಳವನಾಗಿದ್ದಾನೆಂದು ರಾಜ್ಯ ಚುನಾವಣಾ 
ಆಯುಕ್ತರು ಮನಗಂಡರೆ, ಈ ಹಿಂದೆ ಹೇಳಿದ 60 ದಿನಗಳ ಅವಧಿ ಮುಗಿದ ನಂತರದ ದಿನಾಂಕದಿಂದ 30 ದಿನಗಳ ಅವಧಿಯೊಳಗೆ ಅರ್ಜಿಯನ್ನು 
ಸಲ್ಲಿಸಿದಾಗ ಅ೦ತಹ ಅರ್ಜಿಯನ್ನು ಪರಿಶೀಲನೆಗೆ ಸ್ವೀಕರಿಸಬಹುದು. 

(5) ರಾಜ್ಯ ಚುನಾವಣಾ ಆಯೋಗದ ಮುಂದಿರುವ ವ್ಯವಹರಣೆಗಳಿಗೆ ಕಾಲಪರಿಮಿತಿ ಅವಧಿನಿಯಮ, 1963ರ ಉಪಬಂಧಗಳು 
ಅನ್ವಯಿಸುವುದಿಲ್ಲ. 

17. ಮುಂದೂಡುವಿಕೆ.- (1 ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಮುಂದಿರುವ ಪ್ರತಿಯೊಂದು ವ್ಯವಹರಣೆಗಳನ್ನು ಸಾಧ್ಯವಾದಷ್ಟು 
ಬೇಗನೆ ಮತ್ತು ಅಧಿನಿಯಮದಲ್ಲಿ ಅಗತ್ಯಪಡಿಸಿದಂತೆ ನಡೆಸತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು, ತನ್ನಿಂದ ಯಾವುದೇ ವಿಚಾರಣೆಯು ಮುಂದೂಡುವಿಕೆಯಾದಲ್ಲಿ ಅದಕ್ಕೆ ಕಾರಣಗಳನ್ನು 
ದಾಖಲಿಸತಕ್ಕದ್ದು. 

[A] 

(3) ದೂರುದಾರರು ಅಥವಾ ಸಂದರ್ಭಾನುಸಾರವಾಗಿ ಅರ್ಜಿದಾರರು ಸಕಾರಣ ನೀಡಿರದ ಹೊರತು ಪ್ರಕರಣದ ಮುಂದೂಡಿಕೆಗಾಗಿ ಬೇಡಿಕೆ 
ಸಲ್ಲಿಸಿದರೆ ವೆಚ್ಚದ ಹೊರೆಯನ್ನು ಭರಿಸಲು ಹೊಣೆಗಾರರಾಗಿರತಕ್ಕದ್ದು: 

ಪರಂತು, ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಪರಿಸ್ಥಿತಿಗನುಸಾರವಾಗಿ ನಿಯಮಗಳಂತೆ ಅರ್ಹವಿರುವ ಪ್ರಯಾಣದ ಭತ್ಯೆ ಹಾಗೂ ದಿನಭತ್ಕೆಯ 
ನಿಜವಾದ ವೆಚ್ಚವನ್ನು ಆದರೆ ಯಾವುದೇ ಸಂದರ್ಭದಲ್ಲಿ ನೂರು ರೂಪಾಯಿಗಳಿಗಿಂತಲೂ ಕಡಿಮೆಯಿರದ ಮೊತ್ತದಷ್ಟು ಮೊತ್ತವನ್ನು ವೆಚ್ಚವೆಂದು 
ವಿಧಿಸಬಹುದಾಗಿರುತ್ತದೆ. 


(4) ವಿಧಿಸಲಾದ ವೆಚ್ಚದ ಮೊತ್ತವನ್ನು ಪಕ್ಷಗಾರ ಅಥವಾ ಪಕ್ಷಗಾರರಿಗೆ ಅವನ ಅಥವಾ ಅವರ ವೆಚ್ಚವನ್ನು ಭರಿಸಲು ನೀಡಬಹುದು ಅಥವಾ 

ರಾಜ್ಯ ಸರ್ಕಾರದ ಸ್ನೀಕೃತಿ ಶೀರ್ಷಿಕೆಯಲ್ಲಿ ಜಮಾ ಮಾಡತಕ್ತದ್ದು. 
ವಲ ನು ಳ್‌ 

(5) ವೆಚ್ಚವನ್ನು ನಿಗದಿಪಡಿಸದೇ ಯಾವುದೇ ಮುಂದೂಡುವಿಕೆಯನ್ನು ಮಂಜೂರು ಮಾಡಲಾಗಿದ್ದರೆ, ಆದೇಶದ ಹಾಳೆಯಲ್ಲಿ ಈ ಕಾರಣ 
ನಮೂದಿಸಿರತಕ್ಕದ್ದು. 

(6) ಪ್ರಕರಣದ ಮುಂದೂಡುವಿಕೆಯ ಎಲ್ಲಾ ಆದೇಶಗಳು ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಿಂದ ಸಹಿ ಮಾಡಲ್ಪಟ್ಟರತಕ್ಕದ್ದು. 

(7) ಪಕ್ಷಗಾರರ / ರನ್ನು ಪ್ರತಿನಿಧಿಸುವ ವಕೀಲರ ಗೈರು ಹಾಜರಿ ವಕೀಲರ ಹಿಡಿತಕ್ಕೆ ಮೀರಿದ (ಅಂದರೆ) ಅವರ ಅನಾರೋಗ್ಯ ಅಥವಾ 
ಕುಟುಂಬದಲ್ಲಿಯ ಅಗಲಿಕೆಯ ಕಾರಣಕ್ಕಾಗಿ ಮಾತ್ರವಲ್ಲದ ಹೊರತು, ವಕೀಲರು ಲಭ್ಯವಿಲ್ಲವೆಂಬ ಕಾರಣವು ಪ್ರಕರಣದ ಮುಂದೂಡಿಕೆ ಮಾಡಲು 
ಕಾರಣವಾಗಿರತಕ್ಕದ್ದಲ್ಲ. 

18. ವಾದಗಳು.- (1) ವಿವಾದಾಂಶಕ್ಕೆ ಸಂಬಂಧಿಸಿದ ವಾದಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿರತಕ್ಕದ್ದು. 

(2) ಒಬ್ಬ ಪಕ್ಷಗಾರನು ವಕೀಲನಿಂದ ಪ್ರತಿನಿಧಿಸಲ್ಪಡುತ್ತಿದ್ದಲ್ಲಿ, ವಿಷಯವನ್ನು ವಾದಗಳಿಗೆ ನಿಗದಿಪಡಿಸಿದ ಎರಡು ದಿನಗಳ ಮೊದಲು ಒಂದು 
ಸಂಕ್ಷಿಪ್ತ ಲಿಖಿತ ವಾದವನ್ನು ದಾಖಲಿಸುವುದು ಕಡ್ಡಾಯವಾಗಿರತಕ್ಕದ್ದು. 

(3) ಸಂಕ್ಷಿಪ್ತ ಲಿಖಿತ ವಾದಗಳನ್ನು ದಾಖಲು ಮಾಡಲು ತಪ್ಪಿದರೆ, ಮುಂದೂಡುವಿಕೆ ಮಂಜೂರು ಮಾಡಲು ಯಾವ ವೆಚ್ಚವನ್ನು 
ವಿಧಿಸಲಾಗುವುದೋ ಅದೇ ದರದಲ್ಲಿರುವ ವೆಚ್ಚವನ್ನು ವಿಧಿಸತಕ್ಕದ್ದು. 

19. ಏಕಪಕ್ಷೀಯ ಮಧ್ಯಂತರ ಆದೇಶ.- ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಹೊರಡಿಸಿದ ಯಾವುದೇ ಏಕಪಕ್ಷೀಯ ಮಧ್ಯಂತರ 
ಆದೇಶವು ಏತನ್ಮಧ್ಯೆ ಮಧ್ಯಂತರ ಆದೇಶಕ್ಕೆ ಬಂದ ಆಕ್ಷೇಪಣೆಗಳ ವಿಚಾರಣೆ ಹಾಗೂ ವಿಲೇಯಾಗದೇ ಇದ್ದಲ್ಲಿ 45 ದಿನಗಳ ತರುವಾಯ ರದ್ದಾಗತಕ್ಕದ್ದು. 

20. ನ್ಯಾಯಾಲಯದ ಡೈರಿ ಹಾಗೂ ರಿಜಿಸ್ಟರುಗಳ ನಿರ್ವಹಣೆ- (0) (0 ನ್ಯಾಯಾಲಯದ ಅಧಿಕಾರಿಯು, ಪ್ರಕರಣದ 
ಮುಂದೂಡಿಕೆಯಾಗಿದೆಯೇ ಅಥವಾ ಭಾಗಶ: ವಿಚಾರಣೆಯಾಗಿದೆಯೇ ಅಥವಾ ವಿಚಾರಣೆಯಾಗಿ ವಿಲೇಯಾಗಿದೆಯೇ? ಅಥವಾ ಸಂದರ್ಭಾನುಸಾರವಾಗಿ 


ವಿಚಾರಣೆಯಾಗಿದ್ದು ಆದೇಶಕ್ಕಾಗಿ ಕಾದಿರಿಸಲಾಗಿದೆಯೇ ಎನ್ನುವ ಬಗ್ಗೆ ಸಂಕ್ಷಿಪ್ತ ದಾಖಲೆಗಳನ್ನೊಳಗೊಂಡಂತೆ ಸ್ಪಷ್ಟವಾಗಿ ಓದಲು ಬರುವಂತೆ 
ರಿಜಿಸ್ಟರ್‌ವೊ೦ದರಲ್ಲಿ ನ್ಯಾಯಾಲಯದ ಡೈರಿಯಲ್ಲಿ ನಮೂದಿಸಿರತಕ್ಕದ್ದು ಮತ್ತು ಅವನಿಂದ ಅದಕ್ಕೆ ಸಹಿ ಹಾಕತಕ್ಕದ್ದು. 

(1) ಕಛೇರಿ ವೇಳೆಯಲ್ಲಿ ನ್ಯಾಯಾಲಯದ ಡೈರಿಯು ಸಾರ್ವಜನಿಕರ ಪರಿವೀಕ್ಷಣೆಗೆ ಮುಕ್ತವಾಗಿರತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ತೀರ್ಪು / ಆದೇಶವು ಘೋಷಿಸಿದ ತರುವಾಯ ಅರ್ಜಿಯು ವಿಲೇಗೊಂಡಿರುವ ಬಗ್ಗೆ 
ಸಂಬಂಧಪಟ್ಟ ನ್ಯಾಯಾಲಯದ ಅಧಿಕಾರಿಯು ರಿಜಿಸ್ಟರಿನಲ್ಲಿ ನಮೂದು ಮಾಡತಕ್ಕದ್ದು. 

21. ವೆಚ್ಚಗಳು.- ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಅನ್ಯಥಾ ಆದೇಶಿಸಿದ ಹೊರತು, ವೆಚ್ಚಗಳು ಎಂದರೆ;- 

ಎ) (1 ವಕಾಲತ್ತುಗಳಿಗೆ; 

(i) ವಕಾಲತ್ತಿನೊಂದಿಗೆ ಹಾಜರುಪಡಿಸತಕ್ಕ ಮತ್ತು ಪಕ್ಷಗಾರರಿಂದ ಹಾಜರುಪಡಿಸಿದ ದಾಖಲೆಗಳಿಗೆ; 

(ii) ಪಕ್ಷಗಾರರ ಪರವಾಗಿ ದಾಖಲು ಮಾಡುವ ವಕಾಲತ್ತುಗಳಿಗೆ (ಒಬ್ಬ ಪಕ್ಷಗಾರನ ಪರವಾಗಿ ಒಂದಕ್ಕಿಂತಲೂ ಹೆಚ್ಚಿನ ವಕಾಲತ್ತುಗಳು 


ದಾಖಲೆಗೊಂಡಿದ್ದರೆ ಒಂದು ವಕಾಲತ್ತಿನ ಬಗ್ಗೆ ಮಾತ್ರ ನ್ಯಾಯಾಲಯದ ಶುಲ್ಕವನ್ನು ಸಲ್ಲಿಸಿದ್ದರೆ); 


1) ಪಕ್ಷಗಾರನ ಸೂಚನೆಯ ಮೇರೆಗೆ ಕೈಗೊಂಡ ಕಾನೂನು ಕ್ರಮಕ್ಕೆ: 


೨೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(೪) ಪಕ್ಷಗಾರನಿಂದ ದಾಖಲು ಮಾಡಲ್ಪಟ್ಟ ದೃಢೀಕರಿಸಿದ ಪ್ರತಿಗಳು ಮತ್ತು ಯಾವುದು ವ್ಯಾಜ್ಯಗಳ ತೀರ್ಪು ನೀಡಿಕೆಗೆ ಅಗತ್ಯವಾಗಿರುತ್ತದೋ 
ಅಂತಹುವುಗಳಿಗೆ, 


-ಪಾವತಿಸಲಾದ ನ್ಯಾಯಾಲಯದ ಶುಲ್ಕ, 
(ಬಿ) ದೃಢೀಕೃತ ಪ್ರತಿಗಳನ್ನು ಪಡೆಯುವ ವೆಚ್ಚ; 
(ಸಿ) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ಸಾಕ್ಷಾಧಾರಗಳನ್ನು ನೀಡಲು ಹಾಜರಾದ ಅವನ ಸಾಕ್ಷಿದಾರರಿಗೆ ಪಕ್ಷಗಾರನು 
ಪಾವತಿಸಬೇಕಾದ ಬ್ಯಾಟಾ; 


(ಡಿ) ವ್ಯಾಜ್ಯ ಕಾರಣಕ್ಕಾಗಿ ವೆಚ್ಚವೆ೦ದು ಪರಿಗಣಿಸಲಾದ ವಿಚಾರಣಾವಧಿ ಪ್ರಕರಣಗಳಲ್ಲಿಯ ವೆಚ್ಚ; 

(ಇ) ವಕೀಲನು ಸ್ವೀಕರಿಸಲಾದ ಶುಲ್ಕವನ್ನು ಮೆಮೋದಲ್ಲಿ ನಮೂದಿಸಿಲ್ಲದಿದ್ದರೆ ಅವನ ವಕೀಲನಿಗೆ ಅವನಿ೦ದ ವಾಸ್ತವವಾಗಿ ಪಾವತಿಸಲಾದ 
ಶುಲ್ಕ 

(ಎಫ್‌) ವಕಾಲತ್ತುಗಳ ಬೆರಳಚ್ಚಿಗಾಗಿ ಮತ್ತು ಮುದ್ರಣಕ್ಕಾಗಿ ಪಕ್ಷಗಾರನಿಂದ ಭರಿಸಲಾದ ವೆಚ್ಚ; 

(ಜಿ) ದಾಖಲೆಗಳನ್ನು ಪರಿವೀಕ್ಷಣೆ ಮಾಡಿದುದಕ್ಕೆ ಪ್ರಾಧಿಕಾರದಿಂದ ಸಂದಾಯ ಮಾಡಲಾದ ವೆಚ್ಚ 


(ಹೆಚ್‌) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಹಾಜರಾಗಬೇಕೆಂಬ ಆಜ್ಞೆ ನೀಡದಿದ್ದಾಗ್ಯೂ ಸಾಕ್ಷಿದಾರರನ್ನು ಹಾಜರುಪಡಿಸುವುದಕ್ಕಾಗಿ 
ಪಕ್ಷಗಾರನು ಭರಿಸಿದ ವೆಚ್ಚ; 

(ಐ) ನ್ಯಾಯ ನಿಂದನೆಯ ಯಾವುದೇ ಅರ್ಜಿಗಳನ್ನೊಳಗೊಂಡಂತೆ, ಅರ್ಜಿ ಹೂಡುವ ಮುನ್ನ, ಕಾನೂನಿನ ಅನ್ವಯ ನೀಡಬೇಕೆಂಬ 
ಅಗತ್ಯವಿಲ್ಲದಿದ್ದರೂ, ಅರ್ಜಿಗೆ ಸಂಬಂಧಿಸಿದಂತೆ ಯಾವುದೇ ಪಕ್ಷಗಾರನು ನೋಟಸನ್ನು ಜಾರಿಗೊಳಿಸಲು ಭರಿಸಿದ ವೆಚ್ಚ, 
ಯಾವುದಾದರೂ ಇದ್ದಲ್ಲಿ, ಅದನ್ನೂ ಒಳಗೊಂಡ ವೆಚ್ಚ; 

-ಇವುಗಳನ್ನು ಒಳಗೊಂಡಿರತಕ್ಕದ್ದು. 


(2) () ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ವಕೀಲರ ಶುಲ್ಕವನ್ನು ನಿಗದಿಪಡಿಸಿರದಿದ್ದರೆ ಮತ್ತು ಸ್ವೀಕೃತಗೊ೦ಡ ಶುಲ್ಕದ ಮೊತ್ತದ 
ತ:ಖ್ತೆಯನ್ನು ದಾಖಲು ಮಾಡಿರದಿದ್ದರೆ ಅಂತಹ ಪ್ರತಿಯೊಂದು ಪ್ರಕರಣಕ್ಕೂ ಗರಿಷ್ಠ ಮೊತ್ತ ರೂ.250/- ಶುಲ್ಕವಾಗಿರತಕ್ಕದ್ದು. 


(i) ಅರ್ಜಿಗಳನ್ನು ಗುಂಪಾಗಿ ವಿಚಾರಣೆ ಮಾಡಲಾಗಿದ್ದು ಇತ್ಯರ್ಥವಾಗಿದ್ದ ಪಕ್ಷದಲ್ಲಿ ಒಬ್ಬರೇ ವಕೀಲರು ಹಾಜರಾಗಿದ್ದಲ್ಲಿ ಎಲ್ಲಾ ಪ್ರಕರಣಗಳಿಗೆ 
ಸೇರಿ ಗರಿಷ್ಠ ಸಂಚಿತ ಶುಲ್ಕವಾಗಿ ರೂ.1,000/- ಮಾತ್ರ ಅನುಮತಿಸತಕ್ಕದ್ದು. 


(iii) ಯಾವುದೇ ಪ್ರಕರಣದಲ್ಲಿ ಹಿರಿಯ ವಕೀಲರೊಂದಿಗೆ ಕಿರಿಯ ವಕೀಲರು ಹಾಜರಾದರೆ, ಅಂತಹ ಪ್ರಕರಣದ ಸನ್ನಿವೇಶಗಳನ್ನಾಧರಿಸಿ 
ನಿಗದಿಪಡಿಸಿರುವ ಶುಲ್ಕದ ಮೊತ್ತದ 1/4ನೇ ಭಾಗವನ್ನು ಕಿರಿಯ ವಕೀಲರ ಶುಲ್ಕವೆಂದು ಸೇರಿಸತಕ್ಕದ್ದು. 


(3) () ಅರ್ಜಿ ಅಥವಾ ಸಂದರ್ಭಾನುಸಾರವಾಗಿ ಅರ್ಜಿಗಳು ವಿಲೇಗೊಂಡ ದಿನಾಂಕದಿಂದ ಏಳು ದಿನಗಳೊಳಗಾಗಿ, ವಕೀಲರು ಶುಲ್ಕ 
ಪ್ರಮಾಣಪತ್ರವನ್ನು ಒಪ್ಪಿಸಿದಾಗ ಮಾತ್ರ ವಕೀಲರ ಶುಲ್ಕವನ್ನು ವೆಚ್ಚದಲ್ಲಿ ಸೇರಿಸತಕ್ಕದ್ದು. 

(2) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ವೆಚ್ಚಗಳ ಆದೇಶಗಳನ್ನು ಹೊರಡಿಸಿದಾಗಲೆಲ್ಲ, ತೀರ್ಪನ್ನು / ಆದೇಶವನ್ನು ನೀಡಿದ 
ದಿನಾಂಕದಿಂದ 10 ದಿನಗಳೊಳಗಾಗಿ ವೆಚ್ಚದ ನಿವೇದನ ಪತ್ರವನ್ನು ತಯಾರಿಸತಕ್ಕದ್ದು ಮತ್ತು ಆಯೋಗದ ಕಾರ್ಯದರ್ಶಿಯು ಅಥವಾ ಅವರಿಂದ ಅಧಿಕಾರ 


ಹೊಂದಿರುವ ಇನ್ನಿತರ ಯಾವೊಬ್ಬ ಅಧಿಕಾರಿಯು ಸಹಿ ಮಾಡಿರತಕ್ಕದ್ದು. 


(3) ಪ್ರತಿವಾದಿಗಳು ನೀಡಿದ ಯಾವುದಾದರೂ ದಾಖಲೆಗಳನ್ನು ರದ್ದುಪಡಿಸುವ ಸಂಬಂಧದಲ್ಲಿ ಯಾವುದೇ ನಿರ್ದಿಷ್ಟ ನಿರ್ದೇಶನ ನೀಡಿ ತೀರ್ಪು 
ಆದೇಶಗಳನ್ನು ಹೊರಡಿಸಿದಲ್ಲಿ ತೀರ್ಪು / ಆದೇಶದ ಪ್ರತಿಯೊಂದಿಗೆ ಒಂದು ಆದೇಶವನ್ನು ಹೊರಡಿಸತಕ್ಕದ್ದು ಮತ್ತು ಅಂತಹ ಆದೇಶವನ್ನು ಕಾರ್ಯದರ್ಶಿ 
ಅಥವಾ ಅವರಿಂದ ಅಧಿಕಾರ ಹೊಂದಿದ ಇನ್ನಿತರ ಯಾವೊಬ್ಬ ಅಧಿಕಾರಿಯು ಸಹಿ ಮಾಡಿರತಕ್ಕದ್ದು. 


22. ಅಂತಿಮ ಆದೇಶ.- (1) ಪ್ರತಿಯೊಂದು ಆದೇಶದಲ್ಲಿನ ಬಲ ಭಾಗದ ಮೇಲಿನ ಮೂಲೆಯಲ್ಲಿ ದೂರನ್ನು 


ಸ ಸಲ್ಲಿಸಿದ ಹಾಗೂ ಆದೇಶ 
ಹೊರಡಿಸಿದ ದಿನಾಂಕವನ್ನು ಸೂಚಿಸತಕ್ಕದ್ದು. 


(2) ಆದೇಶದ ವ್ಯಾಜ್ಯಕಾರಣ ಶಿರೋನಾಮೆಯು ಎಲ್ಲಾ ಪಕ್ಷಕಾರರ ಹೆಸರು ಹಾಗೂ ವಿಳಾಸವನ್ನೊಳಗೊಂಡಿರತಕ್ಕದ್ದು. 


(3) ಆದೇಶದ ಒಳಭಾಗದಲ್ಲಿ, ದೂರುದಾರನ ಅಥವಾ ಎದುರುದಾರನ ಹೆಸರನ್ನು ನಮೂದಿಸಿದ ನಂತರ, ಅವರ ಹೆಸರನ್ನು ಶಿರೋನಾಮೆಯಲ್ಲಿ 
ತೋರಿಸಿರುವ ರೀತ್ಯಾ ನಮೂದಿಸುವುದು ಹಾಗೂ ತದನಂತರ ಪಕ್ಷಗಾರರನ್ನು ದೂರುದಾರ ಅಥವಾ ಎದುರುದಾರ ಪಕ್ಷಗಾರ ನಂ.1 ಅಥವಾ ಪಕ್ಷಗಾರ 
ನಂ.2 ಇತ್ಯಾದಿಯೆಂದು ನಮೂದಿಸತಕ್ಕದ್ದಲ್ಲ. 


(4) ವಿಷಯ ಇತ್ಯರ್ಥಗೊಳಿಸಿದ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆದೇಶವು ಎಷ್ಟು ಸಾಧ್ಯವೋ ಅಷ್ಟು ಸಂಕ್ಷಿಪ್ತವಾಗಿ ಹಾಗೂ 
ನಿಖರವಾಗಿರತಕ್ಕದ್ದು. 

(5) ಪಕ್ಷಗಾರರಿಗೆ ಆದೇಶದ ಒಂದು ಪ್ರತಿಯನ್ನು ಕಳುಹಿಸಿದಾಗ, ಅದನ್ನು ಯಾವ ವಿಧದಲ್ಲಿ ಹಾಗೂ ಯಾವ ದಿನಾಂಕದಂದು 
ಕಳಿಸಲಾಗಿದೆಯೆಂಬ ವಿವರಗಳನ್ನು ಆದೇಶದ ಕೊನೆಯ ಪುಟದಲ್ಲಿ ಮುದಿಸತಕ್ಕದ್ದು. 


(6) ವಾದಗಳು ಸಮಾಪ್ತಿಗೊಂಡ ಮೇಲೆ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಅಂತಿಮ ಆದೇಶವನ್ನು ಮೂವತ್ತು ದಿನಗಳೊಳಗೆ 
ಹೊರಡಿಸತಕ್ಕದ್ದು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೨೧ 





23. ಉಚಿತ ಪ್ರತಿಗಳು.- (1) ಪಕ್ಷಗಾರರಿಗೆ ನೀಡುವ ಪ್ರತಿಯೊ೦ದು ಉಚಿತ ಪ್ರತಿಯನ್ನು ಯಥಾಪತಿಗಳೆಂದು ದೃಢೀಕರಿಸತಕ್ಕದ್ದು ಮತ್ತು ಅವುಗಳ 
ಮೇಲೆ “ಉಚಿತ ಪ್ರತಿ” ಗಳೆಂದು ಮೇಲ್‌ ಬರಹವನ್ನು ನಮೂದಿಸಿ ದೃಢೀಕರಿಸತಕ್ಕದ್ದು. 


(2) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ಅನ್ಯಥಾ ಆದೇಶಿಸದ ಹೊರತು, ಮಧ್ಯಂತರ ಆದೇಶದ ಉಚಿತ ಪ್ರತಿಗಳನ್ನು ಯಾವುದೇ 
ಪಕ್ಷಗಾರರಿಗೆ ನೀಡತಕ್ಕದ್ದಲ್ಲ. 


(3) ವಕೀಲರು ಅರ್ಜಿದಾರರನ್ನು / ಪ್ರತಿವಾದಿಗಳನ್ನು ಪ್ರತಿನಿಧಿಸುತ್ತಿದ್ದಲ್ಲಿ, ಅಂತಿಮ ಆದೇಶದ ಉಚಿತ ಪ್ರತಿಗಳನ್ನು ಸಂಬಂಧಪಟ್ಟ ವಕೀಲರಿಗೆ 
ವೈಯಕ್ತಿಕವಾಗಿ ನೀಡತಕ್ಕದ್ದು. 

(4) ಯಾವ ಪ್ರಕರಣದಲ್ಲಿ ಒಬ್ಬರಿಗಿ೦ತಲೂ ಹೆಚ್ಚಿನ ಅರ್ಜಿದಾರರು ಒಂದು ಸೆಟ್ಟನ್ನು ನ್ಯಾಯಾಲಯದ ಶುಲ್ಕದ ಜೊತೆಗೆ ಜಂಟಿ ಅರ್ಜಿಯನ್ನು 
ಸಲ್ಲಿಸಿದ್ದು ಅವುಗಳಲ್ಲಿ ಪ್ರತಿಯೊಬ್ಬರೂ ಏಕರೂಪದ ಪರಿಹಾರವನ್ನು ಕ್ಷೇಮು ಮಾಡಿದಲ್ಲಿ, ಈ ಎಲ್ಲಾ ಅರ್ಜಿದಾರರಿಗೆ ವಕಾಲತ್ತು ಸಲ್ಲಿಸಿದ ವಕೀಲನಿಗೆ 
ಅಂತಿಮ ಆದೇಶದ ಒಂದು ಪ್ರತಿಯನ್ನು ನೀಡತಕ್ಕದ್ದು. 

24. ದಾಖಲೆಗಳ ರಕ್ಷಣೆ.- (1 ದೂರಿನ ಪ್ರಕರಣಗಳಲ್ಲಿ, ಮೂಲ ಆದೇಶದ ಹಾಳೆಯನ್ನೊಳಗೊಂಡ ಮುಖ್ಯ ಕಡತದ ದಾಖಲೆಗಳನ್ನು 5 
ವರ್ಷಗಳ ಕಾಲ ಸಂರಕಿಸತಕ್ತದ್ದು. 

ಉ KA) 

(2) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು, ಅಂತಿಮ ಆದೇಶದ ದೃಢೀಕೃತ ಪ್ರತಿಗಳನ್ನು ನೀಡುವ ಸಂದರ್ಭದಲ್ಲಿ, ಪ್ರಕರಣವನ್ನು 
ಅಂತಿಮವಾಗಿ ಇತ್ಯರ್ಥಗೊಳಿಸುವಾಗ ಹೆಚ್ಚಿನ ಪ್ರತಿಗಳನ್ನು ಪಡೆದುಕೊಳ್ಳಲು ವೈಯಕ್ತಿಕವಾಗಿ ಹಾಜರಾಗದೇ ಇರುವಂತಹ ಪಕ್ಷಗಾರರಿಗೆ ವಿಚಾರವನ್ನು 
ತಿಳಿಸತಕ್ಕದ್ದು. 

ಎ 

(3) ದಾಖಲೆಗಳನ್ನು ಪಡೆಯಲು ಪಕ್ಷಗಾರರಿಗೆ ಕನಿಷ್ಟ ಒಂದು ತಿಂಗಳಿನ ಅವಧಿಯನ್ನು ನೀಡತಕ್ಕದ್ದು ಮತ್ತು ಒಂದು ವೇಳೆ ಪಡೆದುಕೊಳ್ಳಲು 
ಅವರು ತಪ್ಪಿದಲ್ಲಿ ಹೆಚ್ಚಿನ ಪ್ರತಿಗಳನ್ನು ಬೇಡವಾದುದು ಎಂದು ನಾಶಪಡಿಸತಕ್ಕದ್ದು. 

25. ದೃಢೀಕೃತ ಪ್ರತಿಗಳು.- (1) ಆದೇಶದ ಪ್ರತಿಯೊಂದನ್ನು ಪಕ್ಷಗಾರರಿಗೆ ಉಚಿತವಾಗಿ ನೀಡತಕ್ಕದ್ದು. 

(2) ದೃಢೀಕೃತ ಪ್ರತಿಗಾಗಿ ಸಲ್ಲಿಸಲಾಗುವ ಅರ್ಜಿಯು ಪ್ರಕರಣದ ಸಂಖ್ಯೆ, ವ್ಯವಹರಣೆಯ ಸ್ವರೂಪ, ತೀರ್ಪಿನ ಅಥವಾ ಆದೇಶದ ಅಥವಾ 
ದಾಖಲೆಯ ಅಥವಾ ಸಂದರ್ಭಾನುಸಾರವಾಗಿ ಹೇಳಿಕೆಯ ದಿನಾಂಕ ಮತ್ತು ಪೂರ್ಣ ವಿವರಣೆಯನ್ನು ಒಳಗೊಂಡಿರತಕ್ಕದ್ದು ಮತ್ತು ಎರಡು ರೂಪಾಯಿ 
ಕೋರ್ಟು ಶುಲ್ಕವನ್ನು ಲಗತ್ತಿಸಿರತಕ್ಕದ್ದು. 

(3) ದೃಢೀಕೃತ ಪ್ರತಿಗಾಗಿ ಸಲ್ಲಿಸಲಾಗಿರುವ ಎಲ್ಲಾ ಅರ್ಜಿಗಳನ್ನು ಒಂದು ರಿಜಿಸ್ಟರ್‌ನಲ್ಲಿ ನಮೂದಿಸತಕ್ಕದ್ದು ಹಾಗೂ ಶುದ್ದ ಪ್ರತಿಗಳನ್ನು 
ಪರಿಶೀಲಿಸುವ ಅಧಿಕಾರಿ - ಅಧೀಕ್ಷಕರು ಈ ರಿಜಿಸ್ಟರ್‌ ಅನ್ನು ನಿರ್ವಹಿಸತಕ್ಕದ್ದು. 

(4) ರಿಜಿಸ್ಟರ್‌ನಲ್ಲಿ ನೀಡಿರುವ ಕ್ರಮ ಸಂಖ್ಯೆಯನ್ನು ಕೆಂಪು ಶಾಯಿಯಿಂದ ಅರ್ಜಿಯ ಪ್ರತಿಯಲ್ಲಿ ನಮೂದಿಸತಕ್ಕದ್ದು. 

(5) ಪಕ್ಷಗಾರರ ಹೆಸರುಗಳು, ಅರ್ಜಿಯ ಸಂಖ್ಯೆ ಮತ್ತು ವಿಲೇಯಾದ ದಿನಾಂಕಗಳ ಕ್ರಮಬದ್ದತೆಯನ್ನು ಪರಿಶೀಲಿಸಿದ ತರುವಾಯ, ದೃಢೀಕೃತ 
ಪ್ರತಿಗಳನ್ನು ಪಡೆಯಲು ಸಲ್ಲಿಸಿದ ಅರ್ಜಿಯನ್ನು ದೃಢೀಕೃತ ಪ್ರತಿ ಮಂಜೂರು ಮಾಡಲು ಪ್ರಾಧಿಕಾರ ನೀಡಲಾಗಿರುವ ಸಂಬಂಧಿಸಿದ ಅಧಿಕಾರಿಯ 
ಆದೇಶಕ್ಕಾಗಿ ಸಲ್ಲಿಸತಕ್ಕದ್ದು ಮತ್ತು ಇಂತಹ ಮಂಜೂರಾತಿ ಪಡೆದ ನಂತರವೇ ದೃಢೀಕೃತ ಪ್ರತಿಗಳನ್ನು ತಯಾರಿಸಿ ನೀಡತಕ್ಕದ್ದು. 

(6) ಒಂದು ವೇಳೆ ಪಕ್ಷಗಾರನು ಒಂದು ಹೆಚ್ಚುವರಿ ಪ್ರತಿಯನ್ನು ಕೋರಿದರೆ, ದೃಢೀಕರಿಸಿದ ಹೆಚ್ಚುವರಿ ಪ್ರತಿಯನ್ನು ಹಾಳೆಗಳ ಸಂಖ್ಯೆ ಎಷ್ಟೇ 
ಇದ್ದರೂ, ಇಪ್ಪತ್ತು ರೂಪಾಯಿಗಳ ಪಾವತಿ ಪಡೆದು ಅವನಿಗೆ ನೀಡತಕ್ಕದ್ದು. 


(7) ಒಂದು ಆದೇಶದ ದೃಢೀಕೃತ ಪ್ರತಿಯಲ್ಲಿ ಉಚಿತ ಪ್ರತಿಯನ್ನು ಯಾವ ದಿನಾಂಕದಂದು ನೀಡಲಾಯಿತು, ಅರ್ಜಿಯನ್ನು ಸಲ್ಲಿಸಿದ ದಿನಾಂಕ, 
ಯಾವ ದಿನಾಂಕದಂದು ಪ್ರತಿಯನ್ನು ಸಿದ್ದಗೊಳಿಸಲಾಯಿತು ಮತ್ತು ಯಾವ ದಿನದಂದು ಅದನ್ನು ವ್ಯಕ್ತಿಗೆ ರವಾನಿಸಲಾಯಿತು ಎಂಬ ಈ ಎಲ್ಲ ವಿವರಗಳನ್ನು 
ನಿರ್ದಿಷ್ಟವಾಗಿ ತಿಳಿಸತಕ್ಕದ್ದು. 

(8) ಮತ್ತೊಂದು ದೃಢೀಕೃತ ಪ್ರತಿಯನ್ನು ಪಡೆಯಬೇಕಾದರೆ ಇಪ್ಪತ್ತು ರೂಪಾಯಿಗಳ ಶುಲ್ಕವನ್ನು ಪಾವತಿಸತಕ್ಕದ್ದು. 

(9) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಯಾವುದೇ ಫೈಲಿಗೆ ಸಂಬಂಧಿಸಿದ ಯಾವುದೇ ದಾಖಲೆಯ ದೃಢೀಕೃತ ಪ್ರತಿಯನ್ನು 
ಪಡೆಯಲು ಇಚ್ಚಿಸುವ ಅಂತಹ ಯಾವೊಬ್ಬ ಪಕ್ಷಕಾರನು, ದೃಢೀಕರಣಕ್ಕಾಗಿ ಇಪ್ಪತ್ತು ರೂಪಾಯಿಗಳನ್ನು ಪಾವತಿಸಿ ಪಡೆಯಬಹುದಾಗಿರುತ್ತದೆ: 

ಪರಂತು, ಕೋರಿರತಕ್ಕ ದಾಖಲೆಯ ಅಂತಹ ದೃಢೀಕೃತ ಪ್ರತಿಯು 5 ಹಾಳೆಗೂ ಮೀರಿದರೆ ಅಂತಹ ಸ೦ದರ್ಭದಲ್ಲಿ ಇಪ್ಪತ್ತು ರೂಪಾಯಿಗಳಿಗೆ 
ಮೇಲ್ಪಟ್ಟು ಪ್ರತಿಯೊಂದು ಹಾಳೆಗೆ ಮೂರು ರೂಪಾಯಿಗಳಂತೆ ಹೆಚ್ಚುವರಿಯಾಗಿ ವಿಧಿಸತಕ್ಕದ್ದು. 

(10) ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಿಂದ ಹೊರಡಿಸಲಾದ ಸಂಕೀರ್ಣ ಆದೇಶಗಳ ದೃಢೀಕೃತ ಪ್ರತಿಯನ್ನು ಪ್ರತಿ ದಾಖಲೆಗೆ ಐದು 
ರೂಪಾಯಿ ಪಾವತಿ ಪಡೆದು ಪೂರೈಸತಕ್ಕದ್ದು. 

26. ದಾಖಲೆಗಳ ಪರಿವೀಕ್ಷಣೆ.- (1) ಹತ್ತು ರೂಪಾಯಿಗಳ ಶುಲ್ಕವನ್ನು ಅರ್ಜಿಯೊಂದಿಗೆ ಪಾವತಿಸಿ ಪಕ್ಷಗಾರರು ಅಥವಾ ಅವರ ಪ್ರತಿನಿಧಿಗಳು 
ದಾಖಲೆಗಳ ವಿಷಯವನ್ನು ಪರೀಕ್ಷಿಸಲು ಅವಕಾಶವಿರತಕ್ಕದ್ದು. 

(2) ದಾಖಲೆಗಳ ಅಭಿರಕ್ಷಕರ ಸಮ್ಮುಖದಲ್ಲಿಯೇ ಪ್ರತಿಯೊಂದು ಶೋಧನೆ ಅಥವಾ ಪರಿವೀಕ್ಷಣೆಯನ್ನು ನಡೆಸತಕ್ಕದ್ದು ಮತ್ತು ದಾಖಲೆಗಳನ್ನು 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಆವರಣದಿಂದ ಹೊರಗೆ ಸಾಗಿಸುವುದನ್ನು ಹಾಗೂ ತೆಗೆದುಬಿಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸತಕ್ಕದ್ದು. 


೨೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(3) ಶೋಧನೆ ಅಥವಾ ಪರಿವೀಕ್ಷಣೆ ನಡೆಸಲು ಅನುಮತಿಯನ್ನು ನೀಡಿದಾಗ, ಶೋಧನೆ ಅಥವಾ ಪರಿವೀಕ್ಷಣೆಯನ್ನು ಮಾಡುವ ವ್ಯಕ್ತಿಯು 
ದಾಖಲೆಗಳ ಟಿಪ್ಪಣಿಯನ್ನು ಮಾಡಿಕೊಳ್ಳಲು ಹಕ್ಕುಳ್ಳವನಾಗಿರುತ್ತಾರೆಯೇ ಏನ: ಯಾವುದೇ ಕಾರಣಕ್ಕಾಗಿಯಾಗಲಿ ದಾಖಲೆಯ ಯಾವುದೇ ಭಾಗದ 
ಪ್ರತಿಯನ್ನು ಮಾಡಿಕೊಳ್ಳಲು ಹಕ್ಕುಳ್ಳವನಾಗಿರತಕ್ಕದ್ದಲ್ಲ. 

27. ಪರೇಶಾ-ಯಾದ್‌-ದಸ್ತ್‌.- ಯಾವುದೇ ಪಕ್ಷಗಾರನು ಸ್ವತ: ಹಾಜರಾಗಿದ್ದು ಮತ್ತು ಅವನು ಅನಕ್ಷರಸ್ಥರಾಗಿದ್ದಲ್ಲಿ ಅಂತಹ ಪಕ್ಷಗಾರನಿಗೆ ಬೆಂಚ್‌ 
ಸ್ಪರ್ಕ್‌ನು ಮುಂದಿನ ವಿಚಾರಣೆ ದಿನಾಂಕವನ್ನು ಬರಹದ ಮುಖಾಂತರ ನೀಡತಕ್ಕದ್ದು. 


28. ಅಧಿಕಾರಗಳು ಹಾಗೂ ಪ್ರಕ್ರಿಯೆಗಳು.- (1) ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು ಸಿವಿಲ್‌ ಪ್ರಕ್ರಿಯಾ ಸಂಹಿತೆ, 1908 ರಲ್ಲಿ (1908ರ 
5) ವಿಧಿಸಲಾದ ಪ್ರಕ್ರಿಯೆಗಳಿಗೆ ಬದ್ದರಾಗಿರತಕ್ಕದ್ದಲ್ಲ. ಆದರೆ ಸ್ಥಾಭಾವಿಕ ನ್ಯಾಯಗಳ ತತ್ವಗಳಿಂದ ಮಾರ್ಗದರ್ಶನ ಹೊಂದುವವರಾಗಿರತಕ್ಕದ್ದು ಮತ್ತು ಸಿವಿಲ್‌ 
ಪ್ರಕ್ರಿಯಾ ಸಂಹಿತೆ, 1908 ರ(1908ರ 5ನೇ) ಉಪಬಂಧಗಳನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಮಾತ್ರ ರಾಜ್ಯ ಚುನಾವಣಾ ಆಯೋಗದ ಪ್ರಕ್ರಿಯೆಗಳಿಗೆ 
ಅನ್ವಯಿಸತಕ್ಕದ್ದು. 

(2) ಈ ಅಧಿನಿಯಮ ಹಾಗೂ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರು, 
ದಾವೆಗಳ ವಿಚಾರಣೆಯನ್ನು ಕೈಗೊಂಡಾಗ ಈ ಕೆಳಗೆ ಕಾಣಿಸಿರುವ ವಿಷಯಗಳಲ್ಲಿ ಸಿವಿಲ್‌ ಪ್ರಕ್ರಿಯಾ ಸಂಹಿತೆ, 1908ರಲ್ಲಿ ಸಿವಿಲ್‌ ನ್ಯಾಯಾಲಯಗಳಿಗೆ 
ಪ್ರದತ್ತವಾದ ಅಧಿಕಾರವನ್ನೇ ಹೊಂದಿರತಕ್ಕದ್ದು, ಎಂದರೆ:- 

(ಎ) ನ್ಯಾಯಾಲಯದ ಆಜ್ಞೆ ತಲುಪಿಸುವಲ್ಲಿ ಹಾಗೂ ಯಾವೊಬ್ಬ ವ್ಯಕ್ತಿಯನ್ನು ಸಮನು ಮಾಡುವುದು ಮತ್ತು ಹಾಜರಾತಿಯನ್ನು 

ಒತ್ತಾಯಿಸುವುದು ಹಾಗೂ ಅವನನ್ನು ವಿಚಾರಣೆಗೊಳಪಡಿಸುವುದು; 


(ಬಿ) ದಾಖಲೆಗಳನ್ನು ಶೋಧಿಸುವುದು ಹಾಗೂ ಹಾಜರುಪಡಿಸಲು ಅಗತ್ಯಪಡಿಸುವುದು; 

(ಸಿ) ಅಫಿದಾವಿತ್ರಿನ ಮೂಲಕ ಸಾಕ್ಷ್ಯಾಧಾರಗಳನ್ನು ಸ್ವೀಕರಿಸುವುದು; 

(ಡಿ) ಸಾಕ್ಷಿಗಳನ್ನು ಅಥವಾ ದಾಖಲೆಗಳನ್ನು ಪರೀಕ್ಷಿಸುವುದಕ್ಕೆ ಅಧಿಕಾರವನ್ನು ಹೊರಡಿಸುವುದು; 

(ಇ) ತೀರ್ಮಾನಗಳನ್ನು ಪುನರ್‌ ವಿಮರ್ಶೆ ಮಾಡುವುದು; 

(ಎಫ್‌) ದೋಷಗಳ ಕಾರಣದಿಂದಾಗಿ ಒಂದು ಅರ್ಜಿಯನ್ನು ವಜಾ ಮಾಡುವುದು ಅಥವಾ ಏಕ ಪಕ್ಷೀಯವಾಗಿ ತೀರ್ಮಾನಿಸುವುದು; 


(ಜಿ) ದೋಷಗಳ ಕಾರಣಕ್ಕಾಗಿ ಯಾವುವೇ ಅರ್ಜಿಗಳನ್ನು ವಜಾ ಮಾಡಲ್ಪಟ್ಟ ಆದೇಶವನ್ನು ಹಾಗೂ ಏಕ ಪಕ್ಷೀಯವಾಗಿ ಮಾಡಿದ 
ಆದೇಶವನ್ನು ತಳ್ಳಿಹಾಕುವುದು; 


(ಹೆಚ್‌) ಯಾವುದೇ ಇತರ ವಿಷಯಗಳು 


(3) ದಾಖಲೆಗಳ ತಪಾಸಣೆಗಾಗಿ ಹಾಗೂ ದೃಢೀಕೃತ ಪ್ರತಿಗಳನ್ನು ಒದಗಿಸಲು ಸಂಗಹಿಸಿದ ಶುಲ್ಕವನ್ನು ಕರ್ನಾಟಕ ಆರ್ಥಿಕ ಸಂಹಿತೆಯ 
ಅನುಬಂಧ 250ನೇ ಹಾಗೂ 251ನೇ ಅನುಚ್ಛೇದಲ್ಲಿ ಸೂಚಿಸಿರುವಂತೆ ದೂರನ್ನು ದಾಖಲಿಸಲು ಇರುವ ಠೇವಣಿ ಶುಲ್ಕವನ್ನು ನಿರ್ವಹಿಸುವ ಉದ್ದೇಶದಿಂದ 
ಇಟ್ಟಿರುವ ಲೆಕ್ಕ ಶೀರ್ಷಿಕೆಯಲ್ಲಿ ಜಮಾ ಮಾಡತಕ್ಕದ್ದು. 


29. ವಿಚಾರಣೆಗಳು ಹಾಗೂ ವ್ಯವಹರಣೆಗಳು.- ರಾಜ್ಯ ಚುನಾವಣಾ ಆಯೋಗದ ಮುಂದಿರುವ ಎಲ್ಲಾ ವ್ಯವಹರಣೆಗಳು ಭಾರತ ದಂಡ 
ಸಂಹಿತೆಯ 193, 219 ಹಾಗೂ 228ನೇ ಪ್ರಕರಣಗಳಲ್ಲಿ ಅರ್ಥೈಸಿರುವಂತೆ ನ್ಯಾಯಾಂಗದ ವ್ಯವಹರಣೆಗಳೆಂದು ಭಾವಿಸತಕ್ಕದ್ದು ಹಾಗೂ ಈ 
ವ್ಯವಹರಣೆಗಳನ್ನು ನಡೆಸುವ ಪ್ರಾಧಿಕಾರವು ಇಂತಹ ಎಲ್ಲಾ ವ್ಯವಹರಣೆಗಳ ಉದ್ದೇಶಕ್ಕಾಗಿ ಸಿವಿಲ್‌ ನ್ಯಾಯಾಲಯವೆಂದು ಭಾವಿಸತಕ್ಕದ್ದು. 


30. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಲ್ಲಿ ಅಂತರ್ಗತವಾಗಿರುವ ಅಧಿಕಾರಗಳ ಉಳಿಸುವಿಕೆ.- ಇದರಲ್ಲಿನ ಯಾವುದೇ ನಿಯಮಗಳು ರಾಜ್ಯ 
ಚುನಾವಣಾ ಆಯುಕ್ತರು ನ್ಯಾಯದ ಮೂಲೋದ್ದೇಶಕ್ಕಾಗಿ ಆದೇಶ ಹೊರಡಿಸಲು ನೀಡಿರುವ ಅಂತರ್ಗತ ಅಧಿಕಾರವನ್ನು ಬಾಧಿಸಬೇಕೆಂಬ ಅಥವಾ 
ಮಿತಿಗೊಳಿಸುವ ಅಥವಾ ನ್ಯಾಯಾಲಯದ ನಡಾವಳಿಗಳ ತೆಗಳಿಕೆಯನ್ನು ತಡೆಯಬೇಕೆಂಬ ಗುರಿಯನ್ನು ಹೊಂದಿರುವುದಾಗಿ ಭಾವಿಸತಕ್ಕದ್ದಲ್ಲ. 


31. ಅರ್ಜಿ / ದಾವೆ ಹೂಡಲು ಶುಲ್ಕ.- ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದಲ್ಲಿ ದಾಖಲು ಮಾಡುವ ಪ್ರಶಿಯೊಂದು ದೂರು / 
ಅರ್ಜಿಯು ಆಯೋಗದ ಬೆಂಗಳೂರಿನಲ್ಲಿ ಪಾವತಿಯಾಗತಕ್ಕದ್ದೆಂದು ಹೆಸರಿಸಿದ್ದು ರಾಷ್ಟೀಕೃತ ಬ್ಯಾಂಕಿನ ರೂ.2500/- (ಎರಡು ಸಾವಿರದ ಐನೂರು 
ರೂಪಾಯಿಗಳು ಮಾತ್ರ) ಮೊತ್ತದ ಡಿಮ್ಯಾಂಡ್‌ ಡ್ರಾಫ್ಟ್‌ ಅಥವಾ ಬ್ಯಾಂಕರ್ಸ್‌ ಚೆಕ್‌ ಅನ್ನು ಹೊಂದಿರತಕ್ಕದ್ದು. ಈ ನಿಯಮಗಳು ಜಾರಿಗೆ ಬಂದ ಬಳಿಕ ಮೇಲೆ 
ತಿಳಿಸಿದ ಶುಲ್ಕವನ್ನು ಪಾವತಿಸದೇ ಇರುವ ಯಾವುದೇ ದೂರು ಅರ್ಜಿಯನ್ನು ರಾಜ್ಯ ಚುನಾವಣಾ ಆಯೋಗದ ಎದುರು ಹೂಡಲ್ಪಟ್ಟಿದಲ್ಲಿ, ಅದನ್ನು 
ಪುರಸ್ಕರಿಸತಕ್ಕದ್ದಲ್ಲ ಮತ್ತು ಸ್ವೀಕರಿಸತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಮಾರ್ಗರೇಟ್‌ ಲೀನಾ ನರೋನ್ಹ 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಜಿ. ಪಂ.) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೨೩ 





RURAL DEVELOPMENT AND PANCHAYATH RAJ SECRETARIAT 
NOTIFICATION 
No: RDP/ 364/ZPS /2011, Bangalore, dated: 22-03-2013 
The draft of the Karnataka State Election Commission (Conduct of Court Proceedings)Rules, 2013 which the 


Government of Karnataka, proposes to make in exercise of the powers conferred by Section 311 of the Karnataka 
Panchayat Raj Act, 1993 (Karnataka Act 14 of 1993) is hereby published, as required by sub-section (1) of said Section of 
the said Act, for the information of all persons likely to be affected thereby and notice is hereby given that the said draft 
will be taken into consideration after fifteen days from the date of its publication in the Official Gazette. 

Any objection and suggestion which may be received by the State Government from any person with respect to 
the said draft before the expiry of the period specified above will be considered by the State Government. Objections and 
suggestions may be addressed to the Secretary to Government, Rural Development and Panchyayat Raj Department, M.S 
Building, 3 floor, Dr. B.R.Ambedkar Veedhi, Bangalore- 560 001. 

DRAFT RULES 


1. Short title and commencement.- (1) These rules may be called Karnataka State Election Commission 
(Conduct of Court Proceedings) Rules, 2013. 


(2) They shall come into force from the date of their publication in the Official Gazette. 
2. Definitions.-In these rules, unless the context otherwise requires,- 
(a) ‘Act’ means Karnataka Panchayat Raj Act, 1993 (Karnataka Act 14 of 1993); 


(b) ‘State Election Commission’ means State Election Commission constituted under Section 308 of 
Karnataka Panchayat Raj Act, 1993(Karnataka Act 14 of 1993); 


(c) “Section” means a section of the Act. 
(d) “Court Officer” means the officer designated by the State Election Commission; 
(6) Words and expressions used in these rules and not defined herein but defined in the Act shall have the 


same meaning respectively assigned to them in the Act: 


3. Dress Code.- The advocates shall be allowed to appear in their usual dress as prescribed by the High Court but 


without the gown. 


4. Hearing Hours.- Subject to the provisions of these rules, the normal working hours of the Karnataka State 
Election Commission Court for hearing matters shall be from 11.00 AM to 1.00 PM and 2.00 PM to 5.00 PM on all Court 
working days. 


5. Cause List: - (1) Cause list of the Karnataka State Election Commission Court for the cases shall be made ready 


before the close of the working hours of the court and displayed on the notice board. 


(2) Every cause list shall contain the following particulars, namely:- 





(1) (2) (3) (4) 





Sl.No No of the matter Names of the parties Name of the party or counsel or agent appearing 




















(3) If a date of hearing is given in the presence of the parties or their agents, it shall not be a ground for non- 
appearance for the reason that the cause list for the concerned date does not show the matter or contains incorrect entry 


or there is omission of the particulars of the matter. 


6. Institution of Complaints.- (1) Where a complaint is filed in Karnataka State Election Commission, it shall be 


filed in 3 sets with additional set equal to the number of opposite party (ies) / respondentl(s) 


(2) Every complaint shall clearly contain particulars of complaint and the necessary documents. It shall also be 


accompanied by copies of such documents as are necessary to prove the complaint. 


7. Nomenclature to be given to the complaints.- A complaint shall be referred to as NyaPra.GP/CTP/ CZP/ 
ADA and MISC eg. SEC.02.ADA.2011 


8. Procedure regarding presentation of complaint.- (1)Every pleading, affidavit, memoranda and list of 
documents and documents presented to, or filed in the Karnataka State Election Commission shall be fairly and legibly 
typewritten in English or Kannada on durable paper of Metric A4 Size (30. 5 Cms long & 21.5 Cms wide), weighing not less 
than 4.9 K.gms., a Ream; in the case of documents other than pleadings on paper of not less than 3.0 K.gms., a Ream, 


and with outer margin 6.5 Cms. wide and inner margin 2.5 Cms. wide, in the form of a paper book. 


೨೮೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(2) All pleadings shall be signed and dated by the party and the date of presentation of the pleadings to the 
Karnataka State Election Commission, shall be written distinctly. 


(3) All dates, sums and figures, shall be written in words as well as in figures, and the words, shall be written in 
brackets as shown below : 


(a) 7th September 2011 (Seventh day of September two thousand eleven); 
(b) Rs.10, 000/-(Rupees ten thousand only) 
(4 All copies of documents filed before the Karnataka State Election Commission shall be type-written and attested. 


Note: Instead of typewritten copies of documents xerox copies of the documents may be permitted to be filed 


provided they are clear and legible. 


(5) The person attesting the documents as "True Copy” shall attest the documents with his full signature and in the 


form given below: 


“This is the True Copy of the Document referred to as Annexure “........... in the application of “.........”. (Name of 
the Advocate to be typed) Advocate for Applicant (s)/ Respondent (s). 


9. Scrutiny of complaint.- (1) Every complaint shall after it is filed in the State Election Commission, it shall be 
numbered. 


(2) If there is any defect in the filing of the complaint, the particulars of such defects shall be recorded and the 
party or his agents shall be informed of the defects asking them for rectifying the defects within 15 days. 


(3) After the expiry of the time given, the matter shall, irrespective of the fact as to whether the defects have been 


rectified or not, be placed before Karnataka State Election Commissioner for appropriate orders. 


10. Practitioners before the Karnataka State Election Commission.- (1) Subject to the provisions hereinafter 
provided, no Advocate or Practitioner shall be entitled to appear and act in any matter before the Karnataka State Election 
Commission unless he files into the Karnataka State Election Commission a Vakalath duly signed and executed by the 
party for whom he appears. 


(2) Where an Advocate, who has filed a Vakalatnama, engages another to appear and argue his client's case, but 
not to act for the client, the Karnataka State Election Commission may permit such other Advocate to appear 


and argue either with filing a Vakalatnama or on filing a memorandum of appearance. 


(3) An Advocate proposing to file a Vakalatnama in a proceeding in which there is already an Advocate on 
record, shall not do so, unless he produces a written consent or no objection of the Advocate on record or 
when such consent is refused or not obtainable on account of the Counsel not being able to contact despite 
due deligence or on account of any other bonafide cause, unless he obtains special permission of the 


Karnataka State Election Commission. 


(4) Before filing the Vakalatnama in the Karnataka State Election Commission the Advocate shall endorse his 
acceptance thereon over his signature and enter the date of such acceptance. He shall also enter therein his 


address for service along with his telephone number. 


(5) Subject to the permission of the Karnataka State Election Commission, the Party who has engaged an 
Advocate to appear for him shall not be entitled to be heard in person unless he withdraws the Vakalatnama 


executed by him. 


11. Procedure regarding presentation of Interlocutory Applications.-(1) In addition to the number of copies of 
the application, to be given, one extra copy of the application with Annexures shall be filed into the Karnataka State 
Election Commission. 


(2) Where an application filed purports to be by an association, the Person or Persons who sign/s the application 
shall produce along with the application a copy of the Bye-laws or Rules of the said Association and also a true copy of 


the resolution of the Association empowering them to sign and verify the pleadings. 


12. Particulars of Interlocutory Applications.-(i The Interlocatary Applications shall contain the following 
particulars, namely:- 


(a) All Interlocutory Applications shall contain the name/s of the applicant/s respondent/s and shall 


specifically state his/their rank and status in the main application; 


(b) Only one relief shall be claimed in one Interlocutory Application; 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೨೫ 





(iii) 


(iv) 


(c) All Interlocutory Applications which are found to be in order, after scrutiny, shall be serially numbered 
as ‘IA.I, '1./.11' etc., entered in the order sheet before the I.As are listed for orders, by the Pending 


Branch; 


(d) The arrangement of the Interlocutory Applications shall be in chronological order and respondents 
objection/s to the Interlocutory Application/s if any filed, shall be placed below the respective 
Interlocutory Application/s; 


(೮) I an order is passed on an 1.ಗಿ., the Court Officer shall make a note on that 1.ಗಿ., regarding its disposal 


as "Disposed of vide order 6೩/೧೮... 


(ಗ No Interlocutory Application/s shall be filed in the Court Hall, save under exceptional circumstances, 


without the leave of the Bench; and 


(2) If any Interlocutory Application is permitted to be filed in Court, the Court Officer shall follow the same 


procedure as is provided in Clauses (1) to (iv) above, in relation to such Interlocatory Applications. 
(11)- Procedure to hear Interlocatory Applications. 


(a) Where Interlocutory Applications are filed subsequent to the filing of any original application, and 
where any party likely to be affected by it, has already entered appearance, the Interlocutory 
Application/s shall not be posted for hearing, unless such Counsel or party has been served with 
notice of the same by delivering to him a copy of the I.A/s and all Annexures to it, if any, and written 
acknowledgement of such party or Counsel or Registered Clerk is obtained and proof of the same is 


produced along with the said Interlocutory Application; and 


(0) If the applicant or his counsel makes an endorsement on the application that the Counsel or 
respondent refused to receive the copy of the application or could not be served with even after due 
deligence, the Karnataka State Election Commission may direct the receipt and numbering of such 


Interlocutory Application. 
(c) Such endorsement shall contain the date, time and place at which such tender was made and refused. 


Copies of the interim orders passed by the Karnataka State Election Commission before service of notice on 
the respondent shall not be issued to the applicant or the concerned authority, unless the applicant has filed 
into the Karnataka State Election Commission for service of notice of the application on parties to whom 
notice has to be given or is directed to be given by the Karnataka State Election Commission , with the 
appropriate amount of process affixed thereto in Court Fee labels, together with as many plain paper copies of 
the application and supporting affidavit or memorandum of facts and annexures, if any, as there are parties 


to be served with notice and has complied with the office Objection/s. 


The Fee for issue of orders on Interlocutory Application shall be the same as prescribed for certified copies. 


13. Contents of Affidavits.-(1) (i Every affidavit filed in the Karnataka State Election Commission shall set 


forth the cause title of the proceedings or matter in which it is sought to be used and also in the affidavit of an 


Interlocutory Application; 


(ii) 


Every person making an affidavit shall describe his Particulars in such manner which shall be sufficient to 


identify him clearly; 


(iii) An affidavit shall contain statement of facts only and avoid arguments; 


(iv) 


(1) 


(vi) 


When an affidavit contains statement of facts not within the deponent’s personal knowledge, but based on the 
information received by him, he shall state so, and shall also state that he believes the same to be true and 


shall give the source of such information wherever possible and the grounds of his belief, if any; 
Annexures, if any, filed with the Interlocutory Application shall be certified; 


Affidavit intended to be filed in the Karnataka State Election Commission may be sworn before and attested 
by Attesting Officers 


Note:- Attestery officers are any person authorised by any law to administer oath, for purposes of this Rule. 


14. Procedere to file Affidavit.- (1) A deponent of an affidavit shall sign or make his mark at the foot of every 


page of the 


affidavit and also at the end of it; 


(10) The Attesting Officer shall authenticate every correction, alteration or interlineation by placing his initials near it 


and also note at the foot of every page the number of such authenticated corrections, etc. , or enter the word 


೨೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





(iii) 


(iv) 


(v) 


(vi) 


"Nil, if there is none and initial such entry and sign his name and enter his designation at the end of the 


affidavit, and affix thereto his official seal or the seal of his office together with the date; 


The fact of the oath having been administered or solemn affirmation having been made in his presence shall be 
noted by the Attesting Officer, before he affixes his signature. 


If the deponent is not personally known to the Attesting Officer, he shall be identified by a person known to the 
Attesting Officer and the fact of such identification together with the name and description of the person making 
the identification shall be noted at the end of the affidavit and the signature of such person shall be affixed & if 
the deponent, not known to the Attesting Officer, cannot be so identified, the left thumb impression of such 
deponent shall also be affixed at the end of the affidavit and be certified to be such left thumb impression of the 
person appearing before him, by the Attesting Officer. 


If the deponent appears to be illiterate or blind or is unacquainted with the language in which the affidavit is 
made or written, the affidavit shall be read out and explained to the deponent in a language known to him in the 
presence of the Attesting Officer, who shall certify that it was so explained in his presence and that the deponent 
appeared to have understood the same and signed his name or made his mark in the presence of the Attesting 
Officer. 


I any document is referred to in the affidavit and produced along with it, the Attesting Officer shall affix his 


signature with an endorsement thereon as follows: 


"This is the document referred to as Exhibit ne in the affidavit of... Sworn to/solemnly affirmed 
before me this... day of ......2011. 


15. Issue of Notice.- (1) Whenever the Karnataka State Election Commission directs the issuance of a notice in 


respect of a complaint, to the party (ies)/ respondent(s), ordinarily such notice shall be issued for a period of 15 days and 


depending upon the circumstances of each case even for less than 15 days. 


(2) 
(3) 


(4 


When there is a question of raising presumption of service 15 days notice shall be required. 


Along with the notice, copies of the complaint, memorandum of grounds of petitions and other documents filed 


shall be served upon the opposite party (105) / respondent(s) . 


After the opposite partylies)/ respondent(s) has put in appearance, no application or documents shall be 
received by the Karnataka State Election Commission unless it bears an endorsement that a copy thereof has 


been served upon the other side. 


16. Appearance of parties and consequences of non- appearance.- (1) If, on the date fixed for hearing or any 


subsequent date to which the hearing may be adjourned, the petitioner does not appear either in person or by a pleader 


when the case is called for hearing, the State Election Commissioner may dismiss the petition, deemed appeal or as the 


case may be, for default. 


(2) 


(3) 


(4 


If, on the date fixed for hearing or any subsequent date to which the hearing may be adjourned, the 
respondent/s does/do not appear in person or by his pleader when the case is called for hearing, the State 


Election Commissioner may decide the case on merits after hearing the petitioner or his pleader. 


When the case is dismissed for default, the petitioner may make a miscellaneous application to the State 
Election Commission along with an affidavit within 30 days from the date of the order and where it is proved 
that he was prevented by sufficient cause from appearing when the case was called out for hearing, the State 


Election Commissioner may restore the case on such terms as to costs or otherwise as he deems fit: 


Provided that in case in which the respondent had already put in appearance, an opportunity of being 


heard shall be afforded to the respondent before restoration: 


Provided that the State Election Commissioner may, if he or she is satisfied that the applicant had 
sufficient cause for not making the application in time, entertain such application if it is made within a period 
of 30 days from the date of expiry of the aforesaid period of 60 days. 


Where a case is heard, ex-parte and order is pronounced against the respondent/s under Sub Rule (2), the 
respondent may make a miscellaneous application to the State Election Commission along with an affidavit 
within 30 days from the date of the order and if the respondent satisfies the State Election Commissioner that 
the notice was not duly served or that he was prevented by sufficient cause from appearing when the case was 
called for hearing, the State Election Commissioner may after giving the petitioner an opportunity of being 


heard, rehear the case on such terms as to costs or otherwise as he deems fit: 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೨೭ 





Provided that the State Election Commissioner may, if he or she is satisfied that the applicant had 
sufficient cause for not making the application in time, entertain such application if it is made within a period 
of 30 days from the date of expiry of the aforesaid period of 60 days. 


(5) The provisions of the Limitation Act, 1963 are not applicable to the proceedings before State Election 
Commission. 
17. Adjournment.- (1) Every proceeding before Karnataka State Election Commission shall be conducted as 


expeditiously as possible and as per the requirements of the act. 


(2) 
(3) 


(5) 
(6) 
(7) 


The Karnataka State Election Commission shall record the reasons for any adjournment made by it. 


The complainant or petitioner, as the case may be may also be burdened with cost unless sufficient cause is 


shown for seeking adjournment: 


Provided that in the circumstances of a particular case, the amount of cost imposed may be the actual cost 


&TA,DA as per the provision but in no case less than `.100. 


The cost imposed may be given to the other party or parties to defray his or their expenses or shall be 


deposited in the State government receipt head. 
If any adjournment is granted without awarding cost, the order sheet shall mention the reasons thereof. 
All orders adjourning the matter shall be signed by the Commissioner, Karnataka State Election Commission. 


Non availability of a lawyer who is representing the partylies) shall not be ground for seeking adjournment of 
the matter unless absence is beyond the control of the lawyer, such as his sudden illness or bereavement in 


the family. 


18. Arguments.- (1)Arguments shall be as brief as possible to the point of issue. 


(2) 


(3) 


Where a party is represented by a counsel, it shall be mandatory to file a brief of written arguments two days 


before the matter is fixed for arguments. 


In case of default to file briefs, the cost shall be imposed at the same rates as laid down for grant of 


adjournments. 


19. Ex-parte interim order.- Any ex-parte interim order issued by Karnataka State Election Commission shall 


stand vacated after 45 days if in the meanwhile the objections to the interim order are not heard and disposed of. 


20. Maintenance of Court Diary and Register.- (1) (0 The Court Officer shall prepare a Court Diary legibly mn a 


Register recording briefly whether the case was adjourned or part-heard or heard and disposed of or heard and reserved 


for orders, as the case may be, and it shall be signed by him. 


(ii)The Court Diary shall be kept open for inspection by the public, during working hours. 


(2) After judgment/orders are pronounced by the Karnataka State Election Commission, the Court Officer 


concerned shall make an entry regarding disposal of the application in a Register. 


21. Costs.- (1) Unless otherwise ordered by the Karnataka State Election Commission costs shall include.- 


(a) Court fee paid on: 
(1) Pleadings; 
(11) Documents to be produced with pleadings and produced by the party; 


(110) Vakalath filed for the party (when more Vakalaths than one are filed for a party, Court Fee on only 
one Vakalath shall be included) ; 


(iv) Process issued at the instance of the party; 
(1) Certified copies filed by the party and which are required for adjudication of the dispute; 


(b) Cost of obtaining certified copies; 


(c) Batta paid by a party to his witness who appeared in the Karnataka State Election Commission to give 
evidence: 

(d) Cost in interlocutory matter which is made costs in the cause; 

(೮) Fee actually paid by him to his Counsel when fee received by the Counsel is not specified in the memo; 


(0 The expenditure incurred on the typing, and printing of the pleadings by the party; 
(2) Charges paid by the authority for inspection of records; 


೨೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





Expenditure incurred by a party for producing witness even though not summoned through the Karnataka 


State Election Commission; 


Expenditure incurred on any notices which though not required to be given by law has been given by any 
party to the application, before the institution of the application including an application for contempt, if 


any, shall be added towards costs. 


(1) Where no advocate's fee is fixed by the Karnataka State Election Commission and where no 


statement of the amount of fee received is filed, the maximum fee shall be Rs.250/- per case. 


(i) Where batches of applications are heard and disposed of, in which ೩ common Counsel appears a 


maximum consolidated fee of Rs1,000/- shall be allowed for all the cases. 


(110) Where Junior Counsel appears along with the Senior Advocate, Junior's fee of 1/4th of the fee 


allowed in the circumstances of the case, shall be added as Junior's fee. 


() The Advocate's fee shall be added to the costs only on production of fee certificate by the Counsel 


within 7 days from the date of disposal of the application or applications as the case may be. 


(ii) Whenever costs are ordered by the Karnataka State Election Commission a Memorandum of costs 
shall be prepared within 10 days from the date of the Judgment/Order and shall be signed by the 
Secretary or any other Officer authorised by him. 


(110) Whenever Judgements/Orders are passed issuing any specific direction quashing any document 
issued by the respondent/s an order shall be issued along with the copy of the Judgement/Order, 
and such order shall be signed by the Secretary or any other Officer authorized by him. 


22. Final order.-(1) In an order, the top right hand corner shall show as to when the complaint is filed and the 
date of the order. 


(2) 


(3) 


(4) 


(5) 


(6) 


The cause title of the order shall contain the names of all the parties with their addresses. 


Im the body of the order, it is desirable that after mentioning the complainant or the opposite party, their 
names as shown in the title be mentioned and parties thereafter may not be mentioned as complainant or 


opposite party 120.1 or opposite party no.2 etc., 


The order of Karnataka State Election Commission disposing of a matter shall be as short and precise as 
practicable. 


When a copy of the order is sent to a party, the mode by which it is sent and the date on which it is sent 


shall be stamped on the last page of the order. 


The Karnataka State Election Commission shall pass final order within Thirty (30) days on the conclusion of 


the arguments. 


23. Free copies.- (1)Every free copy issued to a party shall be certified to be a true copy and shall be superscribed 


"Free Copy," and shall be certified. 


(2) 


(3) 


(4) 


No free copy of the interim orders shall be given to any of the parties, unless otherwise ordered by the 


Karnataka State Election Commission. 


Whenever Advocates represent the applicant/respondent, free copies of the final orders shall be given in 


person to the Advocate concerned. 


Where more than one person files a joint application with one set of Court Fee, each of them claiming 
similar relief, one copy of the final order shall be given to the Counsel who has filed vakalath for all those 


applicants 


24. Preservation of records.-(1)In the case of complaint, the record containing main files with original order 


sheet shall be preserved for a period of 5 years. 


(2) 


(3) 


The Karnataka State Election Commission shall inform the parties while forwarding the certified copies of 
the final order, where they do not appear in person at the time of finally disposing of the matter to arrange 


to collect the extra sets. 


A period of at least 1 month shall be given for the purpose of collection of record by the party and in case of 


default the extra sets shall be weeded out. 


25. Certified copy.- (1) A copy of the order is to be given to the parties free of cost. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೨೯ 





(2) 


(6) 


(7 


(8) 
(9) 


Application for certified copies shall contain the case number and nature of the proceedings, the date and 
full description of the Judgment or Order or Document or Deposition as the case may be and shall be 
affixed with Court Fee of Rs 2/-. 


All applications for certified copies shall be entered in a Register and the Fair Copying Examiner-cum- 


Superintendent shall maintain the said Register. 
The Serial Number given in a Register shall be entered on the copy application in red ink. 


On verification of the correctness of names of parties, application numbers, and date of disposal, the copy 
application shall be put up for orders of the Officer authorised to grant certified copies and only after such 
grant, certified copies shall be prepared and issued. 

In case the party requires an extra copy it shall be issued to him duly certified on a payment of Rs20/- 
irrespective of no. of pages. 

A certified copy of an order shall clearly specify the date when free copy was issued, date of application, date 
when the copy was made ready, and the date when it was so delivered to the person. 


A fee of Rs20/- shall be paid for obtaining another certified copy. 


Any party desiring to get a certified copy of any document on the file of the Karnataka State Election 


Commission, may get the same on payment of certification of Rs20/- per copy: 


Provided that, if any such document of which certified copy is sought is over and above 5 pages, an extra amount of 


Rs3/- per page shall be charged over and above the fee of Rs20. 


(10) Certified copy of any miscellaneous order passed by the Karnataka State Election Commission, shall be 


supplied on payment of Rs5/- per copy. 


26. Inspection of records.- (1) Parties or their agents can inspect the records of any matter by filing an application 


on payment of Rs10/- as fee. 


(2) 


(3) 


Every search or inspection shall be done in the presence of the official in the custody of the records and 
carrying or removing the records outside the premises of the Karnataka State Election Commission is totally 
prohibited. 


When a search or inspection is allowed the person searching or inspecting the records may be entitled to 


make notes, but in no event shall be entitled to copy any part of the record 


27. Paresha-Yad-Dast.- Where a party appears in person and is illiterate, the bench clerk shall give to that party 


the next date of hearing in writing. 


28. Procedure and powers.- (1) The State Election Commissioner shall not be bound by the procedure laid down 
by the Code of Civil Procedure, 1908 (5 of 1908) but shall be guided by the principles of natural justice and the said 
provisions of Code of Civil Procedure, 1908 (5 of 1908) shall only in so far as is practicable be applicable to the proceedings 


before the State Election Commission. 


(2) The State Election Commissioner shall have, for the purpose of discharging functions under the Act and these 


Rules, the same powers as are vested in the Civil Court under the Code of Civil Procedure, 1908, while trying a suit, in 


respect of the following matters namely: 


(a) Summoning and enforcing the attendance of any person and examining him; 


(b) Requiring the discovery and production of documents; 


(೧) Receiving evidence on affidavit; 


(d) Issuing commissions for examination of witnesses or documents; 


(೮) Reviewing the decisions; 


(Dismissing an application for default or deciding it ex-parte; 


(g) Setting aside any order of dismissal of any application for default or any order passed by it 


ex-parte; 


(h) Any other matter. 


(3) The fees collected for inspection of the documents and supply of certified copies shall be deposited in the 


account maintained for the purpose of depositing fee for filing a complaint as prescribed by the Karnataka Financial Code, 
articles 250 and 251. 


೨೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





29. Enquiries and proceedings.- All proceedings before the State Election Commission shall be deemed to be 
Judicial proceedings within the meaning of Sections 193, 219 and 228 of the Indian Penal Code and the authority holding 
the proceedings shall be deemed to be a Civil Court for the purposes of such proceedings. 

30. Saving of inherent powers of State Election Commissioner.- Nothing in these Rules shall be deemed to limit 
or otherwise affect the inherent power of the State Election Commissioner to make such orders as may be necessary for 
the ends of justice or to prevent the abuse of the process of the Court. 

31. Fee for complaints /petitions.- Every complaint / petition filed before the State Election Commission shall be 
accompanied by a demand draft or a bankers cheque for a sum of Rs 2,500=00 (Rupees Two Thousand Five Hundred 
Only), on a nationalised bank in favour of the Karnataka State Election Commission, Bangalore; payable at Bangalore. No 
complaint / petition filed before the State Election Commission after the commencement of these Rules without the 


payment of the above fee shall be entertained and shall not be received. 


By order and in the name of the Governor of Karnataka 


Margaret Lina Noronha 
Under Secretary to Government (Z.P.) 
Rural Development and Panchayath Raj Dept. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1॥ ಬೆ೦ಗಳೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೨೭ 
Part - 888 Bangalore, Monday, March 25, 2013 (Chaithra 4, Shaka Varsha 1934) No. 627 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(2)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ತಿಪಟೂರು ನಗರಸಭೆಯ 31 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 

ಎಲ್ಲಾ 31 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾಂಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬ೦ಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 

1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ ತುಮಕೂರು ಆದ ನಾನು ತಿಪಟೂರು 
ನಗರಸಭೆಯ 31 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 

ನಗರಸಭೆ, ತಿಪಟೂರು 























ಕ್ರಮ ವಾರ್ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ವೆ i ಗ ಸ ಜು ಜಟ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ | ಶ್ರೀ/ಶ್ರೀಮತಿ 

01 02 03 04 05 

1) 1 ಎಂ.ಪಿ.ಪ್ರಸನ್ನಕುಮಾರ್‌ ಬಿನ್‌ ಎಂ.ಎಸ್‌.ಪ್ರಭುಸ್ವಾಮಿ, 494, ಪಶುವೈದ್ಯ ಸಾಮಾನ್ಯ ಭಾರತೀಯ ಜನತಾ 
ಶಾಲಾ ರಸ್ತೆ, ಕೋಟೆ, ತಿಪಟೂರು. ಪಕ್ಷ 

2) 2 ಟಿ.ಸಿ.ಗ೦ಗಾಧರ್‌ (ತರಕಾರಿ ಗಂಗು) ಬಿನ್‌ ಲೇ:ಟಿ.ಎನ್‌.ಚಂದ್ರು, ಸಾಮಾನ್ಯ ಭಾರತೀಯ ಜನತಾ 
ಯಲ್ಲಮ್ಮ ದೇವರ ದೇವಸ್ಥಾನದ ರಸ್ತೆ, ಕೋಟೆ, ತಿಪಟೂರು. ಪಕ್ಷ 

3) 3 ಸಿ.ಎನ್‌.ಹರಿಬಾಬು ಬಿನ್‌ ಲೇ.ಸಿ.ಬಿ.ನಾಗರಾಜು, #70, ದೊಡ್ಡಪೇಟೆ, ಸಾಮಾನ್ಯ ಭಾರತೀಯ ಜನತಾ 
ತಿಪಟೂರು. ಪಕ್ಷ 

4) 4 ಫೌಜಿಯಾ ಖಾನಮ್‌ ಕೋಂ ಮಹಮದ್‌ ಖಾಸಿಂ, ವಕೀಲರು, ಸಾಮಾನ್ಯ (ಮಹಿಳೆ) ಪಕ್ಷೇತರ 
ಪೊಲೀಸ್‌ ಲೈನ್‌, ತಿಪಟೂರು. 

5) 5 ಮಹಾಲಕ್ಷ್ಮಿ ಕೋಂ ಸಿ.ಎನ್‌.ಕೇಶವಮೂರ್ತಿ, ಮಾವಿನತೋಪು, ಸಾಮಾನ್ಯ (ಮಹಿಳೆ) ಭಾರತೀಯ ಜನತಾ 
ರೈಲ್ಜೇಸ್ಟೇಷನ್‌ ಪಕ್ಕ, ತಿಪಟೂರು. ಪಕ್ಷ 














































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೩೧ 
ಕ್ರಮ ವಾರ್ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

೨ ನ ಸ ES ಸತ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ | ಸಂಖ್ಯೆ | ಶ್ರೀ/ಶ್ರೀಮತಿ ಹ 

01 02 03 04 05 

6) 6 ಟಿ.ಎನ್‌.ಪ್ರಕಾಶ್‌ (ತರಕಾರಿ) ಬಿನ್‌ ಎಂ.ನಾಗರಾಜು, ಹಿಂದುಳಿದ "ಎ' ವರ್ಗ ಪಕ್ಷೇತರ 
ಎಸ್‌.ಆರ್‌.ವಿ.ಕಾಂಪೌಂಡ್‌, ತಿಪಟೂರು. 

7) 7 ಹೆಚ್‌.ಸಿ.ನಾಗರಾಜು (ಲಾಯರ್‌ ಲಿಂಗಪ್ಪನವರ) ಬಿನ್‌ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಹೆಚ್‌.ಎಂ.ಚನ್ನಬಸವಯ್ಯ, 3ನೇ ಮುಖ್ಯರಸ್ತೆ, ಕೆ.ಆರ್‌.ಬಡಾವಣೆ, ಕಾಂಗೆಸ್‌ 
ತಿಪಟೂರು. 

8) 8 ಎಂ.ಎಸ್‌.ಯೋಗೀಶ್‌ ಬಿನ್‌ ಎಂ.ಬಿ.ಶಿವಯ್ಯ, 4ನೇ ಮುಖ್ಯ ರಸ್ತೆ, ಸಾಮಾನ್ಯ ಪಕ್ಷೇತರ 
ಕೆ.ಆರ್‌.ಬಡಾವಣೆ, ತಿಪಟೂರು. 

9) 9 ಅನ್ನಪೂರ್ಣ ಪಟೇಲ್‌ ಮೂರ್ತಿ ಕೋಂ ಪರಶಿವಮೂರ್ತಿ, ಹಾಲ್ಕುರಿಕೆ ಹಿಂದುಳಿದ “ಬಿ' ವರ್ಗ | ಭಾರತೀಯ ರಾಷ್ಟೀಯ 
ರಸ್ತೆ ಗೋವಿನಪುರ, ತಿಪಟೂರು. (ಮಹಿಳೆ) ಕಾಂಗೆಸ್‌ 

10) 10 ಜೆ.ಎನ್‌.ಯಶೋಧ ಚಂದ್ರಶೇಖರ್‌ ಕೋಂ ಹೆಚ್‌.ಎಸ್‌.ಚ೦ದ್ರಶೇಖರ್‌, ಸಾಮಾನ್ಯ (ಮಹಿಳೆ) ಭಾರತೀಯ ಜನತಾ 
ಪರಪ್ಪನಸ್ವಾಮಿ ದೇವಸ್ಥಾನದ ಹತ್ತಿರ, ಹೊಸಪಾಳ್ಯ, ತಿಪಟೂರು. ಪಕ್ಷ 

11) 1] ಜಯಲಕ್ಷ್ಮಮ್ಮ ಕೋಂ ಗವಿಯಪ್ಪ ಹೆಚ್‌.ಆರ್‌., ಅಣ್ಣಾಪುರ, ಸಾಮಾನ್ಯ (ಮಹಿಳೆ) ಭಾರತೀಯ ಜನತಾ 
ಹೊಸಬಡಾವಣೆ, ಹಳೇಪಾಳ್ಯ ಅಂಚೆ, ತಿಪಟೂರು. ಪಕ್ಷ 

12) 12 ಹೆಚ್‌.ಆರ್‌.ಯದುನಂದನ ಬಿನ್‌ ಜಿ.ರಾಮಯ್ಯ, 451/. ಹಿಂದುಳಿದ "ಎ' ವರ್ಗ | ಕರ್ನಾಟಕ ಜನತಾ ಪಕ್ಷ 
ಎಸ್‌.ಜಿ.ಆರ್‌.ಎಸ್‌.ಸೊಸೈಟ ರಸ್ತೆ, ಹಳೇಪಾಳ್ಯ, ತಿಪಟೂರು. 

13) 13 ಟಿ.ಜಿ.ಲಿ೦ಗರಾಜು ಬಿನ್‌ ಜಿ.ಗಂಗಪ್ಪ, ಚನ್ನೇಗೌಡ ಕಾಂಪೌಂಡ್‌, ನೇತಾಜಿ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಬ್ಯಾಂಕ್‌ ರಸ್ತೆ, ವಿನಾಯಕನಗರ, ಬಿ.ಹೆಚ್‌.ರಸ್ತೆ, ತಿಪಟೂರು. ಕಾಂಗೆಸ್‌ 

14) 14 ರೇಖಾ ಅನೂಪ್‌ ಕೋಂ ಅನೂಪ್‌ ಎ.ಪಿ. 441, 8ನೇ ಕ್ರಾಸ್‌, ಸಾಮಾನ್ಯ (ಮಹಿಳೆ) ಜನತಾದಳ 
ಷಡಾಕ್ಷರಿ ಮಠ, ಕೆ.ಆರ್‌.ಬಡಾವಣೆ ಅಂಚೆ, ತಿಪಟೂರು. (ಜಾತ್ಯಾತೀತ) 

15) 15 ಶಶಿಕಲಾ ಕೆ.ಆರ್‌. ಕೋಂ ನಟರಾಜು ಎಸ್‌. ಕಂಚಾಘಟ್ಟ, ತಿಪಟೂರು. ಪರಿಶಿಷ್ಟ ಜಾತಿ ಕರ್ನಾಟಕ ಜನತಾ ಪಕ್ಷ 

(ಮಹಿಳೆ) 

16) 16 ಪಿ.ಗಂಗಮ್ಮ ಕೋಂ ಸಿ.ಕುಮಾರ, 4370/ಬಿ, ಶಾರದನಗರ, ಮಾರನಗೆರೆ, ಪರಿಶಿಷ್ಟ ಪಂಗಡ ಕರ್ನಾಟಕ ಜನತಾ ಪಕ್ಷ 
ತಿಪಟೂರು. (ಮಹಿಳೆ) 

17) 17 ರಾಮಮೋಹನ್‌ ಹಪಿ.ಜೆ.(ರಾಮಿ) ಬಿನ್‌ ಪಿ.ಜನಾರ್ಧನ್‌, ಹಿಂದುಳಿದ "ಎ' ವರ್ಗ ಭಾರತೀಯ ಜನತಾ 
ಎಸ್‌.ಎನ್‌.ಆರ್‌.ಕಾಂಪೌಂಡ್‌, ಬಿ.ಹೆಚ್‌.ರಸ್ತೆ, ತಿಪಟೂರು. ಪಕ್ಷ 

18) 18 ಎಂ.ನಿಜಗುಣ ಬಿನ್‌ ಮಾಯಸಿದ್ದಪ್ಪ ಸಿದ್ದರಾಮೇಶ್ವರ ಬಡಾವಣೆ, ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಶಾರದನಗರ, ತಿಪಟೂರು. 

19) 19 ಸುಧಾಕರ ಹೆಚ್‌.ಜಿ. ಬಿನ್‌ ಹೆಚ್‌.ಎನ್‌.ಗಂಗಾಧರಯ್ಯ, ರಾಘವೇಂದ್ರ ಹಿಂದುಳಿದ "ಬಿ' ವರ್ಗ | ಕರ್ನಾಟಕ ಜನತಾ ಪಕ್ಷ 
ಕಾಲೋನಿ, ವಿನಾಯಕನಗರ, ತಿಪಟೂರು. 

20) 20 ಖುಸ್ತರ್‌ ಉನ್ನೀಸಾ ಕೋಂ ಹೆಚ್‌.ಮುನಾಫ್‌, 6ನೇ ಕ್ರಾಸ್‌, ಸಾಮಾನ್ಯ (ಮಹಿಳೆ) | ಕರ್ನಾಟಕ ಜನತಾ ಪಕ್ಷ 
ಚಾಮುಂಡೇಶ್ವರಿ ಬಡಾವಣೆ, ತಿಪಟೂರು. 

21) 21 ಸೈಯದ್‌ ಅಮಾನುಲ್ಲಾ ಬಿನ್‌ ಸೈಯದ್‌ ಅಬ್ದುಲ್‌ ಕರೀಂ ಸಾಬ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಗಾಂಧಿನಗರ, ತಿಪಟೂರು. ಕಾಂಗೆಸ್‌ 

22) 22 ಡಿ.ಗೀತಾ ಕೋಂ ದಿಲೀಪ್‌ ಕುಮಾರ್‌, ಕೆರೆಗೋಡಿ ರಸ್ತೆ ಹಿಪ್ಪೇತೋಪು, ಹಿಂದುಳಿದ “ಎ' ವರ್ಗ ಭಾರತೀಯ ಜನತಾ 
ಗಾಂಧಿನಗರ, ತಿಪಟೂರು. (ಮಹಿಳೆ) ಪಕ್ಷ 

23) 23 ಜಹರಾ ಜಬೀನ್‌ ಕೋಂ ತನ್ವೀರ್‌ ಉಲ್ಲಾ ಷರೀಫ್‌ ಟಿಕೆ. 7ನೇ ಕ್ರಾಸ್‌, ಹಿಂದುಳಿದ "ಎ' ವರ್ಗ | ಭಾರತೀಯ ರಾಷ್ಟ್ರೀಯ 
ಚಾಮುಂಡೇಶ್ವರಿ ಬಡಾವಣೆ, ಗಾಂಧಿನಗರ, ತಿಪಟೂರು. (ಮಹಿಳೆ) ಕಾಂಗೆಸ್‌ 

24) 24 ರೋಷನ್‌ ಖಾನ್‌ (ಉರಫ್‌ ಅಮದ್‌ ಜಾನ್‌) ಬಿನ್‌ ವಲಿದಾವುದ್‌ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಖಾನ್‌, ಗಾಂಧಿನಗರ, ತಿಪಟೂರು. ಕಾಂಗೆಸ್‌ 

25) 25 ಎಂ.ಗಣೇಶ ಬಿನ್‌ ಲೇ.ಟಿ.ಮ೦ಜುನಾಥ್‌, ಲಕ್ಷ್ಮಿ ಟಾಕೀಸ್‌ ಹಿಂಭಾಗ, ಪರಿಶಿಷ್ಟ ಜಾತಿ ಭಾರತೀಯ ಜನತಾ 
ಸ್ವೀಪರ್‌ ಕಾಲೋನಿ, ಗಾಂಧಿನಗರ, ತಿಪಟೂರು. ಪಕ್ಷ 

26) 26 ಅಬ್ದುಲ್‌ ಖಾದರ್‌ ಬಿನ್‌ ಬಾಬಾ ಜಾನ್‌ ಟಿ.ಎಸ್‌. ಕರಿಬಸಪ್ಪ ಹಿಂದುಳಿದ "ಎ' ವರ್ಗ | ಭಾರತೀಯ ರಾಷ್ಟ್ರೀಯ 
ಕಾಲೋನಿ, 1ನೇ ಕ್ರಾಸ್‌, ೫1622, ಗಾಂಧಿನಗರ, ತಿಪಟೂರು. ಕಾಂಗ್ರೆಸ್‌ 

27) 27 ಗಣೇಶ ಬಿನ್‌ ಬಾಲಾಸ್ವಾಮಿ, ನೆಹರುನಗರ, ಆರ್‌.ಎಂ.ಸಿ.ಮುಂಭಾಗ, ಪರಿಶಿಷ್ಟ ಜಾತಿ ಜನತಾದಳ 
ತಿಪಟೂರು. (ಜಾತ್ಯಾತೀತ) 





















































೨೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕಮ ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 
3 Ad ತಾ ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ಸಂಖ್ಯೆ | ಶ್ರೀ/ಶ್ರೀಮತಿ 
01 02 03 04 05 
28) 28 ಡಿ.ಎನ್‌.ಭಕುಳಾದೇವಿ (ಭಾನು) ಕೋಂ ಮಲ್ಲಿಕಾರ್ಜುನ, ಹಿಂದುಳಿದ "ಎ' ವರ್ಗ ಭಾರತೀಯ ಜನತಾ 
ಬಸವೇಶ್ವರನಗರ, #463, 2ನೇ ಕ್ರಾಸ್‌, ತಿಪಟೂರು. (ಮಹಿಳೆ) ಪಕ್ಷ 
29) 29 ಲೋಕೇಶ್‌ (ಫೋಟೋ ಸ್ಟುಡಿಯೋ) ಬಿನ್‌ ನಂಜಪ್ಪ, ಲಕ್ಷ್ಮಿ ಟಾಕೀಸ್‌ ಹಿಂದುಳಿದ "ಎ' ವರ್ಗ ಪಕ್ಷೇತರ 
ಪೂರ್ವಭಾಗ, ರಂಗಾಪುರ ರಸ್ತೆ, ಭಾಗ 26, ಗಾ೦ಧಿನಗರ, ತಿಪಟೂರು. 
30) 30 ರಾಜಶೇಖರ ಜಿ.ಬಿ (ರಾಜು) ಬಿನ್‌ ಬಸವಲಿಂಗಪ್ಪ, ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
ಗೊರಗೊಂಡನಹಳ್ಳಿ-2, ತಿಪಟೂರು. 
31) 31 ಪ್ರಭು (ಕೋಟೆ) ಬಿನ್‌ ಕೆ.ಚಂದ್ರಯ್ಯ, ಕೆ.ಹೆಚ್‌.ಬಿ.ಕಾಲೋನಿ, ತಿಪಟೂರು. ಸಾಮಾನ್ಯ ಜನತಾದಳ 
(ಜಾತ್ಯಾತೀತ) 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -1॥ ಬೆ೦ಗಳೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೨೮ 
Part - 81] Bangalore, Monday, March 25, 2013 (Chaithra 4, Shaka Varsha 1934) No. 628 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(3)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಶಿರಾ ನಗರಸಭೆಯ 31 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 


ಎಲ್ಲಾ 31 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬ೦ಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಶಿರಾ 
ನಗರಸಭೆಯ 31 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


ದಂ 






































ನಗರಸಭೆ, ಶಿರಾ 

ಕಮ ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

3 ಫಾ ತ ಸ ಭು ಸಭ ಭತ್ತ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

1) 1 ಪುಟ್ಟರಾಜು (ರಾಜಣ್ಣ) ಬಿನ್‌ ನಾಗಣ್ಣ, ಗುಡ್ಡದಹಟ್ಟ, ಹಿಂದುಳಿದ "ಎ ಜನತಾದಳ (ಜಾತ್ಯಾತೀತ) 
ಶಿರಾ ಟೌನ್‌, ಶಿರಾ ತಾಲ್ಲೂಕು. ವರ್ಗ 

2) 2 ಆರ್‌.ಉಗ್ರೇಶ್‌ ಬಿನ್‌ ರಂಗಪ್ಪ, ಜ್ಯೋತಿನಗರ, ಶಿರಾ ಟೌನ್‌. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

3) 3 ಶಾಂತಮ್ಮ ಹೆಚ್‌ ಕೋಂ ದೇವರಾಜು ಜಿ.ಎನ್‌., ಜ್ಯೋತಿನಗರ, ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಶಿರಾ ಟೌನ್‌. 

4) 4 ಅನ್ನಪೂರ್ಣ ಕೋಂ ಟಿ.ರಂಗನಾಥಪ್ಪ, ಜ್ಯೋತಿನಗರ, ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಶಿರಾ ಟೌನ್‌. 

5) ೨ ವಿ.ನಟರಾಜ ಬಿನ್‌ ವಿಜಯ್‌, ಕಛೇರಿ ಮೊಹಲ್ಲಾ ಸೊಪ್ಪಿನಹಟ್ಟಿ, ಸಾಮಾನ್ಯ ಪಕ್ಷೇತರ 
ಶಿರಾ ಟೌನ್‌. 

6) 6 ಬಸವರಾಜು ಬಿನ್‌ ಕಾರಳಪ್ಪ, ರಂಗನಾಥನಗರ, ಶಿರಾ ಟೌನ್‌. ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟ್ರೀಯ ಕಾಂಗೆಸ್‌ 











ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೮೩೩ 

























































































ಎಸ್‌.ಜಿ.ರಾಧಾಕೃಷ್ಣಶೆಟ್ಟ, ಶ್ರೀ ಶಾರದಾ ನಿಲಯ, 
ಎಸ್‌.ಕೆ.ಜಿ. ಅಂಗಡಿ ಹಿಂಭಾಗ, ಕಾಳಿದಾಸ ನಗರ, ಶಿರಾ ಗೇಟ್‌. 








ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

re SL ಸರವ ಸು a ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

7) 7 ಶಾರದ ಟಿ ಕೋಂ ಶಿವಕುಮಾರ್‌, ಕಾಳಿದಾಸನಗರ, ಹಿಂದುಳಿದ “ಎ' ಭಾರತೀಯ ಜನತಾ ಪಕ್ಷ 
ಶಿರಾ ಟೌನ್‌. ವರ್ಗ (ಮಹಿಳೆ) 

8) 8 ಡಿ.ಮಂಜುನಾಥ್‌ (ಮಿಲ್‌ ಮಂಜಣ್ಣ) ಬಿನ್‌ ಆರ್‌.ದಾಸಪ್ಪ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಕಾಳಿದಾಸನಗರ, ಶಿರಾ ಟೌನ್‌. 

9) 9 ಶುಭ ಎಸ್‌ ಕೋಂ ಮಾರುತೀಶ್‌ ಹೆಜ್‌. ಸೊಪ್ಪಿನಹಟ್ಟ, ಹಿಂದುಳಿದ 'ಬಿ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಶಿರಾ ಟೌನ್‌. ವರ್ಗ (ಮಹಿಳೆ) 

10) 10 ಆಂಜಿನಪ್ಪ ಬಿ ಬಿನ್‌ ಬಸಪ್ಪ, ಕಾಳಿದಾಸನಗರ, ಶಿರಾ ಟೌನ್‌. ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 

11) 11 ತಬಸುಂಬಾನು ಕೋಂ ಮಹಮದ್‌ಜಾಫರ್‌ ಅಹಮದ್‌, ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಕಛೇರಿ ಮೊಹಲ್ಲಾ, ಶಿರಾ ಟೌನ್‌. 

12) 12 ಷೇಕ್‌ ಅಹಮದಿ ಬಿನ್‌ ಲೇಟ್‌ ಅಬ್ದುಲ್‌ ಜಲೀಲ್‌, ಶಿರಾನಿ ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗೆಸ್‌ 
ಮೊಹಲ್ಲಾ, ಶಿರಾ ಟೌನ್‌. 

13) 13 ಎಸ್‌.ಕೆ.ಅಬ್ದುಲ್‌ ಖಾದಿರ್‌ ಬಿನ್‌ ಲೇ.ಅಬ್ದುಲ್‌ ಕರೀಂ, ಕೋಟೆ, ಹಿಂದುಳಿದ “ಎ' ಪಕ್ಷೇತರ 
ಶಿರಾ ಟೌನ್‌. ವರ್ಗ 

14) 14 ಸರಿತ ಆರ್‌ ಕೋಂ ರವಿಕುಮಾರ್‌ ಟಿ, ಕೆರೆಹಿಂದಲಹಟ್ಟಿ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಕೋಟೆ, ಶಿರಾ ಟೌನ್‌. (ಮಹಿಳೆ) 

15) 15 ರೆಹಾನಾ ಬಾನು ಕೋಂ ಮಹಮದ್‌ ಇಕ್ಬಾಲ್‌, ಪಾರ್ಕ್‌ ಸಾಮಾನ್ಯ (ಮಹಿಳೆ) ಪಕ್ಷೇತರ 
ಮೊಹಲ್ಲಾ, ಶಿರಾ ಟೌನ್‌. 

16) 16 ಗೌಸ್‌ಬೇಗ್‌ (ಏಜಾಜ್‌ಬೇಗ್‌) ಬಿನ್‌ ಬುಡೇನ್‌ಬೇಗ್‌, ಪಾರ್ಕ್‌ ಹಿಂದುಳಿದ “ಎ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಮೊಹಲ್ಲಾ, ಶಿರಾ ಟೌನ್‌. ವರ್ಗ 

17) 17 ಜೀಷಾನ್‌ ಮಹಮೂದ್‌ ಬಿನ್‌ ಅಲ್ಲಾಬಕಾಷ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಬೇಗಂಮೊಹಲ್ಲಾ, ಶಿರಾ ಟೌನ್‌. 

18) 18 ಅಖಿಲಾಬಾನು ಬಿನ್‌ ಕೆ.ನಸೀರ್‌ಅಹಮದ್‌, ಬೇಗ೦ ಮೊಹಲ್ಲಾ, ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಶಿರಾ ಟೌನ್‌. ವರ್ಗ (ಮಹಿಳೆ) 

19) 19 ರಜಿಯಾಖಾನಂ ಕೋಂ ಖಾಸೀಂಖಾನ್‌, ಗೌಳಿಗರಹಟ್ಟ ಸಾಮಾನ್ಯ (ಮಹಿಳೆ) | ಭಾರತೀಯ ರಾಷ್ಟ್ರೀಯ ಕಾಂಗೆಸ್‌ 
ಟ್ಯಾಂಕ್‌ ಏರಿಯಾ, ಶಿರಾ ಟೌನ್‌. 

20) 20 ಅಮಾನುಲ್ಲಾಖಾನ್‌ ಬಿನ್‌ ಖಾಸೀ೦ಖಾನ್‌, ಗೌಳಿಗರಹಟ್ಟಿ, ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗೆಸ್‌ 
ಗಾಡಿವಾನ್‌ ಮೊಹಲ್ಲಾ, ಶಿರಾ ಟೌನ್‌. 

21 21 ಚಾಂದ್‌ಪಾಷ ಬಿನ್‌ ಲೇ.ರಹಿಂಸಾಬ್‌, ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗೆಸ್‌ 
ಅಸ್ಸಾರ್‌ ಮೊಹಲ್ಲಾ, ಶಿರಾ ಟೌನ್‌. 

22) 22 ಹಬೀಬ್‌ಖಾನ್‌ ಬಿನ್‌ ಬಾಬಾಸಾಬ್‌, ಗೌಳಿಗರಹಟ್ಟಿ, ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಶಿರಾ ಟೌನ್‌. ವರ್ಗ 

23) 23 ಇಸ್ಮಾಯಿಲ್‌ಬೇಗ್‌ ಬಿನ್‌ ಅಮೀರ್‌ಬೇಗ್‌, ಪೇಶ್ಮಾ ಮೊಹಲ್ಲಾ ಹಿಂದುಳಿದ “ಎ' ಪಕ್ಷೇತರ 
(ಕರೆಕಲ್‌ಹಟ್ಟಿ), ಶಿರಾ ಟೌನ್‌. ವರ್ಗ 

24) 24 ಷಾಹೀನಬಾನು ಕೋಂ ಅತ್ತರ್‌ಸಾದಿಕ್‌ ಅಹಮದ್‌ ಷರೀಫ್‌, ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಪೇಶ್ಮಾ ಮೊಹಲ್ಲಾ, ಶಿರಾ ಟೌನ್‌. ವರ್ಗ (ಮಹಿಳೆ) 

25) 25 ಎಸ್‌.ಪ್ರಕಾಶ್‌ಮುದ್ದುರಾಜ್‌ ಬಿನ್‌ ಎಸ್‌.ಕೆ. ಮುದ್ದುರಾಜ್‌, ಸಾಮಾನ್ಯ ಪಕ್ಷೇತರ 
ನಾಯಕರಹಟ್ಟ, ಶಿರಾ ಟೌನ್‌. 

26) 26 ನಟರಾಜ (ನಟ) ಬಿನ್‌ ಅಳ್ಳಪ್ಪ, ಸಂತೇಪೇಟೆ, ಶಿರಾ ಟೌನ್‌. ಹಿಂದುಳಿದ “ಬಿ' ವರ್ಗ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 

27 27 ಪಿ.ಮೌನೇಶ್‌ ಬಿನ್‌ ಪಿ.ನಾರಾಯಣಪ್ಪ, ನಾಯಕರಹಟ್ಟಿ, ಶಿರಾ ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಟೌನ್‌. 

28) 28 ಜ್ಞಾನಪೂರ್ಣ ಕೋಂ ಶಿವಣ್ಣ, ಸಂತೇಪೇಟೆ, ಶಿರಾ ಟೌನ್‌. ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 

(ಮಹಿಳೆ) 
29) 29 ಎಸ್‌.ಆರ್‌.ಶ್ರೀನಿವಾಸಗುಪ್ತ (ಎಸ್‌.ಕೆ.ಜಿ.ವಾಸು) ಬಿನ್‌ ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 








೨೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 






































ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 
ಎ ಆಟಕೆ ಹ ನು ಸರವ ಸು ಇಷ್ಟ ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 
01 02 03 04 05 
30) 30 ಎಸ್‌.ಜೆ.ರಾಜಣ್ಣ ಬಿನ್‌ ಲೇ.ಜು೦ಜಣ್ವ, ಶ್ರೀ ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಲಕ್ಷ್ಮೀನರಸಿ೦ಹಸ್ವಾಮಿ ನಿಲಯ, ವಿದ್ಯಾನಗರ, 
ಶಿರಾ ಟೌನ್‌. 
31) 31 ರೇಣುಕಮ್ಮಎ (ರೇಣುಕ) ಕೋಂ ಶಿವಕುಮಾರ್‌, ಸಪ್ತಗಿರಿ ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಬಡಾವಣೆ, ಶಿರಾ ಟೌನ್‌. (ಮಹಿಳೆ) 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆಂಗಜೂರು, ಸೊಂಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೨೯ 
Part - 11 Bangalore, Monday, March 25, 2013 (Chaithra 4, Shaka Varsha 1934) No. 629 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(4)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಕುಣಿಗಲ್‌ ಪುರಸಭೆಯ 23 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 


ಎಲ್ಲಾ 23 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ., ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕುಣಿಗಲ್‌ 
ಪುರಸಭೆಯ 23 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


ಪುರಸಭೆ, ಕುಣಿಗಲ್‌ 


























ಕಮ ವಾರ್ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತು ವಿಳಾಸ ಪ್ರವರ್ಗ/ 

3 % $ ೨ ವ ಪಕ 

ಸಂಖ್ಯೆ ಸಂಖ್ಯೆ | ಶ್ರೀ/ಶ್ರೀಮತಿ ಮೀಸಲಾತಿ § 

01 02 03 04 05 

1) 32 ಬಿ.ಆರ್‌.ಜಗದೀಶ ಬಿನ್‌ ಲೇ:ರಂಗಯ್ಯ, ಬಿದನಗೆರೆ (ಅಂಚೆ), ಸಾಮಾನ್ಯ ಭಾರತೀಯ ರಾಷ್ಟೀಯ 
ಕುಣಿಗಲ್‌ ಟೌನ್‌. ಕಾಂಗೆಸ್‌ 

2) 33 ನರಸಮ್ಮ ಕೋಂ ರಂಗಯ್ಯ, ಪರಿಶಿಷ್ಟ ಪಂಗಡ ಜನತಾದಳ (ಜಾತ್ಯಾತೀತ) 
ಜನತಾ ಕಾಲೋನಿ, ಬಿದನಗೆರೆ ಅಂಚೆ, ಕೊತ್ತಗೆರೆ ಹೋಬಳಿ, (ಮಹಿಳೆ) 
ಕುಣಿಗಲ್‌ ತಾಲ್ಲೂಕು. 

3) 34 ರಾಮು ಬಿನ್‌ ಆಂಜಿನಪ್ಪ, ಸಾಮಾನ್ಯ ಭಾರತೀಯ ಜನತಾ ಪಕ್ಷ 
ಹೂವಾಡಿಗರ ಬೀದಿ, ಕುಣಿಗಲ್‌ ಟೌನ್‌. 

4) 35 ಇ.ಮಂಜು ಬಿನ್‌ ಲೇ. ಕೆ.ಎಸ್‌.ಈಶ್ವರಯ್ಯ, ಸಾಮಾನ್ಯ ಪಕ್ಷೇತರ 
ಬೈರಾಗಿಮಠಬೀದಿ, ಕುಣಿಗಲ್‌ ಟೌನ್‌. 

5) 36 ಸೈಯದ್‌ ಷಫೀ ಉಲ್ಲಾ ಉ:ಅಶ್ವಕ್‌ ಬಿನ್‌ ಸೈಯದ್‌ ಅತಾ ಉಲ್ಲಾ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಗುಜ್ಜಾರಿ ಮೊಹಲ್ಲಾ, ಕುಣಿಗಲ್‌. 

6) 37 ಕೆ.ತಾರಾದೇವಿಕುಮಾರಸ್ವಾಮಿ ಕೋಂ ಕೆ.ಎಸ್‌.ಕುಮಾರಸ್ವಾಮಿ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಶ್ರೀ ಸಿದ್ದಾರ್ಥ ಬಡಾವಣೆ, ಕುಣಿಗಲ್‌ ಟೌನ್‌. (ಮಹಿಳೆ) ಕಾಂಗೆಸ್‌ 





































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೩೫ 
ಕ್ರಮ ವಾರ್ಡ್‌ ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಪ್ರವರ್ಗ/ ಷ್ಟ 
ಸಂಖ್ಯೆ ಸಂಖ್ಯೆ | ಶ್ರೀ/ಶ್ರೀಮತಿ ಮೀಸಲಾತಿ ಈ 
01 02 03 04 05 
7) 38 ಸಮೀವುಲ್ಲಾ ಬಿನ್‌ ಅಬ್ದುಲ್‌ ಕರೀಂ ಸಾಬ್‌, ಷರೀಫ್‌ ಮೊಹಲ್ಲಾ, ಹಿಂದುಳಿದ "ಎ' ಜನತಾದಳ (ಜಾತ್ಯಾತೀತ) 
ಕುಣಿಗಲ್‌ ಟೌನ್‌. ವರ್ಗ 
8) 39 ಅರುಣ್‌ ಕುಮಾರ್‌ ಬಿ.ಎನ್‌. ಬಿನ್‌ ಲೇ.ಬಿ.ಕೆ.ನಾರಾಯಣ್‌, ಹಿಂದುಳಿದ "ಬಿ” ಭಾರತೀಯ ರಾಷ್ಟೀಯ 
ಸಿದ್ದಾರ್ಥ ಕಾಲೋನಿ, ಕೊಲ್ಲಾಪುರದಮ್ಮನ ದೇವಸ್ಥಾನದ ರಸ್ತೆ ವರ್ಗ ಕಾಂಗೆಸ್‌ 
ಕುಣಿಗಲ್‌. 
9) 40 ಕೆ.ಸರಸ್ಪತಿ ಬಿನ್‌ ಗಿರಿಧರ, ಬ್ರಾಹ್ಮಣರ ಬೀದಿ, ಕುಣಿಗಲ್‌. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
(ಮಹಿಳೆ) 
10) 41 ಅನ್ನರ್‌ ಪಾಷ ಬಿನ್‌ ಲೇ.ಸೈಯದ್‌ ರಹೀಂ, ಹಿಂದುಳಿದ "ಎ' ಪಕ್ಷೇತರ 
ಮನೆ ನಂ.575, 7ನೇ ಕ್ರಾಸ್‌, ತಂಜಾವೂರ್‌ ಮೊಹಲ್ಲಾ, ಮದ್ದೂರು ವರ್ಗ 
ರಸ್ತೆ, ಕುಣಿಗಲ್‌ ಟೌನ್‌. 
11) 42 ಜಯಲಕ್ಷ್ಮಿ ಬಿನ್‌ ರಾಮಕೃಷ್ಣಪ್ಪ, ಹಿಂದುಳಿದ "ಬಿ” ಪಕ್ಷೇತರ 
ಹಳೇ ಅಂಚೆ ಕಛೇರಿ ರಸ್ತೆ, ಚೌಡೇಶ್ವರಿ ಬೀದಿ, ಕುಣಿಗಲ್‌ ಟೌನ್‌. ವರ್ಗ (ಮಹಿಳಿ) 
12) 43 ರಂಗಸ್ವಾಮಿ (ಸ್ವಾಮಿ) ಬಿನ್‌ ಲೇ: ದಾಸಶೆಟ್ಟ, ಕೆ.ಆರ್‌.ಎಸ್‌.ಅಗ್ರಹಾರ, ಸಾಮಾನ್ಯ ಭಾರತೀಯ ರಾಷ್ಟೀಯ 
ಕುಣಿಗಲ್‌ ಟೌನ್‌. ಕಾಂಗೆಸ್‌ 
13) 44 ಟಿ.ಎ.ಜಯಶೀಲ ಕೋಂ ನಾಗರಾಜು ಎಂ, ಟಿ.ಎಂ.ರಸ್ತೆ ಸಾಮಾನ್ಯ ಪಕ್ಷೇತರ 
ಮಹಾವೀರನಗರ, ಕುಣಿಗಲ್‌. (ಮಹಿಳೆ) 
14) 45 ಕೆ.ಆರ್‌.ಚಂದ್ರಶೇಖರ್‌ ಬಿನ್‌ ಲೇ.ಕೆ.ಬಿ.ರಾಮಣ್ಣ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಕೋಟೆ ಕೋರ್ಟ್‌ ಮುಂಭಾಗ, ಬಿ.ಎಂ.ರಸ್ತೆ ಕುಣಿಗಲ್‌ ಟೌನ್‌. 
15) 46 ಸತೀಶ ಬಿನ್‌ ಲೇ.ಲಕ್ಷ್ಮಣ, ಚಲುವಯ್ಯ ಬೀದಿ, ಕೋಟೆ, ಕುಣಿಗಲ್‌. ಹಿಂದುಳಿದ “ಎ' ಜನತಾದಳ (ಜಾತ್ಯಾತೀತ) 
ವರ್ಗ 
16) 47 ಆಯಿಷಾ ಕೋ೦ ಮಹಬೂಬ್‌ ಖಾನ್‌, ಕೋಟೆ, ಹಿಂದುಳಿದ "ಎ' ಪಕ್ಷೇತರ 
ಕುಣಿಗಲ್‌ ಟೌನ್‌ ವರ್ಗ (ಮಹಿಳೆ) 
17) 48 ಮಹಮ್ಮದ್‌ ದಸ್ತಗೀರ್‌ ಬಿನ್‌ ಅಬ್ದುಲ್‌ ಬಷೀರ್‌, ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ 
ಹಿಂದಾದಿಯಾ ಮೊಹಲ್ಲಾ, ಕೋಟೆ, ಕುಣಿಗಲ್‌. ವರ್ಗ ಕಾಂಗ್ರೆಸ್‌ 
18) 49 ಕೆಂಪಣ್ಣ ಉ:ಪಾಪಣ್ಣ ಬಿನ್‌ ಲೇ:ಗಂಗಯ್ಯ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಮನೆ ನಂ.389, ಹೌಸಿಂಗ್‌ ಬೋರ್ಡ್‌ ಕಾಲೋನಿ, 
ಕುಣಿಗಲ್‌ ಟೌನ್‌. 
19) 50 ಶಂಕರ್‌ ಬಿನ್‌ ಲೇ.ನಾಗಯ್ಯ, ಅಂಬೇಡ್ಕರ್‌ ನಗರ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಮೂರನೇ ಬೀದಿ, ಕುಣಿಗಲ್‌ ಟೌನ್‌. ಕಾಂಗೆಸ್‌ 
20) 51 ನಳಿನಾ ಕೋಂ ಭೈರಪ್ಪ, ಮನೆ ನಂ.420, ಜೆ.ಸಿ.ಬಿ.ಭೈರಪ್ಪ ರಸ್ತೆ, ಸಾಮಾನ್ಯ ಪಕ್ಷೇತರ 
ಕೆ.ಆರ್‌.ಎಸ್‌.ಅಗ್ರಹಾರ, ಕುಣಿಗಲ್‌ ಟೌನ್‌. (ಮಹಿಳೆ) 
21) 52 ಮಂಜುಳ ಡಿ.ಎಸ್‌. ಕೋಂ ಕೆ.ಟಿ.ರಂಗಸ್ಥಾಮಿ, ಡಿ-ಗ್ರೂಪ್‌ ಸಾಮಾನ್ಯ ಪಕ್ಷೇತರ 
ಬಡಾವಣೆ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ನಿಲಯ, (ಮಹಿಳೆ) 
ಕೆ.ಆರ್‌.ಎಸ್‌.ಅಗ್ರಹಾರ, ಕುಣಿಗಲ್‌ ಟೌನ್‌. 
22) ೨3 ವಿಜಯ ಕೋಂ ಕೆ.ಸಿ.ರಾಜು, ಕೆ.ಆರ್‌.ಎಸ್‌.ಅಗ್ರಹಾರ, ಕುಣಿಗಲ್‌. ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ 
ವರ್ಗ (ಮಹಿಳೆ) ಕಾಂಗೆಸ್‌ 
23) 54 ಕೆ.ಎಲ್‌.ಹರೀಶ್‌ ಬಿನ್‌ ಲೇ: ಲಿಂಗಯ್ಯ, ಸಾಮಾನ್ಯ ಪಕ್ಷೇತರ 
ಶಾಂತಿ ನಿಲಯ, ಕೆ.ಆರ್‌.ಎಸ್‌.ಅಗ್ರಹಾರ, ಕುವೆಂಪುನಗರ, 
ಬಿ.ಎಂ.ರೋಡ್‌, ಕುಣಿಗಲ್‌. 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 





೨೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆ೦ಗಳೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೩೦ 
Part - 81] Bangalore, Monday, March 25, 2013 (Chaithra 4, Shaka Varsha 1934) No. 630 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 
ನಂ.ಚು(2)ವಿವ/160(5)/12-13, ದಿನಾಂಕ: 25ನೇ ಮಾರ್ಚ್‌, 2013 
ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 


ದಿನಾಂಕ:16.02.2013ರ ಪ್ರಕಾರ ಚಿಕ್ಕನಾಯಕನಹಳ್ಳಿ ಪುರಸಭೆಯ 23 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು 
ಹೊರಡಿಸಲಾಗಿತ್ತು. 

ಎಲ್ಲಾ 23 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾಂಕ:11.03.2013ರ೦ದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 

1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ ತುಮಕೂರು ಆದ ನಾನು 
ಚಿಕ್ಕನಾಯಕನಹಳ್ಳಿ ಪುರಸಭೆಯ 23 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 

ಪುರಸಭೆ, ಚಿಕ್ಕನಾಯಕನಹಳ್ಳಿ 




































































ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ಊಟಕೆ ಕಾ ಸಸ ಬು ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ | ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

1) 1 ರೂಪ ಕೋಂ ಸಿ.ಆರ್‌.ಶಿವಕುಮಾರ್‌, 232/3 ಕೆ.ಇ.ಬಿ. ಸಾಮಾನ್ಯ (ಮಹಿಳೆ) ಕರ್ನಾಟಕ ಜನತಾ ಪಕ್ಷ 
ಕಾಲೋನಿ, ಬಿ.ಹೆಚ್‌.ರಸ್ತೆ, ಚಿ.ನಾ.ಹಳ್ಳಿ. 

2) 2 ಬಿ.ಇಂದಿರಾ ಕೋಂ ಸಿ.ಹೆಚ್‌.ಪ್ರಕಾಶ್‌, ಮೋಚಿ ಕಾಲೋನಿ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಚಿ.ನಾ.ಹಳ್ಳಿ. (ಮಹಿಳೆ) 

3) 3 ಸಿ.ಡಿ.ಚಂದ್ರಶೇಖರ್‌ ಬಿನ್‌ ದೊರೆ ಮುದ್ದಯ್ಯ, ಆದಿ ಆಂಜನೇಯ ಹಿಂದುಳಿದ “ಎ' ಜನತಾದಳ (ಜಾತ್ಯಾತೀತ) 
ಸ್ವಾಮಿ ದೇವಸ್ಥಾನದ ಬಳಿ, ದಕ್ಷಿಣ ಬಡಾವಣೆ, ಚಿ.ನಾ.ಹಳ್ಳಿ. ವರ್ಗ 

4) 4 ಎಮ್‌.ಡಿ.ನೇತ್ರಾವತಿ ಕೋಂ ಡಿ.ಪಿ.ಶಿವಕುಮಾರಯ್ಯ, ದಬ್ಬೇಘಟ್ಟ, ಪರಿಶಿಷ್ಟ ಪಂಗಡ ಕರ್ನಾಟಕ ಜನತಾ ಪಕ್ಷ 
ಚಿ.ನಾ.ಹಳ್ಳಿ. (ಮಹಿಳೆ) 

5) 5 ಎಮ್‌.ಕೆ.ರವಿಚಂದ್ರ ಬಿನ್‌ ಕರಿಸಿದ್ದಯ್ಯ, ತಾಲ್ಲೂಕು ಕಛೇರಿ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಮುಂಭಾಗ, ಚಿ.ನಾ.ಹಳ್ಳಿ. 

6) 6 ಧರಣಿ ಬಿ.ಲಕ್ಕಪ್ಪ ಕೋಂ ಬಿ.ಲಕ್ಕಪ್ಪ, ಕನಕಗಿರಿ ಬಡಾವಣೆ, ಹಿಂದುಳಿದ "ಎ' ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಕೋಡಗಲ್‌ ರಸ್ತೆ, ಚಿ.ನಾ.ಹಳ್ಳಿ. ವರ್ಗ (ಮಹಿಳೆ) 

7) 7 ಸಿ.ಎಂ.ರಾಜಶೇಖರ ಬಿನ್‌ ಸಿ.ಆರ್‌.ಮುರುಡಯ್ಯ, ಹಿಂದುಳಿದ “ಬಿ” ಜನತಾದಳ (ಜಾತ್ಯಾತೀತ) 
ಆಂಜನೇಯಸ್ವಾಮಿ ಗುಡಿ ಬೀದಿ, ಚಿ.ನಾ.ಹಳ್ಳಿ. ವರ್ಗ 

8) 8 ಸಿ.ಬಿ.ಮಲ್ಲಿಕಾರ್ಜುನಯ್ಯ ಬಿನ್‌ ಸಿ.ಎಲ್‌.ಬಸವರಾಜು, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಮ.ನಂ.985ಎ, ಮಹಾಲಕ್ಷ್ಮಿ ಬಡಾವಣೆ, ಚಿ.ನಾ.ಹಳ್ಳಿ. 

9) 9 ರೇಣುಕಮ್ಮ ಪೇಟೆ ಬೀದಿ, ಚಿ.ನಾ.ಹಳ್ಳಿ. ಸಾಮಾನ್ಯ (ಮಹಿಳೆ) | ಭಾರತೀಯ ರಾಷ್ಟ್ರೀಯ ಕಾಂಗೆಸ್‌ 

10) 10 ಸಿ.ಎಸ್‌.ರಮೇಶ್‌, ಕುಂಬಾರ ಬೀದಿ, ಚಿ.ನಾ.ಹಳ್ಳಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

11) 11 ಸಿ.ಕೆ. ಕೃಷ್ಣಮೂರ್ತಿ, ದೇವಾಂಗ ಬೀದಿ, ಚಿ.ನಾ.ಹಳ್ಳಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

12) 12 ಸಿ.ಆರ್‌.ತಿಮ್ಮಪ್ಪ, ಕುಂಬಾರ ಬೀದಿ, ಚಿ.ನಾ.ಹಳ್ಳಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

13) 13 ಸಿ.ಎಂ.ರಂಗಸ್ವಾಮಯ್ಯ (ಇಟ್ಟಿಗೆ), ವೆಂಕಟರಮಣಸ್ವಾಮಿ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ದೇವಸ್ಥಾನದ ಹಿಂಭಾಗ, ಚಿ.ನಾ.ಹಳ್ಳಿ. 

14) 14 ಹೆಚ್‌.ಬಿ.ಪ್ರಕಾಶ್‌, ತೇರು ಬೀದಿ, ಚಿ.ನಾ.ಹಳ್ಳಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

15) 15 ಮಲ್ಲೇಶಯ್ಯ, ಎಸ್‌.ಎಲ್‌.ಎನ್‌.ಟಾಕೀಸ್‌ ಮುಂಭಾಗ, ಚಿ.ನಾ.ಹಳ್ಳಿ. ಹಿಂದುಳಿದ "ಎ' ಜನತಾದಳ (ಜಾತ್ಯಾತೀತ) 

ವರ್ಗ 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೩೭ 
























































ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ತಾ| ಭತ್ತ ಕ [ಅತ್‌ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ | ಸಂಖ್ಯೆ | ಶ್ರೀ/ಶ್ರೀಮತಿ 

01 02 03 04 05 

16) 16 ಮಹಮದ್‌ ಖಲಂದರ್‌ ಬಿನ್‌ ಸಾಬ್‌ಜಾನ್‌ಸಾಬ್‌, ಮ.ನಂ.221, ಹಿಂದುಳಿದ "ಎ' ಜನತಾದಳ (ಜಾತ್ಯಾತೀತ) 
ಜೋಗಿಹಳ್ಳಿ ಸ್ಕೂಲ್‌ ಮುಂಭಾಗ, ಚಿ.ನಾ.ಹಳ್ಳಿ. ವರ್ಗ 

17) 17 ಸಿ.ಪಿ.ಮಹೇಶ್‌ (ಗಂಡು ಗೊಡಲಿ) ಬಿನ್‌ ಪರಶುರಾಮಯ್ಯ, ಶ್ರೀ ಸಾಮಾನ್ಯ ಭಾರತೀಯ ರಾಷ್ಟೀಯ ಕಾಂಗ್ರೆಸ್‌ 
ಪರಶು, ಮೊದಲ ಮಹಡಿ, ಬಿ.ಹೆಚ್‌.ರಸ್ತೆ (ಉತ್ತರ), ಚಿ.ನಾ.ಹಳ್ಳಿ. 

18) 18 ಪ್ರೇಮ ಕೋಂ ದೇವರಾಜು, ಹುಳಿಯಾರು ರಸ್ತೆ, ಚಿ.ನಾ.ಹಳ್ಳಿ. ಹಿಂದುಳಿದ "ಎ' ಜನತಾದಳ (ಜಾತ್ಯಾತೀತ) 

ವರ್ಗ (ಮಹಿಳೆ) 
19) 19 ಸಿ.ಟಿ.ದಯಾನಂದ್‌ ಬಿನ್‌ ತಿಪ್ಪಯ್ಯ, ಹೊಸಬೀದಿ, ಚಿ.ನಾ.ಹಳ್ಳಿ. ಹಿಂದುಳಿದ "ಎ' ಜನತಾದಳ (ಜಾತ್ಯಾತೀತ) 
ವರ್ಗ 

20) 20 ಗೀತಾ ಸಿ.ಆರ್‌. ಕೋಂ ಸಿ.ಎಂ.ರಮೇಶ್‌, ಕನಕದಾಸನಗರ, ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಚಿ.ನಾ.ಹಳ್ಳಿ. 

21) 21 ಪುಷ್ಪಾವತಿ ಉರುಫ್‌ ಪುಷ್ಪ ಕೋಂ ರಾಮಯ್ಯ, ಹಿಂದುಳಿದ “ಬಿ” ಜನತಾದಳ (ಜಾತ್ಯಾತೀತ) 
ಆಂಜನೇಯಸ್ವಾಮಿ ದೇವಸ್ಥಾನ ಬೀದಿ, ಚಿ.ನಾ.ಹಳ್ಳಿ. ವರ್ಗ (ಮಹಿಳೆ) 

22) 22 ಕೆ. ರೇಣುಕಮ್ಮ ಕೋಂ ಸಣ್ಣಿಮುದ್ದಯ್ಯ, ಶುಕ್ರವಾರದ ಬಾಗಿಲು ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಹತ್ತಿರ, ಬ್ಯಾಲಕೆರೆ ರಸ್ತೆ, ಚಿ.ನಾ.ಹಳ್ಳಿ. 

23) 23 ಅಶೋಕ ಬಿನ್‌ ಸಿದ್ದಯ್ಯ, ಅಂಬೇಡ್ಕರ್‌ ನಗರ (ಬ್ಯಾಲಕೆರೆ ರಸ್ತೆ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಚಿ.ನಾ.ಹಳ್ಳಿ. 

೪ 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾಗ -॥ ಬೆಂಗಜೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೩೧ 
Part - 881 Bangalore, Monday, March 25, 2013 (Chaithra 4, Shaka Varsha 1934) No. 631 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(6)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಮಧುಗಿರಿ ಪುರಸಭೆಯ 23 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 


ಎಲ್ಲಾ 23 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬ೦ಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಮಧುಗಿರಿ 
ಪುರಸಭೆಯ 23 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


ಪುರಸಭೆ, ಮಧುಗಿರಿ 











ಕಮ ವಾರ್ಡ್‌ ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 
೪ | (1. ಸ ರ ಮ ಜು ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂ ಸಂ ಸ ಶ್ರೀ/ಶ್ರೀಮತಿ 
01 02 03 04 05 
1) 1 ಮಹಮದ್‌ ಅಯೂಬ್‌ ಬಿನ್‌ ಲೇ: ಮಹಬೂಬ್‌ ಜಾನ್‌, ಭಾರತೀಯ ರಾಷ್ಟೀಯ 
1ನೇ ಬ್ಲಾಕ್‌, ದಂಡೂರು ಬಾಗಿಲ ರಸ್ತೆ, ಮಧುಗಿರಿ. ಬು  ಬಭು್ಪ ಕಾಂಗೆಸ್‌ 




























































































೨೮೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕ್ರಮ ವಾರ್ಡ್‌ ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಜ್‌ ಪಿ 
ಸಂಖ್ಯೆ ಸಂಖ್ಯೆ ಮತಿ 5 / a ಬಲ್ಲಿ 
0) 5 | ಶ್ರೀಶ್ರೀ 
01 02 03 04 05 
2) 2 ಎಂ.ಜಿ.ರಾಮು ಬಿನ್‌ ಲೇ: ಎ೦.ಎಸ್‌. ಗುರುಮೂರ್ತಿ, 
ಜುಪಿಟರ್‌ ಶಾಲೆ ಪಕ್ಕ. ರಾಘವೇಂದ್ರ ಬಡಾವಣೆ, ಮಧುಗಿರಿ. ಇರುಳ "ನಗ ಜಾತ್ಯಾತೀತ ಜನತಾ ದಳ 
3) 3 ರುಖಿಯಬೀ ಕೋಂ ಶಫೀಕ್‌ ಅಹಮದ್‌, ಕುಂಬಾರರ ಬೀದಿ, 
ನೇ ಬ್ಲಾಕ್‌, 2ನೇ ವಾರ್ಡ್‌, ಮಧುಗಿರಿ. ಸಾಮಾನ್ಯ (ಮಹಿಳೆ) ಜಾತ್ಯಾತೀತ ಜನತಾ ದಳ 
4) 4 ಅಲೀಮುಲ್ಲಾ ಬಿನ್‌ ಸಮೀವುಲ್ಲಾ, ೫ 
ಬಸ್‌ ನಿಲ್ದಾಣದ ರಸ್ತೆ ಪೋಲಿಸ್‌ ಠಾಣೆ ರಸ್ತೆ, ಮಧುಗಿರಿ. ಸಾಬಸನ್ಯ ಸಾ 
5) 5 ಮಹಮ್ಮದ್‌ ಜಾಫರ್‌ ಸಾಧಿಖ್‌ ಬಿನ್‌ ಅನ್ವರ್‌ ಸಾಬ್‌, ಭಾರತೀಯ ರಾಷ್ಟೀಯ 
ಸಿದ್ದನಾಯಕನಗಲ್ಲಿ, 1ನೇ ಬ್ಲಾಕ್‌, ವಾರ್ಡ್‌ ನಂ.3, ಮಧುಗಿರಿ. ಹಾ) ಕಾಂಗೆಸ್‌ 
6) 6 ಎಂ.ಎಸ್‌.ಚ೦ದ್ರಶೇಖರ್‌ ಬಿನ್‌ ಲೇ:ಮುನಿಯಪ್ಪ, ಬೋವಿ dp ಭಾರತೀಯ ರಾಷ್ಟೀಯ 
ಕಾಲೋನಿ, ಕೆ.ಆರ್‌.ಬಡಾವಣೆ, ಮಧುಗಿರಿ. ಆ ಕಾಂಗೆಸ್‌ 
7) 7 ಜುಬೇದಾ ಬಾನು ಕೋಂ ಸಮೀವುಲ್ಲಾ, 7ನೇ ವಾರ್ಡ್‌, 
ಇ ಸಾಮಾನ್ನ (ಮಹಿಳೆ ಸ್ಪತಂತ್ರರು 
ಕಾರ್ಯಪ್ಪ ಬಡಾವಣೆ, ಲಿಂಗೇನಹಳ್ಳಿ, ಮಧುಗಿರಿ ಟೌನ್‌. ಜು ಟ್ಟು ಕ್ವ 
ಟಿ ಕ ಮಂಜುನಾಥ ಬಿನ್‌ ಲೇ:ನಾಗೇಂದಪ, ಬೆಂಕಿಪುರ, ಮಧುಗಿರಿ. ಪರಿಶಿಷ್ಟ ಜಾತಿ ಜೀ ಟ್ರಾ 
ಲ ಆ ಕಾಂಗ್ರೆಸ್‌ 
9) 9 ಎಂ.ಜಿ.ಗೋಪಿನಾಥ ಬಿನ್‌ ಲೇ.ಗೋವಿಂದಯ್ಯ, ದೊಡ್ಡಪೇಟೆ, ಸಾಮಾನ, ಭಾರತೀಯ ರಾಷ್ಟ್ರೀಯ 
ಮಧುಗಿರಿ. § ಕಾಂಗ್ರೆಸ್‌ 
10) 10 ಮಂಜುನಾಥ ಎಂ.ವಿ. ಬಿನ್‌ ವಾಸುದೇವಚಾರ್‌, ದೇವಾಂಗ 
ಬೀದಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಿಂಭಾಗ, ಸಾಮಾನ್ಯ ಜಾತ್ಯಾತೀತ ಜನತಾ ದಳ 
ಮಧುಗಿರಿ. 
11) 11 ತಿಮ್ಮರಾಜು ಬಿನ್‌ ತಿಮ್ಮಣ್ಣ, ಮನೆ ನಂ.388, ವಾರ್ಡ್‌ ನಂ.20, ಇಟ ಕಟ ಭಾರತೀಯ ರಾಷ್ಟೀಯ 
ಗೌರಿಬಿದನೂರು ರಸ್ತೆ, ಮಧುಗಿರಿ. is ಕಾಂಗೆಸ್‌ 
12) 12 ಎ.ಆರ್‌ ಸಲೀಂಉನ್ನೀಸಾ ಕೋಂ ಲಿಯಖತ್‌ ಆಲಿಖಾನ್‌, ಹಿಂದುಳಿದ ವರ್ಗ(ಎ) ಗ ಪ್ರಸಕ್ತ 
12ನೇ ವಾರ್ಡ್‌, ದೊಡ್ಡಹಟ್ಟಿ ಮಧುಗಿರಿ. (ಮಹಿಳೆ) ೨ 
13) 13 ಎಲ್‌ ರಾಧ ಕೋಂ ಅಶ್ವತ್ಥನಾರಾಯಣ ಆರ್‌, ಹೈಸ್ಕೂಲ್‌ ಹಿಂದುಳಿದ ವರ್ಗ(ಬಿ) ಭಾರತೀಯ ರಾಷ್ಟೀಯ 
ಮುಂಭಾಗ, ಬೂರಕನಹಟ್ಟಿ, ಮಧುಗಿರಿ. (ಮಹಿಳೆ) ಕಾಂಗ್ರೆಸ್‌ 
14) 14 ಗಣೇಶ ಎಂ.ಪಿ ಬಿನ್‌ ಲೇಟ್‌ ಸಿ. ಎನ್‌.ಪಹ್ಲಾದ, 
ಸ್ಯ ರತೀಯ ರಾಷೀಯ 
ರಾಮೇಗೌಡನ ಗಲ್ಲಿ, ಅಂಬೇಡ್ಕರ್‌ ಭವನದ ಎದುರು, ಸಾಮಾನ್ಯ dc 
ಮನೆ.ನಂ.23, ಮಧುಗಿರಿ. ಗ 
15) 15 ಎನ್‌ ಗಂಗಣ್ಣ (ಗ೦ಗಣ್ಣಿ) ಬಿನ್‌ ಲೇ..ನಾಗಣ್ಣ, ಸೆ ಭಾರತೀಯ ರಾಷೀಯ 
ಣು ಆಲು 
ಅಮ್ಮ ನಿಲಯ, ಕೆ.ಹೆಚ್‌. ರಸ್ತೆ, ಮಧುಗಿರಿ. 2 ಕಾಂಗ್ರೆಸ್‌ 
16) 16 ಎಂ.ಶೋಭಾ ಕೋಂ ಸುಬ್ರಮಣ್ಣ 
೫ ಹಿ ಸಾಮಾನ್ನ (ಮಹಿಳೆ) ಸ್ಪತಂತ್ರರು 
ಬೋವಿ ಕಾಲೋನಿ, ಕೆ.ಆರ್‌.ಬಡಾವಣೆ, ಮಧುಗಿರಿ. ೨ ಜಾ 
17) 17 ಪುಟ್ಟಮ್ಮ ಕೋಂ ಆನಂದಕುಮಾರ್‌, 
eA ಪರಿಶಿಷ ಜಾತಿ Re: 
ಬೋವಿ ಕಾಲೋನಿ, 17ನೇ ವಾರ್ಡ್‌, ಕೆ.ಆರ್‌.ಬಡಾವಣೆ, ಮಳೆ ಸ್ವತಂತ್ರರು 
ಮಧುಗಿರಿ 
18) 18 ಜಿ.ಎ.ಮ೦ಜುನಾಥ ಬಿನ್‌ ಅಜ್ಜಣ್ಣ, 
ಹ ಸಾಮಾನ ಜಾತ್ನಾತೀತ ಜನತಾ ದಳ 
ವಾರ್ಡ್‌ ನಂ.18, ಗುರುವಡೇರಹಳ್ಳಿ, ಮಧುಗಿರಿ. | ೪ 
19) 19 ಎಂ.ಎಸ್‌.ಚ೦ದ್ರಶೇಖರ್‌ ಬಿನ್‌ ಎಂ.ಬಿ.ಸಣ್ಣಕಾಮಯ್ಯ, 
ನಯಾಜ್‌ ಫ್ಲೋರ್‌ ಮಿಲ್‌ ಹತ್ತಿರ, ಕೆ.ಆರ್‌.ಬಡಾವಣೆ, ಸಾಮಾನ್ಯ ಜಾತ್ಯಾತೀತ ಜನತಾ ದಳ 
ಮಧುಗಿರಿ 
20) 20 ಎಂ.ಕೆ ನಂಜುಂಡಯ್ಯ ಬಿನ್‌ ಲೇ.ಎಂ.ಎನ್‌ ಕಪ್ಪಣ್ಣ, ಶಾಂತಲ ಭಾರತೀಯ ರಾಷ್ಟೀಯ 








ನಿಲಯ, ಜಿ.ಬಿ.ಎನ್‌ ರಸ್ತೆ, ಮಧುಗಿರಿ. 





ಹಿಂದುಳಿದ ವರ್ಗ(ಎ) 





ಕಾಂಗೆಸ್‌ 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೩೯ 














ಕ್ರಮ ವಾರ್ಡ್‌ ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ ಜ್‌ ತಿ 
ಸಂಖ್ಯೆ ಸಂಖ್ಯೆ ಮತಿ ವತ್ತ ಸು ಪಳ್ಳಿ 
ಸಳ ಸಂಖ್ಯ | ಶ್ರೀ/ಶೀ 
01 02 03 04 05 
ನ್‌ದಿಶಿನ ಸಾ ತೆ 
20) 4 ಭಾಗ್ಯ ಕೋಂ ರಾಜಣ್ಣ ಎ.ಸಿ.ಆಫೀಸ್‌ ಹಿಂಭಾಗ, ಮಧುಗಿರಿ. ಪರಿಪಿಷ್ಠ ಭು ಭಾರತೀಯ ರಾಷ್ಟೀಯ 
ಠಿ ಣ್‌ (ಮಹಿಳೆ) ಕಾಂಗ್ರೆಸ್‌ 





























22) 22 ಶ್ರೀನಿವಾಸಮೂರ್ತಿ (ಸೀನು) ಬಿನ್‌ ಮೂಡಢ್ಡಪ್ಪ 
ವಿವೇಕಾನಂದ ಲೇಔಟ್‌, ಹಿಂದುಳಿದ ವರ್ಗ(ಬಿ) ಭಾರತೀಯ ರಾಷ್ಟ್ರೀಯ 
ಕಾಂಗೆಸ್‌ 
ರಾಘವೇಂದ್ರ ಬಡಾವಣೆ, ಮಧುಗಿರಿ. ನ 
23) 23 ಶ್ರೀದೇವಿ ಕೋಂ ಎಂ.ವಿ ಮೂಡ್ಗಗಿರೀಶ್‌, ಬಾಲಕ್ಕ ಬಡಾವಣೆ, ಹಿಂದುಳಿದ ವರ್ಗ(ಎ) ಮ 
ಜ್ಯೋತಪ್ಪ ಮಿಲ್‌ ಹಿಂಭಾಗ ಜಿ.ಬಿ.ಎನ್‌.ರಸ್ತೆ, ಮಧುಗಿರಿ (ಮಹಿಳೆ) ೨ 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ -॥॥ ಬೆ೦ಗಳೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೩೨ 
Part - 888 Bangalore, Monday, March 25, 2013 (Chaithra 4, Shaka Varsha 1934) No. 632 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(7)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಪಾವಗಡ ಪುರಸಭೆಯ 23 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು ಹೊರಡಿಸಲಾಗಿತ್ತು. 


ಎಲ್ಲಾ 23 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ., ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಪಾವಗಡ 


ಪುರಸಭೆಯ 23 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 
ಪುರಸಭೆ, ಪಾವಗಡ 























ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

Fr ais ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

1) 1 ಆರ್‌.ಹೆಚ್‌.ಗೋಪಾಲಕೃಷ್ಣ ಬಿನ್‌ ಹನುಮಂತರಾಯಪ್ಪ, ಹಿಂದುಳಿದ (ಎ) ವರ್ಗ ಜನತಾದಳ (ಜಾತ್ಯಾತೀತ) 
ರೊಪ್ಪ ಬಡಾವಣೆ, ಪಾವಗಡ. 

2) 2 ಸುಧಾಕರ ರೆಡ್ಡಿ ಬಿನ್‌ ಲೇ.ಲಕ್ಷ್ಮಣರೆಡ್ಡಿ, ಟೀಚರ್ಸ್‌ ಕಾಲೋನಿ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಪಾವಗಡ. 

3) 3 ಎಲ್‌.ವಸ೦ತಕುಮಾರ್‌ ಬಿನ್‌ ಜಿ.ಲಕ್ಷ್ಮೀನರಸಯ್ಯ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಪತಂಜಲಿ ನಗರ, ಪಾವಗಡ. 

4) 4 ಮಾನಂ ವೆಂಕಟಸ್ವಾಮಿ ಬಿನ್‌ ವೆಂಕಟರವಣಪ್ಪ, ಹಿಂದುಳಿದ (ಬಿ) ವರ್ಗ ಭಾರತೀಯ ರಾಷ್ಟೀಯ 
ವಿ.ಶ್ರೀನಿವಾಸ ನಗರ, ಪಾವಗಡ. ಕಾಂಗ್ರೆಸ್‌ 

5) 5 ಡಿ.ಶ್ರೀನಿವಾಸಲು ಬಿನ್‌ ವೆಂಕಟನ೦ಜಯ್ಯ, ನಂ.165, ಸಾಮಾನ್ಯ ಭಾರತೀಯ ರಾಷ್ಟೀಯ 


ಕನ್ನಿಕಾಪರಮೇಶ್ವರಿ ದೇವಸ್ಥಾನದ ರಸ್ತೆ, ಪಾವಗಡ. ಕಾಂಗ್ರೆಸ್‌ 











































































































೨೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ded A ಸಸರ ಬನ ಸಟ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 

01 02 03 04 05 

6) 6 ವಾಣಿ ಕೋಂ ಸುಬ್ರಮಣ್ಯ ಸರ್ಕಾರಿ ಆಸ್ಪತ್ರೆ ಹಿಂಭಾಗ, ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ಗುಟ್ಟಹಳ್ಳಿ, ಪಾವಗಡ. 

7) 7 ವೈ.ಎ.ಮಹಾಲಕ್ಷ್ಮಿ ಬಿನ್‌ ಅನಂತಸ್ವಾಮಿ, ರೈನ್‌ ಗೇಜ್‌ ಹಿಂದುಳಿದ "ಬಿ' ವರ್ಗ ಜನತಾದಳ (ಜಾತ್ಯಾತೀತ) 
ಬಡಾವಣೆ, ಪಾವಗಡ. (ಮಹಿಳೆ) 

8) 8 ಕೆ.ಎಸ್‌.ರಾಧಮ್ಮ ಕೋಂ ಕೆ.ಎಸ್‌.ಪ್ರಕಾಶ್‌, ಪಿ.ಡಬ್ಲೂ.ಡಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 

9) 9 ಎ೦.ಎನ್‌.ನರಸಿ೦ಹಮೂರ್ತಿ ಬಿನ್‌ ನರಸಪ್ಪ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಎ.ಕೆ.ಕಾಲೋನಿ, ಪಾವಗಡ. ಕಾಂಗ್ರೆಸ್‌ 

10) 10 ಹಿ.ಬಾಲಸುಬ್ರಮಣ್ಯಂ ಬಿನ್‌ ಪೆದ್ದೀರಪ್ಪ, ಕುಂಬಾರ ಬೀದಿ, ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಪಾವಗಡ. ಕಾಂಗ್ರೆಸ್‌ 

11) 11 ದಾದಲೂರಪ್ಪ ಬಿನ್‌ ತಿಪ್ಪನ್ನ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಹಳೇ ಕುಂಬಾರ ಬೀದಿ, ಪಾವಗಡ. 

12) 12 ನಾಗಲಕ್ಷ್ಮಮ್ಮ ಕೋಂ ನಾರಾಯಣಪ್ಪ, ಪರಿಶಿಷ್ಟ ಜಾತಿ (ಮಹಿಳೆ) ಪಕ್ಷೇತರ 
ಆದರ್ಶ ನಗರ, ಹಳೇ ಎ.ಕೆ.ಕಾಲೋನಿ, ಪಾವಗಡ. 

13) 13 ಅಲ್ಕೂರಪ್ಪ ಬಿನ್‌ ಅಂಜಿನಪ್ಪ ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಕಾವಲಗೇರಿ ಬಡಾವಣೆ, ಪಾವಗಡ. ಕಾಂಗೆಸ್‌ 

14) 14 ಪಿ.ಎನ್‌.ನಾಗೇಂದ್ರ ಬಿನ್‌ ನಾಗೇಶಪ್ಪ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಕುರುಬರ ಬೀದಿ, ಪಾವಗಡ. 

15) 15 ರತ್ನಮ್ಮ ಕೋಂ ಶ್ಯಾಮಣ್ಣ ಪಿ.ಬಿ., ಹಿಂದುಳಿದ "ಎ' ವರ್ಗ ಭಾರತೀಯ ರಾಷ್ಟೀಯ 
ಬನಶಂಕರಿ ಬಡಾವಣೆ, ಪಾವಗಡ. (ಮಹಿಳೆ) ಕಾಂಗೆಸ್‌ 

16) 16 ಜಿ.ಎ.ವೆಂಕಟೇಶಲು ಬಿನ್‌ ಅಂಜಯ್ಯ, ಹಿಂದುಳಿದ "ಎ' ವರ್ಗ ಜನತಾದಳ (ಜಾತ್ಯಾತೀತ) 
ಶ್ರೀನಿವಾಸ ನಗರ, ಪಾವಗಡ. 

17) 17 ಪಿ.ವಿ.ನಾಗರಾಜ ಬಿನ್‌ ವೆಂಕಟರವಣಪ್ಪ, ಸಾಮಾನ್ಯ ಬಡವರ ಶ್ರಮಿಕರ ರೈತರ 
ಭಜಂತ್ರಿ ಬೀದಿ, ಪಾವಗಡ. ಕಾಂಗ್ರೆಸ್‌ ಪಕ್ಷ 

18) 18 ಮಹೇಶ ಪಿ.ಎಂ. ಬಿನ್‌ ಮಾರಪ್ಪ ಪಿ.ಎಸ್‌., ಹಿಂದುಳಿದ "ಎ' ವರ್ಗ ಜನತಾದಳ (ಜಾತ್ಯಾತೀತ) 
ಕಾಳಿದಾಸ ನಗರ, ಪಾವಗಡ. 

19) 19 ಪಾರ್ವತಮ್ಮ ಬಿನ್‌ ಕರೇರಂಗನಾಯಕ, ಪರಿಶಿಷ್ಟ ಪಂಗಡ (ಮಹಿಳೆ) ಭಾರತೀಯ ರಾಷ್ಟೀಯ 
ಗಂಗಮ್ಮನ ಗುಡಿ ಬೀದಿ, ಪಾವಗಡ. ಕಾಂಗೆಸ್‌ 

20) 20 ರಾಮಾಂಜಿನಪ್ಪ ಬಿನ್‌ ಲಾರಿ ಆಂಜಿನಪ್ಪ, ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಹೊಸ ಭೋವಿ ಕಾಲೋನಿ, ಪಾವಗಡ. ಕಾಂಗೆಸ್‌ 

2) | 21 ಅಂಜನ್‌ ಕುಮಾರ್‌ ಪಿ ಬಿನ್‌ ಪಾಪನಾಯ್ಯ, ಶ್ರೀನಿವಾಸ ಹಿಂದುಳಿದ "ಎ' ವರ್ಗ ಭಾರತೀಯ ರಾಷ್ಟೀಯ 
ನಗರ, ಪಾವಗಡ. ಕಾಂಗೆಸ್‌ 

22) 22 ಪಿ.ಬಿ. ಅನ್ನಪೂರ್ಣ ಕೋಂ ಪಿ.ಹೆಚ್‌.ಬಾಲಕೃಷ್ಣ, ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟೀಯ 
ಎಂ.ಎ.ಆರ್‌.ಬಡಾವಣೆ, ಪಾವಗಡ. ಕಾಂಗೆಸ್‌ 

23) 23 ಸುಮ ಎಂ ಕೋಂ ಹೆಚ್‌.ಅನಿಲ್‌ಕುಮಾರ್‌, ಶ್ರೀನಿವಾಸ ಹಿಂದುಳಿದ "ಎ' ವರ್ಗ ಜನತಾದಳ (ಜಾತ್ಯಾತೀತ) 
ನಗರ, ಪಾವಗಡ. (ಮಹಿಳೆ) 

ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೪೧ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆಂಗಜೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೩೩ 
Part - 88 Bangalore, Monday, March 25, 2013 (Chaithra 4, Shaka Varsha 1934) No. 633 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(8)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಗುಬ್ಬಿ ಪಟ್ಟಣ ಪಂಚಾಯಿತಿಯ 17 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು 
ಹೊರಡಿಸಲಾಗಿತ್ತು. 

ಎಲ್ಲಾ 17 ವಾರ್ಡ್‌ಗಳಿಗೆ ದಿನಾ೦ಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬ೦ಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 





1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ., ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಗುಬ್ಬಿ ಪಟ್ಟಣ 
ಪಂಚಾಯಿತಿಯ 17 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 
ಪಟ್ಟಣ ಪಂಚಾಯಿತಿ, ಗುಬ್ಬಿ 















































ಆಯ್ಕೆಯಾದ ಸದಸ್ನರ ಹೆಸರು ಮತ್ತು ವಿಳಾಸ 
kre PE ಭು ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ 
01 02 03 04 05 
1) 1 ಸುರೇಶ್‌ಗೌಡ ಜಿ.ಡಿ. ಬಿನ್‌ ಆರ್‌.ದೊಡ್ಡೇಗೌಡ, ಜ್ಯೋತಿನಗರ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಗುಬ್ಬಿ. 
ಬ 
2) 2 ಕೃಷ್ಣಮೂರ್ತಿ ಬಿನ್‌ ಕನಕತಿಮ್ಮಯ್ಯ, ವಿದ್ಯಾನಗರ, 4ನೇ ಕ್ರಾಸ್‌, | ಹಿಂದುಳಿದ "ಎ' ವರ್ಗ ಕರ್ನಾಟಕ ಜನತಾ ಪಕ್ಷ 
ಗುಬಿ. 
ಬ 
3) 3 ಸಿ.ಮೋಹನ್‌ ಬಿನ್‌ ಚಲುವಯ್ಯ, ವಿನಾಯಕನಗರ, 2ನೇ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಕ್ರಾಸ್‌, ಗುಬ್ಬಿ. 
ಮ್‌ ಬ 
4) 4 ಜಿ.ಮಹಮದ್‌ಸಾಧಿಕ್‌ ಬಿನ್‌ ಜಿ.ಮಹಮದ್‌ ಯೂಸೂಫ್‌, ಹಿಂದುಳಿದ "ಎ' ವರ್ಗ ಭಾರತೀಯ ರಾಷ್ಟೀಯ 
ಕಾಯಿಪೇಟೆ, ಮುಸ್ಲಿಂಬ್ಲಾಕ್‌, ಗುಬ್ಬಿ. ಕಾಂಗ್ರೆಸ್‌ 
5) 5 ಎನ್‌.ಪುಷ್ಪಾವತಿ ಕೋಂ ಚನ್ನಬಸವಯ್ಯ, ಮಹಾಲಕ್ಷ್ಮೀನಗರ, ಪರಿಶಿಷ್ಟ ಪಂಗಡ ಜನತಾದಳ (ಜಾತ್ಯಾತೀತ) 
4ನೇ ಅಡ್ಡರಸ್ತೆ, ಗುಬ್ಬಿ. (ಮಹಿಳೆ) 
6) 6 ಆಯಿಷತಾಸಿನ್‌ ಕೋಂ ಜಿ.ಮಹಮದ್‌ಸಾಧಿಕ್‌, ಕಾಯಿಪೇಟೆ, ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟೀಯ 
ಮುಸ್ಲಿಂಬ್ಲಾಕ್‌, ಗುಬ್ಬಿ ಕಾಂಗೆಸ್‌ 
7) 7 ವಿ.ರೂಪ ಕೋಂ ಪಾಂಡುರಂಗ, ಶ್ರೀನಗರ, 2ನೇ ಕ್ರಾಸ್‌, ಗುಬ್ಬಿ. ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
8) 8 ಕೃಷ್ಣವೇಣಿ ಕೋಂ ಲೇ: ಟಿ.ಕೆ. ಕೃಷ್ಣಮೂರ್ತಿ, ಜ್ಯೋತಿನಗರ, ಹಿಂದುಳಿದ "ಎ' ವರ್ಗ ಜನತಾದಳ (ಜಾತ್ಯಾತೀತ) 
ಗುಬ್ಬಿ. (ಮಹಿಳೆ) 
9) 9 ವಿರೂಪಾಕ್ಷ ಬಿನ್‌ ಸಿದ್ದಲಿಂಗಪ್ಪ, ಕುವೆಂಪುನಗರ, ಗುಬ್ಬಿ. ಸಾಮಾನ್ಯ ಕರ್ನಾಟಕ ಜನತಾ ಪಕ್ಷ 
10) 10 ವಿ.ತ್ರಿವೇಣಿ ಕೋಂ ಜಿ.ಎಸ್‌.ಓಹಿಲೇಶ್‌, ಕೋಟೆಬೀದಿ ಕ್ರಾಸ್‌, ಹಿಂದುಳಿದ 'ಬಿ' ವರ್ಗ ಜನತಾದಳ (ಜಾತ್ಯಾತೀತ) 
ಗುಬ್ಬಿ. (ಮಹಿಳೆ) 
1|) Il ಜಿ.ಸಿ.ನರಸಿ೦ಹಮೂರ್ತಿ ಬಿನ್‌ ಲೇ:ಚನ್ನಯ್ಯ ಹಳೇ ಹರಿಜನ ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಕಾಲೋನಿ, ಗುಬ್ಬಿ. 
12) 12 ಕಮಲಮ್ಮ ಕೋಂ ಲೇ: ಗಂಗಣ್ಣ, ಜವಳಿಪೇಟೆ, ಗುಬ್ಬಿ ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
13) 13 ಪ್ರೇಮ ಕೋಂ ಶಿವಕುಮಾರ್‌, ತೋಟದಸಾಲು, ಗುಬ್ಬಿ. ಹಿಂದುಳಿದ "ಎ' ವರ್ಗ ಜನತಾದಳ (ಜಾತ್ಯಾತೀತ) 
(ಮಹಿಳೆ) 



































೨೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಆಯ್ಕೆಯಾದ ಸದಸ್ನರ ಹೆಸರು ಮತು ವಿಳಾಸ 
ದ ಚಕ್ರ ರ ಸ ಸು ಸು ಷ್ಟು ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ ಸಂಖ್ಯೆ | ಶ್ರೀ/ಶ್ರೀಮತಿ 
01 02 03 04 05 
14) 14 ಜಿ.ಸಿ.ಲೋಕೇಶ್‌ ಬಾಬು ಬಿನ್‌ ಚಿಕ್ಕಹನುಮಯ್ಯ ಹಿಂದುಳಿದ "ಎ' ವರ್ಗ ಕರ್ನಾಟಕ ಜನತಾ ಪಕ್ಷ 


ಸುಭಾಷ್‌ನಗರ, ಗುಬ್ಬಿ. 





15) 15 ಭಾಗ್ಯಮ್ಮ ಕೋಂ ಅ೦ಜನಮೂರ್ತಿ, ಹೊಸ ಎ.ಕೆ.ಕಾಲೋನಿ, ಪರಿಶಿಷ್ಟ ಜಾತಿ (ಮಹಿಳೆ) ಜನತಾದಳ (ಜಾತ್ಯಾತೀತ) 


























ಗುಬ್ಬಿ. 
16) 16 ಕುಮಾರ ಬಿನ್‌ ನರಸಿಂಹಯ್ಯ, ಎಸ್‌.ಎಲ್‌.ಎನ್‌ ರೈಸ್‌ಮಿಲ್‌ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಹಿಂಭಾಗ, ತೋಟದ ಮನೆ, ಬಿ.ಹೆಜ್‌.ರಸ್ತೆ, ಗುಬ್ಬಿ. 
17) 17 ನರಸಿಂಹಮೂರ್ತಿ ಬಿನ್‌ ವೆಂಕಟಾಚಲಪ್ರ, ಬಿಲ್ಲೇಪಾಳ್ಯ, ಗುಬ್ಬಿ. ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 1 ಬೆಂಗಜೂರು, ಹೋಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಪಹ ವರ್ಷ ೧೯೩೪) ನಂ.೬೩೪ 
Part - 888 Bangalore, Monday, March 25, 2013 (Chaithra 4, Shaka Varsha 1934) No. 634 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(9)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ತುರುವೇಕೆರೆ ಪಟ್ಟಣ ಪಂಚಾಯಿತಿಯ 14 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು 
ಹೊರಡಿಸಲಾಗಿತ್ತು. 


ಎಲ್ಲಾ 14 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ತುರುವೇಕೆರೆ 
ಪಟ್ಟಣ ಪಂಚಾಯಿತಿಯ 14 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


au 


ಟ್ವೀಂ ಪಂಚಾಯಿತಿ, ತುರುವೇಕೆರೆ 






































ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 
| EU ಪ್ರವರ್ಗ/ ಮೀಸಲಾತಿ ಪಕ್ಷ 
ಸಂಖ್ಯೆ | ಸಂಖ್ಯೆ | ಶ್ರೀ/ಶ್ರೀಮತಿ kk 
01 02 03 04 05 
1) 1 ಟಿ.ಪಿ.ಮಹೇಶ್‌ ಬಿನ್‌ ಲೇಟ್‌ ಪ್ರಭಾಕರ್‌, ಹೊರಪೇಟೆ, 1ನೇ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಡಿವಿಜನ್‌, ತುರುವೇಕೆರೆ. ಕಾಂಗೆಸ್‌ 
423 ಟಿ.ವಿ.ಶ್ರೀನಿವಾಸಮೂರ್ತಿ ಬಿನ್‌ ವೆಂಕಟಪ್ಪ ವಿನೋಭನಗರ, 1ನೇ ಪರಿಶಿಷ್ಟ ಜಾತಿ ಭಾರತೀಯ ರಾಷ್ಟೀಯ 
ಕ್ರಾಸ್‌, ತುರುವೇಕೆರೆ. ಕಾಂಗೆಸ್‌ 
ನದೀಮ್‌ ಅಹಮದ್‌, ಹೊರಪೇಟೆ, ತುರುವೇಕೆರೆ. ಹಿಂದುಳಿದ "ಎ' ವರ್ಗ | ಕರ್ನಾಟಕ ಜನತಾ ಪಕ್ಷ 
ಕ 4 ಎಸ್‌.ಸುಮಲತ ಕೋಂ ಶಿವರಾಜು, 7ನೇ ಕ್ರಾಸ್‌, ದೇವೇಗೌಡ ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಬಡಾವಣೆ, ತುರುವೇಕೆರೆ. (ಮಹಿಳೆ) 








ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೪೩ 









































ಆಯ್ಕೆಯಾದ ಸದಸ್ಥರ ಹೆಸರು ಮತ್ತು ವಿಳಾಸ 

ತಮ ಚಕ್ಕೆ ವ ಸಷ ಸ ಪಷ್ಟಷ್ಟ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ | ಸಂಖ್ಯೆ | ಶ್ರೀ/ಶ್ರೀಮತಿ ಸ 

01 02 03 04 05 

ತ್ಗ 5 ಮಾನಸ ಎ.ಎಸ್‌.ಪ್ರಸನ್ನಕುಮಾರ್‌, ವಿದ್ಯಾನಗರ, 4ನೇ ಕ್ರಾಸ್‌, ಹಿಂದುಳಿದ “ಎ' ಜನತಾದಳ (ಜಾತ್ಯಾತೀತ) 
ತುರುವೇಕೆರೆ. ವರ್ಗ(ಮಹಿಳೆ) 

೪) 6 ತಬಸುಂ ಸುಲ್ತಾನ ಕೋಂ ಅಮ್ಜದ್‌ ಪಾಷಾ, 216, ಇಂದಿರಾ ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 
ನಗರ, ತುರುವೇಕೆರೆ. 

1 7 ವಿಜಯೇಂದಕುಮಾರ್‌ ಆರ್‌ (ಕೊಬ್ಬರಿ ಮಂಡಿ ವಿಜಿ) ಬಿನ್‌ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ರಾಮೇಗೌಡ, ಸರಸ್ವತಿ ಪುರಂ, ತುರುವೇಕೆರೆ. 

ಟಿ 8 ಟಿ.ಎಸ್‌.ಲಕ್ಷ್ಮನರಸಿ೦ಹ (ಲಚ್ಚಿ ಬಾಬು) ಬಿನ್‌ ಶಿವಣ್ಣ, ಹಿಂದುಳಿದ “ಎ' ವರ್ಗ ಕರ್ನಾಟಕ ಜನತಾ ಪಕ್ಷ 
ಎಸ್‌.ಬಿ.ಎಂ.ರಸ್ತೆ, ತುರುವೇಕೆರೆ. 

WE Ng ಲೀಲಾ ಕೋಂ ರಂಗಸ್ವಾಮಿ, ಬಸವೇಶ್ವರ ನಗರ, ತುರುವೇಕೆರೆ. ಪರಿಶಿಷ್ಟ ಕರ್ನಾಟಕ ಜನತಾ ಪಕ್ಷ 

ಪಂಗಡ(ಮಹಿಳೆ) 

1) 10 ಟಿ.ಜೆ.ಮನುಕುಮಾರ ಬಿನ್‌ ಜವರೇಗೌಡ, ಬ್ಯಾಟರಾಯಸ್ವಾಮಿ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ದೇವಸ್ಥಾನ, ತುರುವೇಕೆರೆ. 

ಟಿ 1] ನವ್ಯ ಎನ್‌.ಕೆ. ಕೋ೦ ಎಂ.ವಿಜಯಕುಮಾರ್‌, ಮಸೀದಿ ರಸ್ತೆ, ಹಿಂದುಳಿದ “ಬಿ' ವರ್ಗ ಜನತಾದಳ (ಜಾತ್ಯಾತೀತ) 
ತುರುವೇಕೆರೆ. (ಮಹಿಳೆ) 

2 12 ಟಿ.ಎನ್‌.ಶಶಿಶೇಖರ್‌ ಬಿನ್‌ ಹೆಚ್‌.ನ೦ಜಪ್ಪ, ಸುಬ್ರಮ್ಮಣ್ಯ ನಗರ, ಸಾಮಾನ್ಯ ಭಾರತೀಯ ರಾಷ್ಟೀಯ 
ತುರುವೇಕೆರೆ. ಕಾಂಗೆಸ್‌ 

ಆ sig ಕೆ.ಟಿ.ಶಿವಶಂಕರ ಬಿನ್‌ ಕೆಂಚಯ್ಯ, ಗಾಂಧಿನಗರ, ತುರುವೇಕೆರೆ. ಹಿಂದುಳಿದ "ಎ' ವರ್ಗ | ಭಾರತೀಯ ರಾಷ್ಟೀಯ 

ಕಾಂಗೆಸ್‌ 
0) 14 ಹೆಚ್‌.ಆರ್‌.ನೇತ್ರಾವತಿ ಕೋಂ ಡಿ.ಜೆ.ರಂಗಸ್ವಾಮಿ, ಸಾಮಾನ್ಯ (ಮಹಿಳೆ) ಜನತಾದಳ (ಜಾತ್ಯಾತೀತ) 




















ಸುಬ್ರಮಣ್ಯನಗರ, ತುರುವೇಕೆರೆ. 





ಅನುರಾಗ್‌ ತಿವಾರಿ 
ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - 11 ಖಬೆಂಗಜೂರು, ಸೊಂಮವಾರ, ಮಾರ್ಚ್‌ ೨೫, ೨೦೧೩ (ಚೈತ್ರ ೪, ಶಕ ವರ್ಷ ೧೯೩೪) ಸನಂ. ೬೩ 
Part - 818 Bangalore, Monday, March 25, 2013 (Chaithra 4, Shaka Varsha 1934) No. 635 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು. 
ಅಧಿಸೂಚನೆ 


ನಂ.ಚು(2)ವಿವ/160(10)/12-13, ದಿನಾಂಕ: 25ನೇ ಮಾರ್ಚ್‌, 2013 


ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ 1977ರ ನಿಯಮ 8ರ ಮತ್ತು ಕರ್ನಾಟಕ ರಾಜ್ಯ ಚುನಾವಣಾ 
ಆಯೋಗದ ಆದೇಶ ನಂ.ರಾಚುಆ 18 ಇಯುಬಿ 2013, ದಿನಾಂಕ:14.02.2013ರ ಮೇರೆಗೆ ಈ ಕಛೇರಿಯ ಸಮಸಂಖ್ಯೆ ಅಧಿಸೂಚನೆ 
ದಿನಾಂಕ:16.02.2013ರ ಪ್ರಕಾರ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ 14 ವಾರ್ಡ್‌ಗಳಿಗೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಪ್ರಕಟಣೆಯನ್ನು 
ಹೊರಡಿಸಲಾಗಿತ್ತು. 


ಎಲ್ಲಾ 14 ವಾರ್ಡ್‌ಗಳಿಗೆ ದಿನಾಂಕ:07.03.2013ರಂದು ಚುನಾವಣೆಯನ್ನು ನಡೆಸಿ, ದಿನಾ೦ಕ:11.03.2013ರಂದು ನಡೆದ ಮತ ಎಣಿಕೆಯ ನಂತರ 
ಚುನಾವಣೆಯ ಫಲಿತಾಂಶವನ್ನು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಘೋಷಿಸಿರುತ್ತಾರೆ. 


೨೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





1977ರ ಕರ್ನಾಟಕ ಮುನಿಸಿಪಾಲಿಟಿಗಳ (ಕೌನ್ನಿಲರುಗಳ ಚುನಾವಣೆ) ನಿಯಮಾವಳಿ ನಿಯಮ 66ರ ಪ್ರಕಾರ ಪ್ರದತ್ತವಾಗಿರುವ ಅಧಿಕಾರವನ್ನು 


ಚಲಾಯಿಸಿ, ಅನುರಾಗ್‌ ತಿವಾರಿ, ಭಾ.ಆ.ಸೇ., ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ಕೊರಟಗೆರೆ 
ಪಟ್ಟಣ ಪಂಚಾಯಿತಿಯ 14 ವಾರ್ಡ್‌ಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಈ ಕೆಳಗೆ ನಮೂದಿಸಿದಂತೆ ಅಧಿಸೂಚಿಸಿರುತ್ತೇನೆ. 


ಪಟ್ಟಣ ಪಂಚಾಯಿತಿ, ಕೊರಟಗೆರೆ 







































































ಕಮ ವಾರ್ಡ್‌ ಆಯ್ಕೆಯಾದ ಸದಸ್ಯರ ಹೆಸರು ಮತ್ತು ವಿಳಾಸ 

ನ ಪ್ರವರ್ಗ/ ಮೀಸಲಾತಿ ಪಕ್ಷ 

ಸಂಖ್ಯೆ ಸಂಖ್ಯೆ ಶ್ರೀ/ಶ್ರೀಮತಿ | 

01 02 03 04 05 

1) 1 ಎಸ್‌.ಪವನ್‌ಕುಮಾರ್‌ ಬಿನ್‌ ಎನ್‌.ಸುಕುಮಾರ್‌, ಪ್ರಧಾನ ಹಿಂದುಳಿದ (ಎ) ವರ್ಗ ಭಾರತೀಯ ಜನತಾ ಪಕ್ಷ 
ರಸ್ತೆ, ಕೊರಟಗೆರೆ. 

2) 2 ಕೆ.ಎಸ್‌.ಶ್ರೀನಿವಾಸ ಶೆಟ್ಟ ಬಿನ್‌ ಕೆ.ಸೂರ್ಯನಾರಾಯಣ ಶೆಟ್ಟಿ, ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಸಜ್ಜನರ ಬೀದಿ, ಕೊರಟಗೆರೆ ಟೌನ್‌. 

3) 3 ಬರ್ಜೀಸ್‌ ಕೋಂ ಅಬ್ದುಲ್‌ ಹುಸೇನ್‌, ಕುಂಬಾರ ಬೀದಿ, ಸಾಮಾನ್ಯ (ಮಹಿಳೆ) ಭಾರತೀಯ ರಾಷ್ಟೀಯ 
ಕೊರಟಗೆರೆ ಟೌನ್‌. ಕಾಂಗೆಸ್‌ 

4) 4 ನಯಾಜ್‌ ಅಹಮದ್‌ ಬಿನ್‌ ಸೈಯದ್‌ ದಾವುದ್‌, ಹಿಂದುಳಿದ “ಎ' ವರ್ಗ ಪಕ್ಷೇತರ 
ಗೊಂದಿಹಳ್ಳಿ ರಸ್ತೆ, ಕಾವಲು ಬೀಳು, ಕೊರಟಗೆರೆ ಟೌನ್‌. 

5) 5 ನೂರ್‌ ಜಾನ್‌ ಕೋಂ ಸೈಯದ್‌ ದಾವುದ್‌, ಗೊಂದಿಹಳ್ಳಿ ಸಾಮಾನ್ಯ (ಮಹಿಳೆ) ಪಕ್ಷೇತರ 
ರಸ್ತೆ, ಕಾವಲು ಬೀಳು, ಕೊರಟಗೆರೆ ಟೌನ್‌. 

6) 6 ಶಾಂಭವಿ ಎ ಕೋಂ ಕೆ.ರಾಘವೇಂದ್ರ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಸ್ವಾಮಿ ಕೃಪ, ಮ.ನಂ.272-ಎ, ಹೊಸ ಹರಿಜನ ಕಾಲೋನಿ, (ಮಹಳ) 
ಕೊರಟಗೆರೆ ಟೌನ್‌. 

7) 7 ಸಿದ್ದಪ್ಪ ಬಿನ್‌ ಲೇ: ಪುಟ್ಟಕಾಮಯ್ಯ, ಪರಿಶಿಷ್ಟ ಪಂಗಡ ಭಾರತೀಯ ರಾಷ್ಟೀಯ 
ಕೋಟೆ ಬೀದಿ, ಕೊರಟಗೆರೆ ಟೌನ್‌. ಕಾಂಗೆಸ್‌ 

8) 8 ಕೆ.ವಿ.ಮಂಜುನಾಥ ಬಿನ್‌ ದಿ: ವೆಂಕಟರಮಣಪ್ಪ ಕೋಟೆ ಸಾಮಾನ್ಯ ಭಾರತೀಯ ರಾಷ್ಟೀಯ 
ಬೀದಿ, ಕೊರಟಗೆರೆ ಟೌನ್‌. ಕಾಂಗೆಸ್‌ 

9) 9 ಭಾಗ್ಯಮ್ಮ ಜಿ.ಎನ್‌. ಕೋಂ ಗಣೇಶ್‌ ವಿ, ರಾಮಾಂಜಣ್ಣನ ಪರಿಶಿಷ್ಟ ಪಂಗಡ ಜನತಾದಳ (ಜಾತ್ಯಾತೀತ) 
ಬೀದಿ, ಕೊರಟಗೆರೆ ಟೌನ್‌. (ಮಹಿಳೆ) 

10) 10 ಸೈಯದ್‌ ಸೈಪುಲ್ಲ ಕೆ.ಎಸ್‌. ಬಿನ್‌ ದಿ:ಸೈಯದ್‌ ಜಮೀಲ್‌ ಹಿಂದುಳಿದ “ಎ' ವರ್ಗ ಭಾರತೀಯ ರಾಷ್ಟೀಯ 
ಬಾಷ, ದೇವಾಂಗ ಬೀದಿ, ಕೊರಟಗೆರೆ ಟೌನ್‌. ಕಾಂಗೆಸ್‌ 

11) 11 ರಾಜಮ್ಮ ಕೋಂ ದಿ:ಮಲ್ಲಿಕಾರ್ಜುನ, ದೊಡ್ಡಪೇಟೆ ಬೀದಿ, ಹಿಂದುಳಿದ "ಬಿ' ವರ್ಗ ಭಾರತೀಯ ರಾಷ್ಟೀಯ 
ಕೊರಟಗೆರೆ ಟೌನ್‌. (ಮಹಿಳೆ) ಕಾಂಗೆಸ್‌ 

12) 12 ಪಂಕಜ ಕೋಂ ಕುಮಾರ್‌, ಮ.ನಂ.99, ಹಿಂದುಳಿದ “ಎ' ವರ್ಗ ಭಾರತೀಯ ಜನತಾ ಪಕ್ಷ 
ಸಾದರ ಬೀದಿ, ಕೊರಟಗೆರೆ ಟೌನ್‌. (ಮಹಿಳೆ) 

13) 13 ಆನಂದ್‌ ಕೆ.ಎಲ್‌. ಬಿನ್‌ ದಿ:ಕೆ.ಹೆಚ್‌.ಲಕ್ಷ್ಮಣ್‌, ದಂಡಿನವರ ಸಾಮಾನ್ಯ ಜನತಾದಳ (ಜಾತ್ಯಾತೀತ) 
ಬೀದಿ, ಕೊರಟಗೆರೆ ಟೌನ್‌. 

14) 14 ಅಶ್ವತ್ಥಪ್ರ ಎಂ. ಬಿನ್‌ ಮಾರಪ್ಪ, ಪರಿಶಿಷ್ಟ ಜಾತಿ ಜನತಾದಳ (ಜಾತ್ಯಾತೀತ) 
ಬೋವಿ ಕಾಲೋನಿ, ಕೊರಟಗೆರೆ ಟೌನ್‌. 

ಅನುರಾಗ್‌ ತಿವಾರಿ 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೪೫ 





ವಿಶೇಷ ರಾಜ ಪತ್ರಿಕೆ 


ರ 
ಭಾರ - 1 ಬೆಂಗಚೂರು, ದುರುವಾರ, ಮಾರ್ಚ್‌ ೭, ೨೦೧೩ (ಫಾಲ್ಡುಣ ೧೬, ಶತ ವರ್ಷ ೧೯೩೪) ನಂ. ೬೫೧ 
Part - 11 Bangalore, Thursday, March 7, 2013 (Phalguna 16, Shaka Varsha 1934) No. 551 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 4ರ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಸಿಐ 669 ಎಸ್‌ಪಿಕ್ಯೂ 2012, ಬೆಂಗಳೂರು, ದಿನಾಂಕ: 06.03.2013 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ (1966 ಕರ್ನಾಟಕ ಕಾಯ್ದೆ 18, 1966) ಕಲಂ 1(3) ಹಾಗೂ 3(1) ರ ಮೇರೆಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 233 ಎಸ್‌ಪಿಕ್ಕೂ 2009, ಬೆ೦ಗಳೂರು ದಿನಾಂಕ: 
03.08.2009 ರಾಜ್ಯ ಪತ್ರದಲ್ಲಿ ಪಕಟಣೆ ದಿನಾಂಕ: 29.08.2009 ಮತ್ತು ಕಲಂ 28(1) ರ ಅಧಿಸೂಚನೆ ಸಂಖ್ಯೆ ಸಂಖ್ಯೆ ಸಿಐ 233 ಎಸ್‌ಪಿಕ್ಯೂ 2009, ದಿನಾ೦ಕ: 03.08.2009 ರಾಜ್ಯ ಪತ್ರದಲ್ಲಿ ದಿನಾಂಕ: 29.08.2009 ರಂದು 
ಪ್ರಕಟವಾಗಿದ್ದು, ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು, ಸೇವಾಲಾಲನಗರ, ಕೊನಗವಳ್ಳಿ, ಮೈಸವಳ್ಳಿ, ವಾಲಕೇಶವಪುರ ಗ್ರಾಮಗಳ ಅಂಕಣ 3 ರಲ್ಲಿ ಕಾಣಿಸಿರುವ ಜಮೀನಿನಲ್ಲಿ 
ಹೊಂದಿಕೊಂಡಂತೆ ಅಂಕಣ 4 ರಲ್ಲಿರುವ ವಿಸ್ತೀರ್ಣ ಹಾಗೂ ಅಂಕಣ 5 ರಲ್ಲಿ ಕಾಣಿಸಿರುವ ಚಕ್ಕುಬಂದಿಗಳನ್ನೊಳಗೊಂಡ ಪ್ರದೇಶಗಳ ಭೂ ಮಾಲೀಕರಿಂದ ತೀವ್ರ ವಿರೋಧ ವ್ಯಕ್ತವಾದ ಕಾರಣ / ಈ ಪ್ರದೇಶದಲ್ಲಿ ಕೈಗಾರಿಕೆಗೆ ಬೇಡಿಕೆ 
ವ್ಯಕ್ತವಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ಕಲಂ 4 ರನ್ವಯ ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ ಕೈಬಿಡಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 





















































ಗ್ರಾಮ : (1) ಸೇವಾಲಾಲ ನಗರ (2) ಕೊನಗವಳ್ಳಿ (3) ಮೈಸವಳ್ಳಿ (4) ವಾಲಕೇಶವಪುರ ಹೋಬಳಿ : ಹಾರನಹಳ್ಳಿ 
ತಾಲ್ಲೂಕು : | ಶಿವಮೊಗ್ಗ ಜಿಲ್ಲೆ: ಶಿವಮೊಗ್ಗ 
2 ಸಲ ವಿಸ್ತೀರ್ಣ ಗಡಿಗಳು 
ಸಂ ನಂಬ್ರ ಸನ್‌ ಸಹ jy ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
ಎ.ಗುಂ. ಎ.ಗುಂ. ಎ.ಗುಂ. ಣೆ ಸ ಜ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
1 ಸೇವಾಲಾಲ ನಗರ 86 95-19 25-15 70-04 ಗಾಮ ಗಡಿ 6.೬ 3 ಸ (ಈ ಗಾಮ ಗಡಿ 
2 87 2-29 ದ 2-29 136 88 77 86 
3 | 88 4-24 ದ 4-24 89 77 1 136, 86 
4 ತ 89 9-34 0-01 9-33 90 77 88 86 
5 ಟು 90 4-14 0-26 3-28 92 9] 89 86 
6 ಸ 92 5-35 2-08 3-27 ದಾರಿ, 93 70 90 86 
7 93 3-15 0-01 3-14 95 69 92 94 
$ | 94 3-00 0-14 2-26 136 93, 95, 96, 97 86 86-130 






































೨೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 



















































































ಸ ಸತ ವಿಸ್ತೀರ್ಣ ಗಡಿಗಳು 
ಸ 

ಸಂ ಜ್‌ ನಂಬ್ರ ಜಸ ತ is ಉತರ ಪೂರ್ವ ದಕ್ಷಿಣ ಪಶ್ಚಿಮ 

ಎ.ಗುಂ. ಎ.ಗುಂ. ಎ.ಗುಂ. 1. ತಿ ಚ 
2 3 4ಎ ಇ ಸ 5ಎ 5ಬ ನಾ 5ಡಿ 
9 ಸೇವಾಲಾಲ ನಗರ 95 3-04 ಗ] ಸ್‌ 56 9 ಗ್ದ 94 
70 ನ 56 3706 ಗ್‌ ಸ್‌ 97 9 95 94 
T ನ 97 4-08 ಗ್‌] 4-07 700 9 56 30 
2 ನ 9 373 ನ 375 59 6 6 ಜಾ 
3 ನ 99 4537 0-01 436 100 ಗಾಮ 9 131 
7a ನ 700 5500 ಗ] 43 702 ಊರು 59 ಗ 
ನ To 0538 ಷು 038 702 702 700 73] 
76 ನ 02 ಸ್‌ ಗ] 8-06 704 ರು 00 ಗ್‌ 
7 ನ 703 eT) _ eT) 726 ರು 703 106, 107 
18 ನ 104 630 0-01 6-29 105 103, 126 102 131 
79 ನ 05 ಸ ಗ] ಸಾಸ 706 726 704 86 
20 ನ 06 10-20 076 10-04 707 726 705 86 
7] ನ 707 70-19 ಗ] 70-18 708 725-126 06 86 
22 ನ 708 ಸ್‌ ಗ] 3 709 725 707 86 
23 ನ 705 423 ಗ] 4-22 io 725 708 86 
24 ನ Tio eT] ಗ] 670 ಗ್‌ 725 705 86 
2 ನ Ti 2-0 0-02 139 2 724 Tio 2 
26 ನ 2 ನ ಗ] ಸ್‌ ಗ್‌] 724 ಗ] 86 
27 ನ TE 734 ಈ 73; Ta 724 2 2 
2 ನ Ta 2700 ಈ 2-00 ಗ 724 TE 2 
29 ನ ಗ 3704 0-03 801 ಗ 724 Tia 16 
30 ನ 1 9 ವ ವ 7 ಗ 2 86 
3] ನ 7 8-02 ಗ] 801 ಗ 722 16 86 



































































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೪೭ 
4 es ವಿಸ್ತೀರ್ಣ ಗಡಿಗಳು 
ಸ 
ಸಂ Ci ನಂಬ್ರ i ಸಾತ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
ಎ.ಗುಂ. ಎ.ಗುಂ. ಎ.ಗುಂ. ಹೆ ಇ ಚ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
32 ಸೇವಾಲಾಲ ನಗರ 118 4-25 0-03 4-22 119-122 122-123 115 117 
33 119 8-05 0-05 8-00 120 122 117-118 86 
34 | 120 10-07 0-10 9-37 ಗಾಮಗಡಿ 121 119 ಗಾಮ ಗಡಿ 
35 ॥ 121 5-29 0-02 5-27 ಗಾಮಗಡಿ ಗಾಮಗಡಿ 122 120 
36 ಕ 122 6-39 0-02 6-37 120 ಗಾಮಗಡಿ 123 18-119 
37 123 5-35 0-02 5-33 122 ಗಾಮಗಡಿ 124 115-118 
38 124 7-39 0-03 7-36 123 2,3 125 111 ರಿಂದ 115 
39 ಕ 125 4-24 0-04 4-20 124 ಊರು 126 108 ರಿಂದ 11 
40 | 126 9-18 0-08 9-10 125 ಊರು 103 104 ರಿಂದ 107 
4] 130 5-28 0-28 5-00 131 94, 97 86 86 
42 Y 131 5-10 0-10 5-00 86 99,100,101, 102,104, 130 86 
ಒಟ್ಟು: 322-10 31-17 290-33 
1 ಕೊನಗವಳ್ಳಿ 2 6-24 0-03 6-21 3-24 4 125 ಗಾಮ 124 
2 3 4-12 ದ 4-12 ಗಾಮಗಡಿ 4 2 124 
3 4 2-13 0-01 2-12 2-3 5 9 2-3 
4 ಕ 5 2-26 0-01 2-25 4 6 6 4 
5 6 5-36 0-04 5-32 ಗಾಮಗಡಿ ಗಾಮಗಡಿ 7 5 ಗ್ರಾಮ 
6 ್ರ 7 9-10 0-03 9-07 6 ಗಾಮಗಡಿ 9-8 ಗಾಮ 
7 i 137 9-36 0-05 9-31 86 86 138 86 
8 ಕ 138 9-36 0-05 9-31 137 86 86 86 
9 i 139 3-10 ದ 3-10 86 86 86 86 
10 ಟೆ 140 3-20 ದ 3-20 86 86 86 86 























































































































೨೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಸ ಸತ ವಿಸ್ತೀರ್ಣ ಗಡಿಗಳು 
ಸ 
| ಟ್‌ AES ಊಟ Bes ಉತ್ತರ ಸೂರ್ವ ದಣ ಶ್ಚಿಮ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
Il ಕೊನಗವಳ್ಳಿ 141 5-00 0-10 4-30 86 86 86 86 
ಒಟ್ಟು: 62-23 0-32 61.31 
1 ಮೈಸವಳ್ಳಿ 1 5-00 ದ 5-00 ಗಾಮ ಗಡಿ 6,5,2 92 86 
2 Uy 2 4-33 0-01 4-32 3 4 5 1 
3 | 3 14-39 ದ 14-39 ಗಾಮ ಗಡಿ 4, ಗಾಮಗಡಿ 2 ಗಾಮಗಡಿ 
4 Y 4 2-09 2-09 ಎ 3 ಗಾಮಗಡಿ 5 3 
5 i 5 15-09 0-02 15-07 2 ಗಾಮಗಡಿ 6 1 
6 4 6 2-10 ದ 2-10 5 1] 8, 9-10 7 
7 | 7 6-30 0-03 6-27 5 7 62 8 
8 | 8 5-06 ದ 5-06 6 9 14-ಎಣಟ 7 
9 ಕ 9 2-31 — 2-31 6 10 14 8 
10 | 10 2-23 ದ 2-23 6 Il Il 9 
Il ? 11 4-27 4-27 ದ 5 13-12 14 5, 6, 10, 14 
12 1 12 1-14 ಎ 1-14 ಗಾಮ ಗಡಿ ಗಾಮಗಡಿ 13 5-1] 
13 13 1-16 — 1-16 12 ಗಾಮಗಡಿ 14 Il 
14 i 14 6-27 ದ 6-27 8, 9, 10, 11, 13 ಗಾಮಗಡಿ 15 8 
15 i 15 8-13 ದ 8-13 14 ಗಾಮಗಡಿ 16 8 
16 i 16 6-11 0-01 6-10 15 ಗಾಮಗಡಿ 17 ದಾರಿ 
17 17 4-30 0-13 4-17 16 ಗಾಮಗಡಿ 18 ದಾರಿ 
18 | 18 4-38 0-01 4-37 17 ಗಾಮಗಡಿ 19, 20 ದಾರಿ 
19 ಕ 19 14-05 0-02 14-03 18 Il 21 ದಾರಿ, 61 
20 ಸ್ನ 20 9-06 0-01 9-05 18 19 21 ದಾರಿ 
21 | 21 11-01 0-01 11-00 19, 20 ಗಾಮಗಡಿ 22, 23, 24 ದಾರಿ 




















































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೪೯ 

4 es ವಿಸ್ತೀರ್ಣ ಗಡಿಗಳು 
ಸ 

iia ee 12221212 ಉತ್ತರ ಶೂರ್ವ ದಕಣ ಶ್ಚಿಮ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
22 ಸವಳ್ಳಿ 22 3-14 0-01 3-13 21 24 24 23 
23 | 23 5-35 ದ 5-35 21 24, 22 33, 32 ದಾರಿ 
24 | 24 8-38 0-02 8-36 21, 22 ಗಾಮಗಡಿ 25 22, 23 
25 * 25 7-36 7-36 ದ 24 ಗಾಮಗಡಿ 30, 88, 27, 31, 32 23, 31, 32 
26 ಸ 26 0-33 ದ 0-33 ಗಾಮ ಗಡಿ 25 27 ಗಾಮಗಡಿ 
27 | 27 3-01 ಎ 3-01 25, 26 28 29, 34 88 
28 i 28 2-11 2-11 ದ 27 ಗಾಮಗಡಿ 34 29 
29 ಕ 29 6-25 ಎ 6-25 30, 31, 88, 27 34 34 33 
30 30 2-19 ದ 2-19 25 88 29 31 
31 31 2-36 — 2-36 25 30 34 32, 33 
32 A 32 3-12 ದ 3-12 25 31 31 23, 33 
33 4 33 8-28 0-09 8-19 23, 32 29-35 31-32 ದಾರಿ ದಾರಿ 
34 i 34 9-16 0-04 9-12 29 ಗಾಮಗಡಿ 36 33-35 
35 i 35 7-36 0-02 7-34 34 36 38 ದಾರಿ 
36 36 8-23 0-17 8-06 34 37 38 35 
37 4 37 7-25 0-06 7-19 34 ಗಾಮಗಡಿ 38 36 
38 ತ 38 3-00 3-00 — 37 ಗಾಮಗಡಿ 38 38 
39 61 1-02 ದ 1-02 20 20 ದಾರಿ ದಾರಿ 
40 ಸ 62 2-19 ದ 2-19 7, 90, 91 ದಾರಿ ದಾರಿ 63 
41 i 85 5-11 0-04 5-07 86 86 87 83 
42 i 86 6-28 ದ 6-28 ಗಾಮ ಗಡಿ 1 87 85 
43 i 87 1-02 ಎ 1-02 86 92 92 83 



































































































































೨೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಸ ಹತ ವಿಸ್ತೀರ್ಣ ಗಡಿಗಳು 
ಸ 
A ಆ. | ಬತ ಇ ತ] ಉತ್ತರ ನೂರ ದಕ್ಷಿಣ ಶ್ಚಿಮ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
44 ಮೈಸವಳ್ಳಿ 88 1-35 — 1-35 ಗಾಮ ಗಡಿ 83 83 ಗಾಮಗಡಿ 
45 | 89 2-26 — 2-26 97, 92 90 63 81 ಇತರೆ 
46 ತ 90 3-11 — 3-11 92 9] 62 89 
47 i 9] 1-18 — 1-18 92 | 62 90 
48 kK 92 3-04 0-02 3-02 1 Hi 90-91 87-89 
ಒಟ್ಟು: 256-02 21-35 234-07 
1 ವಾಲಕೇಶವಪುರ 1 0-30 0-30 ದ ಗಾಮಗಡಿ 2 123 ಗಾಮಗಡಿ 
2 ತ 2 3-02 — 3-02 ಗಾಮಗಡಿ 3 126 1-123 
3 § 3 2-00 — 2-00 ಗಾಮಗಡಿ 4 126 2 
4 Wy 4 2-14 — 2-14 ಗಾಮಗಡಿ 5 126 3 
5 § 5 2-34 — 2-34 ಗಾಮಗಡಿ 6 ದಾರಿ 4 
6 6 3-05 — 3-05 ದಾರಿ-7 8 ದಾರಿ 5 
7 W ಗಿ 0-23 — 0-23 ಗಾಮಗಡಿ 8 6 ದಾರಿ 
8 ಟೆ 8 1-24 — 1-24 ಗಾಮಗಡಿ 10, 11 90, ದಾರಿ 7, 6 
9 "ಃ 9 1-05 0-01 1-04 ದಾರಿ 10 ದಾರಿ 6 
10 § 10 1-07 0-01 1-06 ದಾರಿ 12 ದಾರಿ 9 
1] 4 1] 2-03 — 2-03 ಗಾಮಗಡಿ 12 ದಾರಿ 8 
12 ಚ 12 1-39 — 1-39 ಗಾಮಗಡಿ 15 ದಾರಿ 12 
13 13 1-07 0-01 1-06 ದಾರಿ 15 ದಾರಿ 10 
14 ಟ್ರ 14 0-23 0-01 0-22 ದಾರಿ ದಾರಿ ದಾರಿ 12 
15 15 3-25 — 3-25 ಗಾಮಗಡಿ 16 ದಾರಿ 12 
16 § 16 2-31 — 2-31 ಗಾಮಗಡಿ 18 ದಾರಿ 15 























































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೫೧ 
4 es ವಿಸ್ತೀರ್ಣ ಗಡಿಗಳು 
ಸ 

ಸಂ Ci ನಂಬ್ರ i ಸಾತ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 

ಎ.ಗುಂ. ಎ.ಗುಂ. ಎ.ಗುಂ. ಹೆ ಇ ಚ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
17 ವಾಲಕೇಶವಪುರ 17 0-04 — 0-04 ದಾರಿ ದಾರಿ ದಾರಿ 1) 
18 ಸ 18 3-09 0-02 3-07 ಗಾಮಗಡಿ 19 ದಾರಿ 16 
19 | 19 1-08 ದ 1-08 37 20 ದಾರಿ 18 
20 * 20 2-23 0-02 2-21 37 21 ದಾರಿ 19 
21 ಸ 21 2-12 0-02 2-10 36 23 ದಾರಿ 20 
22 | 22 2-21 0-01 2-20 35 23-24 ದಾರಿ 21 
23 ತ 23 3-00 0-02 2-38 34 26 24 22 
24 ಕ 24 3-15 0-06 3-09 23 25 ಕೆರೆ 22 
25 ಸ 25 2-09 0-02 2-07 26 28 ಕೆರೆ 24 
26 1 26 2-01 ದ 2-01 33 27 25 23 
27 ಕ 27 2-19 0-01 2-18 32 30-31 28 26 
28 ಕ 28 3-35 0-02 3-33 27 29 ಕೆರೆ 25 
29 ಕ 29 4-09 ದ 4-09 30 66 ಕೆರೆ 28 
30 | 30 2-18 ದ 2-18 31 65 29 27 
31 | 31 2-29 ಎ 2-29 32, 62 65 30 27 
32 ಕ 32 3-05 ದ 3-05 ಕೆರೆ 62 27-31 33 
33 | 33 3-25 0-02 3-23 49-53 32 26 34 
34 4 34 3-28 0-02 3-26 4142, 44,45 33 23 35 
35 . 35 3-08 — 3-08 40 34,41 35 36 
36 i 36 2-25 ದ 2-25 39 35 21 37, 20 
37 % 37 2-38 ದ 2-38 38 36 19-20 ಗಾಮಗಡಿ 
38 ್ಸ 38 2-11 — 2-11 ಗಾಮಗಡಿ 39 37 ಗಾಮಗಡಿ 
39 39 2-19 0-02 2-17 ಗಾಮಗಡಿ 40 36 38 























































































































೨೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
4 es ವಿಸ್ತೀರ್ಣ ಗಡಿಗಳು 
ಸ 

| ಮು AES ಊಟ Bes ಉತ್ತರ ಸೂರ್ವ ದಕಣ ಶ್ಚಿಮ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
40 ವಾಲಕೇಶವಪುರ 40 2-06 ಡಿ 2-06 4] 4] 35 39 
4] ಗ 4] 1-33 0-01 1-32 43 42 34 35-40 
42 | 42 2-03 0-01 2-02 43 44 34 4] 
43 ॥ 43 4-21 0-02 4-19 ಗಾಮಗಡಿ 46 41-42-44 ಗಾಮಗಡಿ 
44 ಕ 44 2-15 0-01 2-14 43-46 45 34 42 
45 " 45 2-32 0-01 2-31 46 49 34 44 
46 4 46 4-16 ದ 4-16 ಗಾಮಗಡಿ 47-48 44-45 43 
47 ಕ 47 3-00 ದ 3-00 ಗಾಮಗಡಿ 48 48 46 
48 | 48 4-00 0-06 3-34 47 ಗಾಮಗಡಿ 56 49-53 46 
49 49 1-34 0-01 1-33 48 50 33 45 
50 | 50 1-34 0-01 1-33 48 50 33 45 
51 51 1-31 0-01 1-30 48 52 33 50 
52 ಗ 52 1-30 0-01 1-29 48 53 32 51 
53 1 53 2-1 0-01 2-10 48 55 ಕೆರೆ 32 52 
54 ಟೆ 54 2-01 2-01 ದ 55 61 32 53 
55 ್ಕ 55 1-39 0-03 1-36 56 59 ಕೆರೆ 53 
56 56 4-39 ಡಿ 4-39 57 58 55 48 
57 4 57 5-26 ದ 5-26 ಗಾಮಗಡಿ 58 56 ಗಾಮಗಡಿ 
58 | 58 5-15 ದ 5-15 ಗಾಮಗಡಿ ಗಾಮಗಡಿ 59 56-57 
59 59 3-02 0-04 2-38 58 ಗಾಮಗಡಿ 60 57-56 
60 ತ್ತ 60 2-37 0-05 2-32 59 ಗಾಮಗಡಿ 63 55 
61 61 3-26 0-04 3-22 ಕೆರೆ 60 62 ಕೆರೆ 
62 l 62 7-22 0-02 7-20 61 63 31 32 























































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೫೩ 
4 es ವಿಸ್ತೀರ್ಣ ಗಡಿಗಳು 
ಸ 

ಸಂ Ci ನಂಬ್ರ i ಸಾತ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 

ಎ.ಗುಂ. ಎ.ಗುಂ. ಎ.ಗುಂ. ಹೆ ಇ ಚ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
63 ವಾಲಕೇಶವಪುರ 63 3-05 ಎ 3-05 60 ಗಾಮಗಡಿ 64 62 
64 ಗ 64 7-01 0-05 6-36 63 ಗಾಮಗಡಿ 104 65-66 
65 | 65 5-39 0-04 5-35 62 64 66 30-31 
66 ॥ 66 7-25 0-02 7-23 65 64 68-104 ಕೆರೆ-29 
67 ಕ 67 11-14 11-14 ದ 24-25-28-29 66-68 75 7778-79-80 
68 68 6-25 0-03 6-22 ಕೆರೆ-66 104 69 ಕೆರೆ-74-75 
69 69 5-25 0-02 5-23 68 104 103 70-73 
70 ಕ 70 2-10 0-01 2-09 73 69 ದಾರಿ ದಾರಿ 
7] | 71 0-38 0-02 0-36 ದಾರಿ ದಾರಿ ಕೆರೆ 97 
72 72 0-13 ದ 0-13 ದಾರಿ ದಾರಿ 97-71 97 
73 | 73 1-38 ಎ 1-38 74 69 70 ದಾರಿ 
74 74 2-28 ದ 2-28 75-76 68 73 ದಾರಿ 
75 ಗ 75 1-29 0-05 1-24 77 68 74 76 
76 1 76 0-01 ದ 0-01 77 75 74 ದಾರಿ 
77 ಟೆ 77 2-05 ದ 2-05 78 ಕೆರೆ 74-75 82 
78 ್ಕ 78 4-01 ದ 4-01 79 ಕೆರೆ 77 82 
79 79 3-34 ಎ 3-34 ಕೆರೆ ಕೆರೆ 78 80 
80 4 80 1-27 ದ 1-27 ದಾರಿ 79 82 83 
81 | 81 2-15 ದ 2-15 82 77-78 ದಾರಿ ದಾರಿ 
82 82 0-06 0-06 ದ 80 79 81 ದಾರಿ 
83 ತ್ತ 83 1-26 ದ 1-26 ದಾರಿ 80 ದಾರಿ ದಾರಿ 
84 84 1-07 ಡಿ 1-07 ದಾರಿ 83 ದಾರಿ ದಾರಿ-87 
85 l 85 0-09 — 0-09 ದಾರಿ ದಾರಿ 94 91 























































































































೨೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 

ಸ ಹತ ವಿಸ್ತೀರ್ಣ ಗಡಿಗಳು 
ಸ 

ತ ಪು ಆ. | ತಟ ಇ (ತ ಉತ್ತರ ನೂರ ದಕ್ಷಿಣ ಕ್ಚಿಮ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
86 ವಾಲಕೇಶವಪುರ 86 0-23 — 0-23 ದಾರಿ 85 92-93 89 
87 | 87 0-12 — 0-12 ದಾರಿ 84 ದಾರಿ ದಾರಿ 
88 " 88 0-02 ದ 0-02 ದಾರಿ ದಾರಿ ದಾರಿ ದಾರಿ 
89 i 89 4-36 — 4-36 ದಾರಿ 86 9] 90 
90 ಟ್ಟ 90 5-20 — 5-20 ದಾರಿ 89 9] ದಾರಿ 
9] § 9] 4-21 0-04 4-17 89 92 ದಾರಿ ದಾರಿ 
92 92 1-02 — 1-02 89 93 ದಾರಿ 9] 
93 4 93 1-12 0-02 1-10 89 94 ದಾರಿ 92 
94 | 94 4-30 4-30 — ದಾರಿ ದಾರಿ 95 93 
95 § 95 4-24 0-15 4-09 94 ದಾರಿ 97- ದಾರಿ ದಾರಿ 
96 Wy 96 0-20 — 0-20 ದಾರಿ ದಾರಿ 97 95 
97 § 97 4-02 0-01 4-01 96 ದಾರಿ ದಾರಿ ದಾರಿ -95 
98 98 2-19 0-03 2-16 ದಾರಿ ಕೆರೆ 100-99 99 
99 W 99 5-22 0-02 5-20 ದಾರಿ 98-100 106 109 
100 ಟೆ 100 3-10 — 3-10 98 101 ಕೆರೆ 99 
101 ್ಯ 101 2-34 — 2-34 ಕೆರೆ 105 ಕೆರೆ 101 
102 § 102 2-29 2-29 — ರಸ್ತೆ 71 101 98 
103 4 103 1-04 0-01 1-03 69 104 ದಾರಿ ದಾರಿ 
104 ಚ 104 4-07 0-07 4-00 64-66 ಗಾಮಗಡಿ ದಾರಿ 98-99-103 
105 105 2-13 0-01 2-12 ದಾರಿ ದಾರಿ 101 101 
106 ಟ್ರ 106 100-03 100-03 — 107, 108, 112 ಇತರೆ ದಾರಿ ಗಾಮಗಡಿ ಗಾಮಗಡಿ 
107 107 5-00 0-03 4-37 106-108 106 106 106 
108 § 108 4-24 0-02 4-22 109-110 106 107-106 112 

















































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೫೫ 
4 es ವಿಸ್ತೀರ್ಣ ಗಡಿಗಳು 
ಸ 

ಸಂ ಸ ಸ ನಂಬ್ರ ಸ್ಯ ಸ ಸಾತ ಉತ್ತರ ಪೂರ್ವ ದಕಿಣ ಪಶ್ಚಿಮ 

ಎ.ಗುಂ. ಎ.ಗುಂ. ಎ.ಗುಂ. ಹೆ ಇ ಜ 
1 2 3 4ಎ 4ಬಿ 4ಸಿ 5ಎ 5ಬಿ 5ಸಿ 5ಡಿ 
109 ವಾಲಕೇಶವಪುರ 109 2-21 — 2-21 ದಾರಿ 99 108 100 
110 jy 110 3-25 ದ 3-25 ದಾರಿ 109 108 111 
111 ತ್ತ 11 3-22 0-06 3-16 ದಾರಿ 110 112 113 
112 ॥ 112 4-33 ಎ 4-33 111,113, 114,115 108 106 106 
113 " 113 3-01 ದ 3-01 ದಾರಿ 111 112 114 
114 $ 114 3-25 ಎ 3-25 ದಾರಿ 113 112 115 
115 115 3-07 0-01 3-06 ದಾರಿ 114 112 116 
116 l 116 4-17 0-01 4-16 ದಾರಿ 115 106 117 
117 i 117 4-01 0-01 4-00 ದಾರಿ 116 106 118 
118 ಕ 118 3-1] 0-01 3-10 ದಾರಿ 117 106 119 
119 l 119 6-03 0-03 6-00 ದಾರಿ 118 106 120 
120 120 5-20 0-01 5-19 ದಾರಿ 119 106 121 
121 % 121 2-36 0-01 2-35 ದಾರಿ 120 106 122 
122 122 5-32 0-03 5-29 ದಾರಿ 121 106 123 
123 ಬ 123 4-25 0-01 4-24 ದಾರಿ 122 106 124 
124 124 4-14 0-01 4-13 ದಾರಿ 123 106 125 
125 ಸ 125 7-35 0-05 7-30 ಕೆರೆ 124 ಗಾಮಗಡಿ ಗಾಮಗಡಿ 
126 ಕ 126 2-03 2-03 — 127-2-3-4 90 ದಾರಿ 125 ಗಾಮಗಡಿ 
127 ಕ್ತ 127 2-08 0-13 1-35 1 2 126 ಗಾಮಗಡಿ 
128 | ಊರು ವಗೈರೆ 21-16 21-16 ದ ದ — ದ — 

ಒಟ್ಟು: 506-21 149-20 357-01 






































೨೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





























ಘೋಷ್ಟಾರೆ 
ಕಲಂ 4 ರ ಅಧಿಸೂಚನೆಗೆ ಪಸ್ತಾವಿತ ಜಮೀನಿನ ವಿಸ್ತೀರ್ಣ 
ಗಾಮದ ಹೆಸರು (ಎ.ಗುಂ) 
| ಐನ್‌ ಖರಾಬು ಜತಾ 
ಸೇವಾಲಾಲನಗರ 322-10 31-17 290-33 
ಕೊನಗವಳ್ಳಿ 62-23 0-22 62-01 
ಮೈಸವಳ್ಳಿ 256-02 21-35 234-07 
ವಾಲಕೇಶವಪುರ 506-21 149-20 357-01 
ಒಟ್ಟು: 1147-16 203-14 944-02 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ವಿಶೇಷ ರಾಜ್ಯ ಪತ್ರಿಕೆ 


ಭಾರ - ₹1 ಬೆಂಗಚೂರು, ಶನಿವಾರ, ಮಾರ್ಜ್‌ ೧೬, ೨೦೧೩ (ಫಾಲ್ದುಣ ೨೫, ಶಹ ವರ್ಷ ೧೯೩೪) ನಂ. ೫೯೧ 
Part - 81] Bangalore, Saturday, March 16, 2013 (Phalguna 25, Shaka Varsha 1934) No. 591 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 116 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 16.03.2013 


ಸರ್ಕಾರವು ಕೆಐಎಡಿ ಕಾಯ್ದೆ 1966ರ ವಿಧಿ1(3). 3(1) ಮತ್ತು 28(1)ರ ಪ್ರಾಥಮಿಕ ಅಧಿಸೂಚನೆ ಸಂಖ್ಯೆಃ ಸಿಐ 431 ಎಸ್‌.ಪಿ.ಕ್ಯೂ. 2006 ದಿನಾಂಕಃ 25-10-2006 ರನ್ವಯ ಕನಕಪುರ ತಾಲ್ಲೂಕು, ಹಾರೋಹಳ್ಳಿ ಹೋಬಳಿ, 
ಬನ್ನಿಕುಪ್ಪೆ ಮತ್ತು ದೇವರಕಗ್ಗಲಹಳ್ಳಿ ಹಾಗೂ ಮರಳವಾಡಿ ಹೋಬಳಿ, ಚೀಲೂರು ಮತ್ತು ಜಕ್ಕಸಂದ್ರ ಗ್ರಾಮಗಳಲ್ಲಿ ಒಟ್ಟು 1612-06%2 ಎಕರೆ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊಳ್ಳಲು 
ಅಧಿಸೂಚಿಸಲಾಗಿದೆ. ಈ ಅಧಿಸೂಚನೆಯಲ್ಲಿ ಬನ್ನಿಕುಪ್ಪೆ ಗ್ರಾಮದ ಸರ್ವೆ ನಂ 248ರ ಒಟ್ಟು ವಿಸ್ತೀರ್ಣ 4-10 ಎಕರೆ ಖರಾಬ್‌ 0-10 ಗುಂಟೆ ಉಳಿಕೆ 4-00 ಎಕರೆ ಕ್ರಮ ಸಂಖ್ಯೆಃ 212 ರಲ್ಲಿ ವಿಧಿ 281ರ ಅಧಿಸೂಚನೆಯಂತೆ ಶ್ರೀ 
ವೆಂಕಟಪ್ಪ ಹಾರೋಹಳ್ಳಿ ಎಂದು ನಮೂದಾಗಿರುತ್ತದೆ. ಆದರೆ, ಎಂ.ಆರ್‌.ನಂಃ 32/2006-07 ರಂತೆ ಶ್ರೀ ಕೆಂಪೇಗೌಡ ಬಿನ್‌ ಕೆಂಪೇಗೌಡ ಇವರ ಹೆಸರಿಗೆ 2006-07ನೇ ಸಾಲಿನಲ್ಲಿ ಮ್ಯೂಟೇಷನ್‌ ಆಗಿರುತ್ತದೆ. ಹಾಗೂ ಇವರ ಹೆಸರು 
ಆರ್‌.ಟಿ.ಸಿ. ಕಲಂ 9 ಮತ್ತು 10 ರಲ್ಲಿ 2006-07 ರಿಂದ ಇವರೆವಿಗೂ ಇರುತ್ತದೆ. ಆದರೆ, ಇವರ ಹೆಸರು ಕೈತಪ್ಪಿನಿಂದಾಗಿ ಅಧಿಸೂಚನೆಯಲ್ಲಿ ನಮೂದಾಗಿರುವುದಿಲ್ಲ. ಆದ್ದರಿಂದ ಈ ಹಿಂದೆ ಹೊರಡಿಸಿರುವ ಪ್ರಾಥಮಿಕ ಅಧಿಸೂಚನೆಗೆ 
ಈ ಕೆಳಗಿನಂತೆ ತಿದ್ದುಪಡಿ ಅಧಿಸೂಚನೆ ಹೊರಡಿಸುವುದು ಅವಶ್ಯವಾಗಿರುತ್ತದೆ. 


ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


೨೮೫೭ 





ಈ ತೆ 
ಗ್ರಾಮ : ಬನ್ನಿಕುಪ್ಪೆ 


ಹೋಬಳಿ ಃ ಹಾರೋಹಳ್ಳಿ 


ತಾಲ್ಲೂಕು ; ಕನಕಪುರ ಜಿಲ್ಲೆ ಃ ರಾಮನಗರ 





ಎಧಿ 280) ರ ಅಧಿಸೂಚನೆಯಂತೆ 


ತಿದ್ದುಪಡಿಯಂತೆ 


೧ 









































ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಗೆಜಿಟ್‌ ಖಾತೆದಾರರು ಮತ್ತು ಇಡ ತ ೫1 ಧ್ಯ ಕ್ರ ಖಾತೆದಾರರು ಮತ್ತು ಅನುಭವದಾರರ ಇಡ ಷ್ಟ ಇ ತ 
ಕ್ರಸಂ ಅನುಭವದಾರರ ಹೆಸರು ಸ್ವ cd ನ ಸಂ ಹೆಸರು ಪಂ ನ ಈ ಭು 
ನಂ. ಎ-ಗು ಎ-ಗು ಎ-ಗು ನಂ. ಎ-ಗು ಎ-ಗು ಎ-ಗು 
248 ವೆಂಕಟಪ್ಪ ಹಾರೋಹಳ್ಳಿ 248 4-10 0-10 4-00 1. ಕೆಂಪೇಗೌಡ ಬಿನ್‌ ಕೆಂಪೇಗೌಡ 248 4-10 0-10 4-00 
ಒಟ್ಟು 4-10 0-10 4-00 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 116 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 16.03.2013 


ಕೆಐಎಡಿ ಕಾಯ್ದೆ 1966ರ ವಿಧಿ 28(4)ರ ಅಂತಿಮ ಅಧಿಸೂಚನೆ ಸಿಐ 31 ಎಸ್‌.ಪಿ.ಕ್ಯೂ 2009 ಬೆಂಗಳೂರು ದಿನಾಂಕಃ 29-01-2010 ರನ್ವಯ ಕನಕಪುರ ತಾಲ್ಲೂಕು, ಹಾರೋಹಳ್ಳಿ ಹೋಬಳಿ, ಬನ್ನಿಕುಪ್ಪೆ ಮತ್ತು 
ದೇವರಕಗ್ಗಲಹಳ್ಳಿ ಗ್ರಾಮಗಳಲ್ಲಿ ಒಟ್ಟು 492-10 ಎಕರೆ ಜಮೀನುಗಳನ್ನು ಹಾರೋಹಳ್ಳಿ 3ನೇ ಹಂತದ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಈ ಅಧಿಸೂಚನೆಯಲ್ಲಿ ಬನ್ನಿಕುಪ್ಪೆ ಗ್ರಾಮದ ಸರ್ವೆ ನಂ 248ರ ಒಟ್ಟು 
ವಿಸ್ತೀರ್ಣ 4-10 ಎಕರೆ ಖರಾಬ್‌ 0-10 ಗುಂಟೆ ಉಳಿಕೆ 4-00 ಎಕರೆ ಕ್ರಮ ಸಂಖ್ಯೆಃ 206 ರಲ್ಲಿ ವಿಧಿ 28(4)ರ ಅಧಿಸೂಚನೆಯಂತೆ ಶ್ರೀ ವೆಂಕಟಪ್ಪ ಹಾರೋಹಳ್ಳಿ ಎ೦ದು ನಮೂದಾಗಿರುತ್ತದೆ. ಆದರೆ, ಎಂ.ಆರ್‌. 32/2006-07 ರಂತೆ 
ಶ್ರೀ ಕೆಂಪೇಗೌಡ ಬಿನ್‌ ಕೆಂಪೇಗೌಡ ಇವರ ಹೆಸರಿಗೆ ಖಾತೆಯಾಗಿದ್ದು, ಅಂತಿಮ ಅಧಿಸೂಚನೆಯಲ್ಲಿ ಕೈತಪ್ಪಿನಿ೦ಂದಾಗಿ ಇವರ ಹೆಸರು ಅಧಿಸೂಚನೆಯಾಗಿರುವುದಿಲ್ಲ. ಆದ್ದರಿಂದ, ಸರ್ವೆ ನಂಃ 248ರ ಜಮೀನಿಗೆ ಶ್ರೀ ಕೆಂಪೇಗೌಡ ಬಿನ್‌ 
ಕೆಂಪೇಗೌಡ ಇವರ ಹೆಸರಿಗೆ ತಿದ್ದುಪಡಿ ಮಾಡುವುದು ಅವಶ್ಯಕವಾಗಿರುವುದರಿ೦ದ ಈ ಕೆಳಗಿನಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 






































ಗ್ರಾಮ : ಬನ್ನಿಕುಪ್ಪೆ ಹೋಬಳಿ : ಹಾರೋಹಳ್ಳಿ ತಾಲ್ಲೂಕು : ಕನಕಪುರ ಜಿಲ್ಲೆ : ರಾಮನಗರ 
ವಿಧಿ 28(4) ರ ಅಧಿಸೂಚನೆಯಂತೆ ತಿದ್ದುಪಡಿಯಂತೆ 
ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಗೆಜಿಟ್‌ ಖಾತೆದಾರರು ಮತ್ತು ಅನುಭವದಾರರ ಕ್ರ ಖಾತೆದಾರರು ಮತ್ತು ಅನುಭವದಾರರ 

ವ ಹೆಸರು ಸರ್ವೆ ವಿಸ್ತೀರ್ಣ ಖರಾಜ್‌ ಐನ್‌ 2 ಹಸರು ಸರ್ವೆ ವಿಸ್ತೀರ್ಣ ಖರಾಬ್‌ ಐನ್‌ 

ಕ್ರಸಂ ಸಿ ನ ಸಂ ಸಿ 
ನಂ. ಎ-ಗು ಎ-ಗು ಎ-ಗು ನಂ. ಎ-ಗು ಎ-ಗು ಎ-ಗು 
206 ವೆಂಕಟಪ್ಪ ಹಾರೋಹಳ್ಳಿ 248 4-10 0-10 4-00 1. ಕೆಂಪೇಗೌಡ ಬಿನ್‌ ಕೆಂಪೇಗೌಡ 248 4-10 0-10 4-00 
ಒಟ್ಟು 4-10 0-10 4-00 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ). 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


೨೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 


ವಿಶೇಷ ರಾಜ್ಯ ಪತ್ರಿಕೆ 





ಭಾರ - ₹1 ಖೆ೦ಗಚೂರು, ಸೋಮವಾರ, ಮಾರ್ಚ್‌ ೧೮, ೨೦೧೩ (ಫಾಲ್ಡುಣ ೨೩, ಶತ ವರ್ಷ ೧೯೩೪) ನಂ. ೫೯೭ 
Part - 11] Bangalore, Monday, March 18, 2013 (Phalguna 27, Shaka Varsha 1934) No. 597 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಸಿಐ 10 ಎಸ್‌ಪಿಕ್ಯೂ 2008, ಬೆ೦ಗಳೂರು, ದಿನಾಂಕ: 16.03.2013 


ಕರ್ನಾಟಕ ಸರ್ಕಾರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು, ಕಸಬಾ ಹೋಬಳಿ, ಕೋಳಿಪುರ ಗ್ರಾಮದ ಹಲವು ಸರ್ವೆ ನಂಬರ್‌ಗಳಲ್ಲಿನ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ 


ಸ್ವಾಧೀನಪಡಿಸಿ, ಕ.ಕೈ.ಪ್ರ.ಅ. ಕಾಯ್ದೆ 1966ರ ವಿಧಿ 28(1)ರ ಅಧಿಸೂಚನೆ ಸಂಖ್ಯೆ ಸಿಐ 82 ಎಸ್‌ಪಿಕ್ಕೂ 2006, ದಿನಾಂಕ: 07.05.2007ರ ರಾಜ್ಯಪತ್ರ ಪ್ರಕಟಿತ ದಿನಾ೦ಕ: 10.05.2007ರ ಪುಟ ಸಂಖ್ಯೆ: 2033ರಿಂದ 2088ರಲ್ಲಿ 
ಪ್ರ 


ಪ್ರಕಟಗೊಳಿಸಲಾಗಿತ್ತು. ಆದರೆ ಸದರಿ ಅಧಿಸೂಚನೆಯಲ್ಲಿನ ಲೋಪ-ದೋಷಗಳನ್ನು ಸರಿಪಡಿಸಲು ಈ ಕೆಳಕಂಡಂತೆ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


ಗ್ರಾಮ: ಕೋಳಿಪುರ ಹೋಬಳಿ: ಕಸಬಾ ತಾಲ್ಲೂಕು: ದೊಡ್ಡಬಳ್ಳಾಪುರ ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ 




















ಕಲಂ 28(1)ರ ಅಧಿಸೂಚನೆಯಲ್ಲಿ ಪ್ರಕಟವಾದದ್ದು ತಿದ್ದುಪಡಿಯಂತೆ ಓದಿಕೊಳ್ಳುವುದು 
ಸ್ವಾಧೀನಪಡಿಸಿಕೊಂಡ ಜಮೀನಿನ ಸ್ವಾಧೀನಪಡಿಸಿಕೊಂಡ 
ವಿವರ ಜಮೀನಿನ ವಿವರ 
ಶ್ರ ಕಾಲಂ ನಂ: 2ರ ಭೂ ಭಜ ವಿಸೀರ್ಣ 
ಸ ಸಿ 
ಸ” ಅನುಭವದಾರರ ಹ ಕ್ರ ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು 
ಸಂ. ಮಾಲೀಕರ ಹೆಸರು ಹೆಸರು ಸರ್ವೆ (ಎ-ಗುಂ) ಸರ್ವೆ ವಿಸ್ತೀರ್ಣ ಖರಾಬ್‌ ಐನ್‌ 
ನಂಬರ್‌ ಒಟ್ಟು, ನಂಬರ್‌ | (ಎ-ಗುಂ) | (ಎ-ಗುಂ) | (ಎ-ಗುಂ) 
ಖಾ, ಬಾಕಿ 
22 ಹೆಚ್‌.ಎಸ್‌. ರಾಮಕೃಷ್ಣ ಹೆಚ್‌.ಎಸ್‌. 30 6-02 22 | ಹೆಚ್‌.ಎಸ್‌. ಮೋಹನ್‌ ಬಿನ್‌ ಬಿನ್‌ 30 6-02 0-05 5-37 
ಬಿನ್‌ ಹೆಚ್‌.ಸಿ. ಸುಬ್ಬಣ್ಣ ರಾಮಕೃಷ್ಣ 0-05 ಹೆಚ್‌.ಸಿ. ಸುಬ್ಬಣ್ಣ 
5-37 






































ಎ.ಪಿ. ರಾಮಕೃಷ್ಣ 
ಣ 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 





ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೫೯ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - ಗ7೩ ಬೆಂಗಚೂರು, ಮ೦ದಚವಾರ, ಮಾರ್ಜ್‌ ೧೯, ೨೦೧೩ (ಫಾಲ್ತುಣ ೨೮, ಶತ ವರ್ಷ ೧೯೩೪) ನಂ. ೬೦೪ 
Part -IVA Bangalore, Tuesday, March 19, 2013 (Phalguna 28, Shaka Varsha 1934) No. 604 





ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಲ 


ಅಧಿಸೂಚನೆ 


ಸಂಖ್ಯೆ: ಗಾಅಪ 83 ಗ್ರಾಪಂಅ 2013, ಬೆಂಗಳೂರು, ದಿನಾಂಕ 19.03.2013. 
ಡು 


ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ, 1993 (1993 ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14) ರ ಪ್ರಕರಣ 311 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪಕರಣ 2431) ಹಾಗೂ 244 ನ್ನು ಓದಿಕೊಂಡಂತೆ 
ಪ್ರಕರಣ 311 (1 ರಲ್ಲಿ ಅಗತ್ಯಪಡಿಸಲಾದಂತೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಪಂಚಾಯತ್‌ ರಾಜ್‌ (ಗಾಮ ಪಂಚಾಯತಿಗಳ ಆಯವ್ಯಯ ಮತ್ತು ಲೆಕ್ಕಪತಗಳು) ನಿಯಮಗಳು, 2006 ನ್ನು ತಿದ್ದುಪಡಿ ಮಾಡಲು ಉದ್ದೇಶಿಸಿರುವಂತೆ 


ಈ ಕೆಳಕಂಡ ನಿಯಮಗಳ ಕರಡನ್ನು ಈ ಮೂಲಕ ಪ್ರಕಟಿಸಿ, ಸದರಿ ಕರಡು ನಿಯಮಗಳಿಂದ ಭಾದಿತರಾಗಲ್ಪಡುವ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ದಿನಾಂಕದಿಂದ 
ಮೂವತ್ತು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚಿಸಲಾಗಿದೆ. 


ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ, ಮೇಲೆ ನಿಗದಿಪಡಿಸಿದ ಅವಧಿಯು ಅಂತ್ಯಗೊಳ್ಳುವ ಮುನ್ನ ಸರ್ಕಾರದಲ್ಲಿ ಯಾವುದೇ ವ್ಯಕ್ತಿಗಳಿಂದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ 
ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ, ಡಾ: ಬಿ.ಆರ್‌ ಅಂಬೇಡ್ಕರ್‌ 
ವೀಧಿ, ಬೆ೦ಗಳೂರು-560001. ಈ ವಿಳಾಸಕ್ಕೆ ಕಳುಹಿಸಬಹುದಾಗಿದೆ. 
ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಆರಂಭ:- (0) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ (ಗಾಮ ಪಂಚಾಯತಿಗಳ ಆಯವ್ಯಯ ಮತ್ತು ಲೆಕ್ಕಪತಗಳು) (ತಿದ್ದುಪಡಿ) ನಿಯಮಗಳು, 2013 ಎಂದು ಕರೆಯತಕ್ಕದ್ದು. 


.॥ ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 


ಈ ದ 
ಹಾಲಿ ಇರುವ ನಿಯಮವನ್ನು ಉಪ ನಿಯಮ (1 ಎಂದು ಪುನರ್‌ ಸಂಖ್ಯೆ ನೀಡತಕ್ಕದ್ದು ಮತ್ತು ಆ ರೀತಿ ಪುನರ್‌ ಸಂಖ್ಯೆ ನೀಡಿದ ಉಪ ನಿಯಮ (1) ರ ನಂತರ ಈ ಕೆಳಗಿನದನ್ನು ಸೇರಿಸತಕ್ಕದ್ದು, ಎ೦ದರೆ:- 


2. ನಿಯಮ 28 ಕೈ ತಿದ್ದುಪಡಿ- ಕರ್ನಾಟಕ ಪಂಚಾಯತ್‌ ರಾಜ್‌ (ಗಾಮ ಪಂಚಾಯತಿಗಳ ಆಯವ್ಯಯ ಮತ್ತು ಲೆಕ್ಕ ಪತಗಳು) ನಿಯಮಗಳು, 2006 ರಲ್ಲಿ (ಇನ್ನು ಮುಂದೆ ಸದರಿ ನಿಯಮಗಳು ಎಂದು ಉಲ್ಲೇಖಿಸಲಾಗಿದೆ) 


(2) ಉಪ ನಿಯಮ (1 ಕ್ಕೆ ಯಾವುದೇ ಪೂರ್ವಕಲ್ಲನೆಯಿಲ್ಲದೆ ಪ್ರತಿ ಗ್ರಾಮ ಪಂಚಾಯಿತಿಯು ಆಸ್ತಿ ವಿವರಗಳ ಸಂಪೂರ್ಣ ವಿವರಗಳು, ತೆರಿಗೆ, ಉಪಕರ ವಸೂಲಾತಿಯ ವಿವರಗಳು, ಇತ್ಯಾದಿಗಳನ್ನು ನಮೂನೆ 9 
ರಲ್ಲಿ ನಿರ್ವಹಿಸತಕ್ಕದ್ದು. 


3. ನಮೂನೆ 9ಎ ಪ್ರತಿಸ್ಥಾಪಿಸುವುದು.- ಸದರಿ ನಿಯಮಗಳಲ್ಲಿ ನಮೂನೆ 9 ರ ಬದಲು ಈ ಕೆಳಗಿನದನ್ನು ಪ್ರತಿಸ್ಥಾಪಿಸತಕ್ಕದ್ದು, ಎಂದರೆ:- 



















































































೨೮೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಕರ್ನಾಟಕ ಸರ್ಕಾರದ ಲಾಂಛನ/ಕರ್ನಾಟಕ ಸರ್ಕಾರ 
ಪಂಚಾಯತ್‌ ರಾಜ್‌ ಲಾಂಛನ 
ನಮೂನೆ-9 
(ನಿಯಮ 28(1) 
20......20..... ನೇ ಸಾಲಿಗೆ ತೆರಿಗೆಗೆ ಒಳಪಟ್ಟ ಕಟ್ಟಡ ಮತ್ತು ಭೂಮಿಗೆ ಸಂಬಂಧಿಸಿದ ತೆರಿಗೆ ನಿರ್ಧರಣಾ ಪಟ್ಟಿ 
ಜಿಲ್ಲೆ: 
ತಾಲ್ಲೂಕು: 
ಗ್ರಾಮ ಪಂಚಾಯಿತಿ: 
ಗ್ರಾಮ: 
ಆಸ್ತಿ ಗುರುತಿನ ತೆ ಆಸ್ತಿಯ ಮಾಲೀಕನ ತಂದೆ/ತಾಯಿ/ಗಂಡ/ ಹೆಂಡತಿ ಬ ಸ 4 ವಿಸ್ತೀರ್ಣ (ಚದರ ಮ್ಯುಟೇಷನ್‌ ರಿಜಿಸ್ಟರ್‌ 
ಸಂಖೆ ಭಾಲಿಸಂಟ್ಛಿ ಹೆಸರು ಹೆಸರು ಸು ಎಸ ಆಸ್ಪ ಜಾರಣೆ ಅಡಿಗಳಲ್ಲಿ) ನಂ. ಮತ್ತು ದಿನಾಂಕ 
1 2 3 4 5 6 7 8 
ಗುರುತಿಸುವ ಗಳ ಮತು ಮಾಲೀಕನ ಮಾಲಿಕನ ಗುರುತು 
9 pa ರ್‌ 9 9 ಆಸ್ತಿ ಸು ಆಸ್ತಿ ef) ನಾಲೀ ಕ್‌ 
ಚಕ್ಕುಬಂದಿ ಆಸ್ತಿಯ ಸ್ವರೂಪ ಆಸ್ತಿಗಳ ವಿಧ ಆಸ್ತಿಗಳ ವರ್ಗೀಕರಣ ಹಾನಿಗಳು ಭಾವಚಿತ್ರ 1. ಆಧಾರ ಸಂಖ್ಯೆ 
ತ 2. ಪಾನ್‌ ಕಾರ್ಡ್‌ ಸಂಖ್ಯೆ 
9 10 1] 12 13 14 15 
ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಡಿಜಿಟಲ್‌ ಸಹಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಡಿಜಿಟಲ್‌ ಸಹಿ 
ಕರ್ನಾಟಕ ಸರ್ಕಾರದ ಲಾಂಛನ/ಕರ್ನಾಟಕ ಸರ್ಕಾರ 
ನಮೂನೆ 9ಎ 
(ನಿಯಮ 28(2)) 
ಆಸ್ತಿಗಳ ವಿವರಗಳು 
ಗ್ರಾಮ ಪಂಚಾಯಿತಿ ಹೆಸರು.- 
ಗ್ರಾಮದ ಹೆಸರು- 
ಆಸ್ತಿಗಳ ಗುರುತಿನ ಸಂಖ್ಯೆ ಆಸಿಯ ಆಸ್ತಿಯ ವಿವರಣೆ 
| ತಂದೆ/ತಾಯಿ/ 
ಡೆ ಗ್ರಾಮ ತ 0001 ಆಸ್ತಿಯ ಮಾಲೀಕ/ಜ೦ಟಿ ಗಂಡ/ಹೆಂಡತಿ ಮಾಲೀಕರ ವಾಸಿಸುವವನ ತ ೭ ಚ್‌ 
| ಪಂಚಾಯಿತಿ ಹ ತ ರಿಂದ ಚಾಲ್ತಿ ಸಂಖ್ಯೆ ಮಾಲೀಕರ ಹೆಸರು ಎಳಾಸ ಹೆಸರು ನ್ನ ನಿನ i ಷ್ಟ 9% 
ಸಂಕೇ ಸಂಕೇ 11. ಸಂಕೇ ಚಳ BANE ಥು ಶ್ರ ಟ್ಟ 
1 2 3 4 5 6 7 8 9 10 1] 12 



























































ವಿಶೇಷ ರಾಜ್ಯ ಪತ್ರಿಕೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 






























































































































































೨೮೬೧ 
ವಿಸ್ತೀರ್ಣ (ಚದರ ಅಡಿಗಳಲ್ಲಿ) ಚಕ್ಕುಬಂದಿ (ಅಡಿಗಳಲ್ಲಿ) ಆಸ್ತಿಯ ಸ್ವರೂಪ (ಕಟ್ಟಡ) 
ಒಟ್ಟು ನಿವೇಶನ ನಿರ್ಮಿತ ವಿಸ್ಮೀರ್ಣ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತಡಿಕೆ ಮೇಲ್ಜಾವಣೆ | ಹೆಂಚಿನ ಮೇಲ್ಲಾವಣೆ ಕಾಂಕ್ರಿಟ್‌ ಮೇಲ್ಜಾವಣೆ 
13 14 15 16 17 18 19 20 21 22 
ಆಸ್ತಿಗಳ ವಿಧ ಆಸ್ತಿಗಳ ವರ್ಗೀಕರಣ 
ಪರಿವರ್ತಿತ ಕೃಷಿ ಭೂಮಿ ಮತ್ತು ಸಕ್ಷಮ ಸರ್ಕಾರದ ಯೋಜನೆಗಳಡಿಯಲ್ಲಿ ಮಂಜೂರಾದ 
ವಸತಿ ವಾಣಿಜ್ಯ ಕೈಗಾರಿಕೆ ಇತರೆ ಗ್ರಾಮಠಾಣಾ ಪ್ರಾಧಿಕಾರದಿಂದ ಬಡಾವಣೆ ನಕ್ಷೆ ಅನುಮೋದನೆ ಮನೆಗಳು (ಇಂದಿರಾ ಆವಾಸ್‌, ಎಸ್‌.ಸಿ.ಪಿ. 
ಪಡೆದಿರುವ ಆದೇಶದ ಸಂಖ್ಯೆ ಮತ್ತು ದಿನಾಂಕ ಟಿ.ಎಸ್‌.ಪಿ. ಬಸವ ವಸತಿ, ಆಶ್ರಯ, ಇತ್ವಾದಿ) 
23 24 25 26 27 28 29 
ಆಸ್ತಿ ಗುರುತಿಸುವ ದಾಖಲೆಗಳು ವ್ಯವಹರಣೆಯ ವಿಧ ಆಸ್ತಿಯ ಮಾಲೀಕನ ಗುರುತು ಇತರೆ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳು 
1. ತಹಸೀಲ್ದಾರರ ಗ್ರಾಮಠಾಣಾ ನಕ್ಷೆ 1. ಪಿತ್ರಾರ್ಜಿತ ಆಸ್ತಿ ಆಸ್ತಿಗಳ ಮತ್ತು ಮಾಲೀಕರ 1. ಪಾನ್‌ ಕಾರ್ಡ್‌ ಹಕ್ಕುಗಳು ಹೊಣೆಗಾರಿಕೆಗಳು 
2. ಪರಿವರ್ತನೆಯ ಆದೇಶ ಮತ್ತು ಸಕ್ಷಮ ಪ್ರಾಧಿಕಾರದ ಬಡಾವಣೆ ನಕ್ಷೆ 2. ಆಸ್ತಿಯ ವಿಭಜನೆ ಭಾವಚಿತ್ರಗಳನ್ನು ಅಪ್‌ ಲೋಡ್‌ | 2. ಆಧಾರ್‌ ಸಂಖ್ಯೆ 
ಅನುಮೋದನೆ 3. ಆಸ್ತಿ ಮಾರಾಟ ಮಾಡುವುದು ಸ್ಕ್ಯಾನ್‌ ಮಾಡಿ ಅಪ್‌ 
3. ವಸತಿ ಯೋಜನೆಯಡಿ ಮಂಜೂರಾತಿ ಆದೇಶ ಮತ್ತು ದಿನಾಂಕ.- 4. ಗಿಫ್‌ ಡೀಡ್‌ ಲೋಡ್‌ ಮಾಡುವುದು 
ಪ್ರತಿಯನ್ನು ಅಪ್‌ ಲೋಡ್‌ ಮಾಡುವುದು 5. ವಿಲ್‌ 
30 31 32 33 34 95 
ಗ್ರಾಮದ ವಾರ್ಷಿಕ ಬಾಡಿಗೆ ಮೌಲ್ಯ 
(ರೂ. ಚದರ ಅಡಿಗೆ) 
ತೆರಿಗೆ (ರೂ. ಸಾವಿರಗಳಲ್ಲಿ) 
ವಾರ್ಷಿಕ ಬಾಡಿಗೆ ಉಪಕರ 
ಲೆಕ್ಕ ಹಾಕಿದ ತೆರಿಗೆ ಟು ಉಪಕರ ಟು ತೆರಿಗೆ 
ಮೌಲ್ಯ (ಚದರ ಅಡಿ) ಕಾಗ ಶರ ಇಸಾ 0) ಕಾರಾರ್‌ ಸ್‌ Fh ಒಟ್ಟು 
ವರ್ಷ 
1. 2010-11 
2. 2011-12 
3. 2012-13 
4. 2013-14 
5. 2014-15 
36 37 38 39 40 41 42 43 























೨೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ 


ವಿಶೇಷ ರಾಜ್ಯ ಪತ್ರಿಕೆ 




















ಪಾವತಿಸಿದ ಒಟ್ಟು ತೆರಿಗೆ ರಶೀದಿ ಸಂಖ್ಯೆ ಮತ್ತು ದಿನಾಂಕ ಮನ್ನಾ ಮಾಡಿದ್ದಲ್ಲಿ ವಿವರ ಪಾವತಿಸಬೇಕಾದ ವೃತ್ವಾಸದ ಮೊತ್ತ ಪಾವತಿಸಿದ ಒಟ್ಟು ತೆರಿಗೆ 

ವರ್ಷ ವರ್ಷ ವರ್ಷ ಇಂದ 

1. 2010-11 1. 2010-11 1. 2010-11 1. 2010-11 

2. 2011-12 2. 2011-12 2. 2011-12 2. 2011-12 

3. 2012-13 3. 2012-13 3. 2012-13 3. 2012-13 

4. 2013-14 4. 2013-14 4. 2013-14 4. 2013-14 

5. 2014-15 5. 2014-15 5. 2014-15 5. 2014-15 

ಪಾವತಿಸಿದ ಮೊತ್ತ / ರಶೀದಿ ನೀಡುವುದು ಒಟ್ಟು: 

44 45 46 47 48 

ಸಿದಪಡಿಸಿದವರು 




















ಎ 
ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ 


ನೋಟೀಸ್‌ ತಯಾರಿಸಿದವರು 


4. ನಮೂನೆ 11 ರ ಪ್ರತಿಸ್ಥಾಪಿಸುವುದು.- ಸದರಿ ನಿಯಮಗಳಲ್ಲಿನ ನಮೂನೆ 11 ರ ಬದಲು ಈ ಕೆಳಗಿನದನ್ನು ಪ್ರತಿಸ್ಥಾಪಿಸತಕ್ಕದ್ದು, ಎಂದರೆ:- 


ತಾಲೂಕು: 


ಣಿ 


ಗ್ರಾಮ ಪಂಚಾಯಿತಿ: 


ಕರ್ನಾಟಕ ಸರ್ಕಾರದ ಲಾಂಛನ / ಕರ್ನಾಟಕ ಸರ್ಕಾರ 


ನಮೂನೆ-11 
(ನಿಯಮ 30) 


ಪಂಚಾಯತ್‌ ರಾಜ್‌ ಲಾಂಛನ 


20... ರಿಂದ 20... ರ ಸಾಲಿಗೆ ಭೂಮಿ ಮತ್ತು ಕಟ್ಟಡಗಳ ತೆರಿಗೆ ಬಾಬ್ತು ಬೇಡಿಕೆ, ವಸೂಲಾತಿ ಮತ್ತು ಬಾಕಿ ರಿಜಿಸ್ಟರ್‌ 








ಗ್ರಾಮ: 
(ರೂ. ಸಾವಿರಗಳಲ್ಲಿ) 
ಮ ಜಾಲಿ ಸಂಖೆ ಆಸಿಯ ಮಾಲೀಕರ ಹೆಸರು ತಂದೆ/ತಾಯಿ/ಗಂಡ/ಹೆಂಡತಿ | ಮಾಲೀಕನ ವಿಳಾಸ ಆಸಿಯ ವಿವರಣೆ ವಿಸೀರ್ಣ (ಚದರ ಅಡಿಗಳಲ್ಲಿ) 
ಸಂಖ್ಯೆ ಶಿ ಹೆಸರು fr) ೨೦ ಸ್‌. 
2 3 4 6 ನ 
































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೬೩ 








ಆಸ್ತಿ ಮತ್ತು 
ದೆ ಆಸ್ತಿಗಳ ವಿಧ ಆಸ್ತಿಗಳ ವರ್ಗೀಕರಣ ಮಾಲೀಕನ 
ಭಾವಚಿತ್ರ 


ಆಸ್ತಿ ಗುರುತಿಸುವ ಮಾಲೀಕನ ಹಿಂದಿನ ವರ್ಷಗಳ 


ಇ ಡ್‌ 





೨010-11 
2011-12 
2012-13 
2013-14 
2014-15 
$ 9 10 11 12 13 14 15 16 









































ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯ ಡಿಜಿಟಲ್‌ ಸಹಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಡಿಜಿಟಲ್‌ ಸಹಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಮಾರ್ಗರೇಟ್‌ ಲೀನಾ ನರೋನ್ಹ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
Ly ದಂ 
RURAL DEVELOPMENT AND PANCHAYAT RAJ SECRETARIAT 
NOTIFICATION 
No: RDP 83 GPA 2013, Bangalore, dated: 19.03.2013 
The draft of the following rules, further to amend the Karnataka Panchayat Raj (Grama Panchayats Budgeting and Accounting) Rules, 2006 which the Government of Karnataka 
proposes to make, in exercise of the powers conferred by Section 311 read with sub-section (1) of Section 243 and 244 of the Karnataka Panchayat Raj Act, 1993 (Karnataka Act 14 of 


1993), is hereby published as required by sub-section (1) of Section 311 of the said Act for the information of all persons likely to be affected thereby and notice is hereby given that the 
said draft will be taken into consideration after thirty days from the date of its publication in the official Gazette. 


Any objection or suggestion which may be received by the State Government from any person with respect to the said draft before the expiry of the period specified above will be 


considered by the State Government. Objections and suggestions may be addressed to the Principal Secretary to Government, Department of Rural Development and Panchayat Raj, 
M.S. Building, 3° Floor, Bangalroe-560001. 


DRAFT RULES 


1. Title and commencement - (1)These rules may be called the Karnataka Panchayat Raj (Grama Panchayats Budgeting and Accounting) (Amendment) Rules, 2013. 


(2)They shall come into force from the date of their publication in the official gazette. 


2. Amendment of Rule 28.- In the Karnataka Panchayat Raj (Grama Panchayats Budgeting and Accounting) Rules, 2006 (herein after referred to as the said rules), the existing 
rule shall be renumbered as sub-rule (1) and after sub-rule (1) as so renumbered, the following shall be inserted, namely:- 


(2) without prejudice to sub-rule (1) every Grama Panchayat shall maintain complete property details, details of tax collection, cess etc., in form 9A. 


3. Substitution of Form 9A: In the said rules for FORM 9 the following shall be substituted namely:- 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 



















































































೨೮೬೪ 
GOK Emblem/ ೧೦% Panchayat Raj logo 
Form 9 
(See Rule 28 (1)) 
Assessment list of building and lands liable to taxation for the year 20.... 20.... 

District: 

Taluk: 

G.P.: 

Village: 

ಜಿ Name of the owner | Father / Mother / Husband / Description of the Dimension Mutation Register 
Hope yD NG Being No, of the Asset Wife Name PASTORIS ೫೬4 Asset (in Sq. Ft.) No. & Date 
1 2 3 4 5 6 7 8 
Identification of 
ಕ Nature of the Classification of Asset Identification Photo of the Assets & the owner 
Boundaries Type of Assets 
Asset Assets Documents Owner 1. Adhar Card No. or 
2. Pan Card No. 
9 10 11 12 13 14 15 
Digital Signature of Secretary Digital Signature of 7.೧.೦. 
GOK Emblem/GOK 
Form 9A 


(see rule 28(2)) 


Assets Details 


Name of the G.P.- 
Name of the Village- 

































































Assets 1.1). No. Name of the Father's/ Description of Asset 
ಸ 0001 Existing owner of the Mother’s/ Address of the | Name of the K p 
District Taluka GP. Village to Asset No. Asset / Joint Husband’s/ owner Occupant Only Site Site with 
Code Code Code Code 9999 ೪೦5 Wife's Name Building 
1 2 3 4 5 6 7 8 9 10 11 12 
Dimension ; 135 
(In Sq. Ft.) Boundaries (Ft.) Nature of the Asset (Building) 
Total Site Built up Area North South East West Thatched Roof Tiled Roof Concrete Roof 
13 14 15 16 17 18 19 20 21 22 









































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೬೫ 


































































































Type of Assets Classification of Assets 
H tioned und t 
Converted Agricultural land & UES 6 ಗ Seen 
Residential Commercial Industrial Others Gramathana 1 2 (|| 2... (AY, SEP, Basava Vasathi, TSP, Ashraya 
` ೮1೦.) 
23 24 25 26 27 28 29 
Asset identification documents Type of transaction Identification of the asset owner Other rights & liabilities 
1. Gramathana sketch of Tahashildar 1. Ancestral 1, Pan Card Rights Liabilities 
2. Conversion order property Photo of the Assets & pA Adhar No. 
& Layout approval by competitive authority 2. Division of Owner to be uploaded Scan & upload 
3. Sanction order no. & Date - Copy to be Property 
uploaded.(Housing Scheme) 3. Sale of Property 
4. Gift deed 
5. Will 
30 31 32 33 34 35 
Annual Rental Value of the village 
(Rs sqft 
Tax (Rs. In thousands) 
Cess 
Anda ಜರ | Calculated Tax Total Cess Total Tax 
value/sq ft. Health() Education() Beggary() Library() 
For the Year 
1. 2010-11 
2. 2011-12 
3. 2012-13 
4. 2013-14 
5. 2014-15 
36 37 38 39 40 41 42 43 















































೨೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
Total tax Paid No. & Date of the Receipt Writes off if any Balance to be paid Total tax to be paid 

For the year For the year For the year Since 

1. 2010-11 1. 2010-11 1. 2010-11 1. 2010-11 

2. 2011-12 2. 2011-12 2. 2011-12 2. 2011-12 

3. 2012-13 3. 2012-13 3. 2012-13 3. 2012-13 

4. 2013-14 4. 2013-14 4. 2013-14 4. 2013-14 

5. 2014-15 5. 2014-15 5. 2014-15 5. 2014-15 

Amount paid/ receipt to be Total: 

given. 

44 45 46 47 48 


























Processed by 
Secy. G.P. 


4. Substitution of Form 11: For FORM 11 of the said rules, the following shall be substituted namely:- 


GOK Emblem /GOK 
Form 11 
(See Rule 30(1)) 


Register of Demand, Collection and Balance of land and building for the year 20.... 20.... 


Notice to be generated 


Panchayat Raj logo 















































District: 
Taluk: 
G.P.: 
Village: 
(Rs. in thousands) 
Property 1.0. Existing No. Name of the owner of the Father / Mother / Husband / Address of the Description of the Dihensionitin Sat) 
Assets Wife Name owner assets 
1 2 3 4 5 6 7 
Nature of the Type of the Classification of Photo of the Asset a 1. ಕ Identification of Total demand for the Demand of Gross 
Assets Assets Assets & owner ena the owner current year.... previous years Demand 
Documents 
2010-11 
2011-12 
2012-13 
2013-14 
2014-15 
8 9 10 11 12 13 14 15 16 






































Digital Signature of Secretary Of Grama Panchayat 


Digital Signature of P.D.O. of Grama Panchayat 


By order and in the name of the Governor of Karnataka 


Margaret Lina Naronha 


Under Secretary to Government, Rural Development and Panchayat Raj Dept. 


ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೬೭ 





ವಿಶೇಷ ರಾಜ್ಯ ಪತ್ರಿಕೆ 


ಭಾರ - ₹1 ಬೆಂದಚೂರು, ಬುಧವಾರ, ಮಾರ್ಚ್‌ ೨೦, ೨೦೧೩ (ಫಾಲ್ಡುಣ ೨೯, ಶತ ವರ್ಷ ೧೯೩೪) ನಂ. ೬೦೮ 
Part - 88] Bangalore, Wednesday, March 20, 2013 (Phalguna 29, Shaka Varsha 1934) No. 608 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ ವಿಧಿ 28(4)ರ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಸಿಐ 145 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 19.03.2013 


1966 ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆಯ ವಿಧಿ 286 ರ ಪ್ರಕಾರ ದತ್ತವಾದ ಅಧಿಕಾರದ ಮೇರೆಗೆ ದಿನಾಂಕಃ 27-01-2012 ರ ಕರ್ನಾಟಕ ವಿಶೇಷ ರಾಜ್ಯಪತ್ರದ 
ಭಾಗ-3ರ ಪುಟ ಸಂಖ್ಯೆ 1 ರಿಂದ 19 ರಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ: ಸಿಐ 294 ಎಸ್‌.ಪಿ.ಕ್ಕೂ. 2012 ರ ಪ್ರಕಾರ ಸರ್ಕಾರವು ಸದರಿ ಅಧಿಸೂಚನೆಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಮಂಡಳಿವತಿಯಿಂದ 


ಕೈಗಾರಿಕೆ ಸ್ಥಾಪಿಸುವ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಇಚ್ಛೆಪಟ್ಟದೆ. 
ಸ ೪ ಭ್‌ 


ಮೇಲ್ಕಂಡ ಅಧಿಸೂಚನೆಯ ಅನುಸೂಚಿಯಲ್ಲಿ ನಮೂದಿಸಲ್ಪಟ್ಟಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿರುವ ಉದ್ದೇಶಕ್ಕೆ ಸ್ವಾಧೀನ ಪಡಿಸಿಕೊಳ್ಳಬೇಕಾಗಿರುವುದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿದೆ. ಈ 
ದಿಶೆಯಲ್ಲಿ ಮೇಲ್ಕಂಡ ಕಾಯ್ದೆಯ ವಿಧಿ 28(3)ರಡಿ ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ತಮಗೆ ನಿಹಿತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಆದೇಶ ಹೊರಡಿಸಿದ್ದಾರೆ. 


ಆದುದರಿಂದ, 1966ರ ಕೆಐಎಡಿ ಕಾಯ್ದೆ ವಿಧಿ 28(4)ರಡಿಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಕೆಳಗೆ ನಮೂದಿಸಿರುವ ಜಮೀನುಗಳನ್ನು ಅಧಿಸೂಚನೆಯಲ್ಲಿ ತಿಳಿಸಿರುವ ಉದ್ದೇಶಕ್ಕಾಗಿ 
ಸ್ವಾಧೀನಪಡಿಸಿಕೊ೦ಡಿದೆಯೆಂದು ಈ ಮೂಲಕ ಘೋಷಿಸಲಾಗಿದೆ. 


























(1) ಗ್ರಾಮ : ಬೆಳ್ಳೂರು ಹೋಬಳಿ ಃ ನರಸಾಪುರ ತಾಲ್ಲೂಕು ಃ ಕೋಲಾರ ಜಿಲ್ಲೆ ಃ ಕೋಲಾರ 
ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ಕ್ರ ಸರ್ವೆ ತ ಜದ = ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಟ್ಟು ಖರಾಬು ಐನ್‌ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಸಂ ನಂ ಹ (ರೂ) ಡೆ ವ್‌ ಕಸ 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
1. ಸುರೇಶ್‌ಬಾಬು ಬಿನ್‌ ಸೀತಾರಾಮಯ್ಯಶೆಟ್ಟಿ ಸುರೇಶ್‌ಬಾಬು 274ರ ಪೈಕಿ 0-04 — 0-04 0-10 ಖುಷ್ಕಿ ಉಳಿಕೆ ರಸ್ತೆ 275 ಹಳ್ಳ 
ಭೂ.ಪ ಜಮೀನು 
2; ಮಹಬೂಬ್‌ಜಾನ್‌ ಬಿನ್‌ ಸಕ್ಕೂರಷಾಬ್‌ ಮಹಬೂಬ್‌ 275ರ ಪೈಕಿ 0-05 — 0-05 0-05 ಖುಷ್ಕಿ ಉಳಿಕೆ ರಸ್ತೆ 298 274 
ಭೂ.ಪ ಜಾನ್‌ ಜಮೀನು 
3. | ಕೃಷ್ಣಪ್ಪ ಬಿನ್‌ ಸೀತಮ್ಮ ಕೃಷ್ಣಪ್ಪ 276ಪಿ 0-029 - 0-02೪ | 0-08 | ಖುಷ್ಟಿ ರಸ್ತೆ ಉಳಿಕೆ | 279 277 
ಜಮೀನು 
4. ಆರ್‌.ಜ್ಯೋತಿಪ್ರಕಾಶ್‌ ಬಿನ್‌ 2778 0-04 — 0-04 0-12 ಖುಷ್ಕಿ ರಸ್ತೆ ಉಳಿಕೆ 276 ಕೃಷ್ಣಾ 
ಎನ್‌.ರಾಜಗೋಪಾಲ ನಾಯಡು ಜಮೀನು ಪುರ 
ಎನ್‌.ಬಾಸ್ಕರ್‌ ಬಿನ್‌ ಶ್ರೀನಿವಾಸನಾಯುಡು ಗಡಿ 
5. ಆಂಜಿನಪ್ಪ ಬಿನ್‌ ನಕ್ಕಮುನಿಯಪ್ಪ 279೩ 0-04 — 0-04 0-12 ಖುಷ್ಕಿ ರಸ್ತೆ ಉಳಿಕೆ 293 276 
ಜಮೀನು 























































































































೨೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ಕ್ರ ಗ ಸ ಸರ್ವೆ ವ ಸ ಈ ಆಕಾರ y 
ಹ ಖಾತೆದಾರರ ಹೆಸರು ಅನುಭವದಾರರ ಹೆಸರು Eo ಒಟ್ಟು ಖರಾಬು ಐನ್‌ (ರೂ) ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
6. ಶ್ಯಾಮಲ ಕೋಂ ಲೇಟ್‌ ಎನ್‌.ಎಸ್‌.ಕೃಷ್ಣ 298ರ ಪೈಕಿ 0-09 — 0-09 0-27 ಖುಷ್ಕಿ ಉಳಿಕೆ ರಸ್ತೆ 295 275 
ಎನ್‌.ಎಸ್‌.ಕೃಷ್ಣಮೂರ್ತಿರಾವ್‌ ಮೂರ್ತಿರಾವ್‌, ಜಮೀನು 
ಬಿ.ಎಲ್‌. 
ರಾಜಯ್ಯಂಗಾರ್‌, 
ಪಿ.ಬಿ.ಶ್ರೀನಿವಾಸಚಾರ್‌ 
ಶ್ನಾಮಲ, 
ಜುಮ್ಹಾ | 0-28೪ - 0-28೪ 
(2) ಗ್ರಾಮ : ಅಪ್ಪಸಂದ್ರ ಹೋಬಳಿ ಃ ನರಸಾಪುರ ತಾಲ್ಲೂಕು ಃ ಕೋಲಾರ ಜಿಲ್ಲೆ ಃ ಕೋಲಾರ 
1 | ಸಿದ್ದಮ್ಮ ಕೋಂ ದಾನಪ್ಪ ಸಿದ್ದಮ್ಮ 24/181 0-03 - 0-03 0-10 | ಖುಷ್ಕಿ ಉಳಿಕೆ ರಸ್ತೆ 26 24/2 
ಜಮೀನು 
ಖಿ ಬತ್ತೆಪ್ಪ ಬಿನ್‌ ಲೇಟ್‌ ವೆಂಕಟಪ್ಪ (0-01೪) ಮುನಿಯಪ್ಪ 24/2ಏ 1 0-04 — 0-04 0-12 ಖುಷ್ಕಿ ಉಳಿಕೆ ರಸ್ತೆ 24/1 24/3 
ವೆಂಕಟಪ್ಪ (0-01೪) ಜಮೀನು 
ಮೋಟಪ್ಪ (0-01೪) 
3. ಅನುಭವದಾರ ಶ್ರೀನಿವಾಸ ಬಿನ್‌ 24/381 0-10 — 0-10 0-30 ಖುಷ್ಕಿ ಉಳಿಕೆ ರಸ್ತೆ 24/2 23 
ಹೆಚ್‌.ಸಿ.ನಾರಾಯಣಪ್ಪ ಜಮೀನು 
4. ಅನುಭವದಾರರು 48೩1 0-1] ದ 0-1] 0-33 ಖುಷ್ಕಿ 25 ಉಳಿಕೆ 25 25 
ಭಗವಾನ್‌ದಾಸ್‌ ಚಾರಿಟೆಬಲ್‌ ಟ್ರಸ್ಟ್‌, ಪಹಣಿ 
ಲಭ್ಯವಿಲ್ಲ 
ಜುಮ್ಹಾ | 0-28 - 0-28 
(3) ಗ್ರಾಮ ೬ ಅಚ್ಚಟ್ನಹಳ್ಳಿ ಹೋಬಳಿ ಃ ನರಸಾಪುರ ತಾಲ್ಲೂಕು ಃ ಕೋಲಾರ ಜಿಲ್ಲೆ ಃ ಕೋಲಾರ 
1. . | ಕೆ.ಜಯರಾಮರೆಡ್ಡಿ ಬಿನ್‌ ಆರ್‌.ಕೃಷ್ಣಾರೆಡ್ಡಿ ಕೆ.ಜಯರಾಮ 142ಪಿ1 0-25 ದ 0-25 0-82 | ಖುಷ್ಕಿ ಉಳಿಕೆ ರಸ್ತೆ 135 162 
ರೆಡ್ಡಿ ಜಮೀನು 
2; ಪಿ. ವೇಣುಗೋಪಾಲ್‌ ಬಿನ್‌ ಪಿ.ಕೃಷ್ಣಪ್ಪ ಪಿ.ವೇಣು 148ಪಿ1 0-09 — 0-09 0-27 ಖುಷ್ಕಿ ಉಳಿಕೆ ರಸ್ತೆ 135 176 
ಗೋಪಾಲ್‌ ಜಮೀನು 
3: ಎನ್‌.ಎ.88, ವಿಜಯಲಕ್ಷ್ಮಿ ಬಿನ್‌ ಎನ್‌.ಎ.88, ವಿಜಯಲಕ್ಷ್ಮಿ 16521 0-07 0-07 — 0-21 ಖುಷ್ಕಿ ರಸ್ತೆ ಉಳಿಕೆ 166 134 
ಜಯರಾಮಿರೆಡ್ಡಿ ಭೂ.ಪ., ಜಮೀನು 
ಭಗವಾನ್‌ ಶಿರವಾಣಿ ಚಾರಿಟೆಬಲ್‌ ಟ್ರಸ್ಟ್‌ 16621 0-01 0-01 — — — ರಸ್ತೆ ಉಳಿಕೆ 134 165 
ಅನುಭವ ಜಮೀನು 




















































































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೬೯ 
ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ಕ್ರ ಸರ್ವೆ ಹ ನ ಹ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಟ್ಟು ಖರಾಬು ಐನ್‌ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಸಂ ನಂ. ps (ರೂ) ಚ ಮ ip 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
4. ವಿಜಯಲಕ್ಷ್ಮಿ ಬಿನ್‌ ಜಯರಾಮರೆಡ್ಡಿ ಭೂ.ಪ, ವಿಜಯಲಕ್ಷ್ಮಿ 16621 0-07 0-07 — ದ ಖುಷ್ಕಿ ರಸ್ತೆ ಉಳಿಕೆ 134 165 
ಜಮೀನು 
ಜುಮ್ಲಾ 1-09 0-15 0-34 
(4) ಗ್ರಾಮ : ಕರಿನಾಯಕನಹಳ್ಳಿ ಹೋಬಳಿ ಃ ಕಸಬಾ ತಾಲ್ಲೂಕು : ಮಾಲೂರು ಜಿಲ್ಲೆ : ಕೋಲಾರ 
1 | ಮುನಿರತ್ನಪ್ಪ ಬಿನ್‌ ಚಿಕ್ಕರಾಚಪ್ಪ 7/ರ ಪೈಕಿ 0-03 - 0-03 0-15 | ಖುಷ್ಕಿ 7/ರ ರಸ್ತೆ 66 8 
ಉಳಿಕೆ 
2 ಮುನಿಯಮ್ಮ ಕೋಂ 81ರ ಪೈಕಿ 0-02 — 0-02 0-06 ಖುಷಿ 6/ರ ಪೃಕಿ ರಸ್ತೆ 7 8/2 
ಚಿಕ್ಕ ಮುತ್ತುಪ 
ಬಿಪ್ರ 
3 ಮಂಜುನಾಥರೆಡ್ಡಿ ಬಿನ್‌ ಚಿನ್ನಯ್ಯರೆಡ್ಡಿ 8/2 ರ ಪೈಕಿ 0-00% — 0-00% 0-02 ಖುಷ್ಕಿ ಉಳಿಕೆ ಜಮೀನ| ರಸ್ತೆ 8/1 8/3 
4 ನಾಗರಾಜರೆಡ್ಡಿ ಬಿನ್‌ ರಾಮರೆಡ್ಡಿ 83 ರ ಪೈಕಿ 0-00% ಎ 0-00% | 0-02 ಖುಷ್ಕಿ ಉಳಿಕೆ ಜಮೀನ್ಫ ರಸ್ತೆ 8/2 8/4 
5 ಬೈಯಣ್ಣ ಬಿನ್‌ ನಾರಾಯಣಪ್ಪ 8/4 ರ ಪೈಕಿ 0-00% — 0-00% 0-02 ಖುಷ್ಕಿ ಉಳಿಕೆ ಜಮೀನ| ರಸ್ತೆ 8/3 9 
6 ಚಿಕ್ಕಮುತ್ತಪ್ಪ ಬಿ ಬಿನ್‌ ಮು. ಮುನಿಶಾಮಪ್ಪ 91 ರ ಪೈಕಿ 0-01 — 0-01 0-03 ಖುಷ್ಕಿ ಉಳಿಕೆ ಜಮೀನ| ರಸ್ತೆ 8/2 10 
7 | ಚಿಕ್ಕಮುತ್ತಪ್ಪ ಬಿನ್‌ ಮು.ಮುನಿಶಾಮಪ್ಪ 9/2 ರ ಪೈಕಿ 0-01 - 0-01 0-03 | ಖುಷ್ಕಿ ಉಳಿಕೆ ಜಮೀನ ರಸ್ತೆ 8 9/ 
8 ಬೈಯಣ್ಣ ಬಿನ್‌ ನಾರಾಯಣಪ್ಪ ಮಂಜುನಾಥ 10/ ರ ಪೈಕಿ 0-01 — 0-01 0-03 ಖುಷ್ಕಿ ಉಳಿಕೆ ಜಮೀನ| ರಸ್ತೆ 9 10/2 
ಬಿನ್‌ ನಾರಾಯಣಪ್ಪ 
9 ರಾಮಪ್ಪ ಬಿನ್‌ ಮು.ಮುನಿಶಾಮಪ್ಪ 10/2 ರ ಪೈಕಿ 0-00% — 0-00% 0-02 ಖುಷ್ಕಿ ಉಳಿಕೆ ಜಮೀನ| ರಸ್ತೆ 10/1 1] 
10 ವಿ.ನಾರಾಯಣ್‌ ಬಿನ್‌ ಅಪ್ಪಿರೆಡ್ಡಿ, 12ರ ಪೈಕಿ 0-06 0-04 0-02 0-06 ಖುಷ್ಕಿ ಉಳಿಕೆ ರಸ್ತೆ 43 13 
ಎ.ನಾರಾಯಣರೆಡ್ಡಿ ವು.ನಾರಾಯಣ್‌ ಬಿನ್‌ 
ಅಪ್ಪಿರೆಡ್ಡಿ, ಎ.ಮುನಿಶಾಮಿರೆಡ್ಡಿ ಬಿನ್‌ ಅಪ್ಪಿರೆಡ್ಡಿ, 
ಮುನಿವೆಂಕಟರೆಡ್ಡಿ ಬಿನ್‌ ಅಷ್ಪಿರೆಡ್ಡಿ 
1] ತೋಟಿಮುನಿಶಾಮಿ ಬಿನ್‌ ಗುಡಿಯಪ್ಪ, 13ರ ಪೈಕಿ 0-12 0-07 0-05 0-15 ಖುಷ್ಕಿ ಉಳಿಕೆ ರಸ್ತೆ 12 14 
ಮುಳವಾಗಲಪ್ಪ ಬಿನ್‌ ತಿಮ್ಮಯ್ಯ, 
ಕನಕರಾಮಯ್ಯ ಬಿನ್‌ ತಿಮ್ಮಯ್ಯ, ಮುನಿಶಾಮಿ 
ಬಿನ್‌ ತಿಮ್ಮಯ್ಯ 
ಮರಿಯಪ್ಪ ಬಿನ್‌ ತಿಮ್ಮಯ್ಯ 
12 ಮುನಿರಾಮರೆಡ್ಡಿ ಬಿನ್‌ ಕಾ.ಮುನೆಪ್ಪ 14/3 0-03% 0-02 0-01% 0-04 ಖುಷ್ಕಿ 14/4 ರಸ್ತೆ 13 15 





























































































































೨೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 
ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ಕ್ರ ಸರ್ವೆ ಹ ನ ಹ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಟು ಖರಾಬು ಐನ್‌ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಸಂ ನಂ. ps (ರೂ) ಚ ಮ kp 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
13 ಸಿ.ಭೈರೇಗೌಡ ಬಿನ್‌ ಮುನಿಯಪ್ಪ 17/1 0-06 0-03 0-03 0-10 ಖುಷ್ಕಿ ಉಳಿಕೆ ರಸ್ತೆ 40 17/2 
14 | ಸಿ.ಭೈರೇಗೌಡ ಬಿನ್‌ ಮುನಿಯಪ್ಪ, ಸಿ.ಕೃಷ್ಣಪ್ಪ 17/2 0-10 0-05 0-05 0-15 | ಖುಷ್ಕಿ ಉಳಿಕೆ ರಸ್ತೆ 17/1 18 
ಬಿನ್‌ ಚಿಕ್ಕಮುನಿಯಪ್ಪ 
15 ಕವಿತಾ ಕೋಂ ಕೃಷ್ಣಮೂರ್ತಿ 18 0-10 — 0-10 0-30 ಖುಷ್ಕಿ ಉಳಿಕೆ 38, ರಸ್ತೆ 17 26 
16 ಎಂ.ಎನ್‌.ನಂಜುಂಡೇಗೌಡ ಬಿನ್‌ 26/1 0-08 0-04 0-04 0-12 ಖುಷ್ಕಿ ಉಳಿಕೆ ರಸ್ತೆ 18 34 
17 ಭೈರಪ್ಪ ಬಿನ್‌ ಚೌಡಪ್ಪ 28/ಎ 0-06 0-03 0-03 0-06 ಖುಷ್ಕಿ 28/2ಎ 29 ರಸ್ತೆ ಉಳಿಕೆ ಹಳ್ಳಿ 
18 ರಾಮಯ್ಯ ಬಿನ್‌ ಈರಪ್ಪ ರಾಮಯ್ಯ 28/2ಎ 0-05 0-03 0-02 0-04 ಖುಷ್ಕಿ 28/2ಬಿ 28/1 ರಸ್ತೆ ಉಳಿಕೆ 
ಮುನಿಯಮ್ಮ ಬಿನ್‌ ಈರಪ್ಪ ಮುನಿಯಮ್ಮ 
19 ಲಕ್ಷ್ಮಮ್ಮ ಬಿನ್‌ ಈರಪ್ಪ 28/2ಬಿ 0-05 0-02 0-03 0-06 ಖುಷ್ಕಿ 28/2ಸಿ 28/2ಎ ರಸ್ತೆ ಉಳಿಕೆ 
ಎನ್‌.ಗೋಪಾಲ ಬಿನ್‌ ನಾರಾಯಣಪ್ಪ 
20 ರಾಮಯ್ಯ ಬಿನ್‌ ಈರಪ್ಪ ರಾಮಯ್ಯ 28/2ಸಿ 0-02 0-01 0-01 0-03 ಖುಷ್ಕಿ 28/3 28/2ಬಿ ರಸ್ತೆ ಉಳಿಕೆ 
ಮುನಿಯಮ್ಮ ಬಿನ್‌ ಈರಪ್ಪ ಮುನಿಯಮ್ಮ 
21 ಭೈರೇಗೌಡ ಬಿನ್‌ ಚೌಡೇಗೌಡ, 29/2 0-153 0-06 0-093 0-03 ಖುಷ್ಕಿ ಉಳಿಕೆ ರಸ್ತೆ 29/2ರ ವಿಂಗಡಣೆ 
ಎಂ.ಸಿ.ಕೃಷ್ಣಮೂರ್ತಿ ಬಿನ್‌ ಚೌಡಪ್ಪ ಭೈರಪ್ಪ ಉಳಿಕೆ 
ಬಿನ್‌ ಚೌಡಪ್ಪ 
22 | ಪಿಳ್ಳಪ್ಪ ಬಿನ್‌ ಈರಪ್ಪ ನಾರಾಯಣಪ್ಪ, 30 0-07 0-04 0-03 0-10 | ಖುಷ್ಕಿ 29 ರಸ್ತೆ ಭೂ 
ವೆಂಕಟೇಶಪ್ಪ ಬಿನ್‌ ಚಿಕ್ಕಣ್ಣ ಮುನಿವೆಂಕಟಪ್ಪ ಸ್ವಾಧೀನ 
23 ಆರ್‌.ಕೋದಂಡರಾಮಯ್ಯ ಬಿನ್‌ ರಾಮಯ್ಯ 34/3 0-04 0-01 0-03 0-10 ಖುಷ್ಕಿ ಉಳಿಕೆ ರಸ್ತೆ 26 34/5 
24 ಸರೋಜಮ್ಮ ಕೋಂ ನಾರಾಯಣಪ್ಪ 40/2 0-10 0-06 0-04 0-12 ಖುಷ್ಕಿ ಉಳಿಕೆ ರಸ್ತೆ 14 17 
25 | ದೊಡ್ಡಮುತ್ತೆಪ್ಪ ಬಿನ್‌ ರಾಚಪ್ಪ ಅನುಭವ 66ರ 0-17 0-17 ದ - - ಉಳಿಕೆ ರಸ್ತೆ 82 66ರ 
ಪೈಕಿ | ಉಳಿಕೆ 
26 | ಚರ್ಚು I 0-02 0-02 - - - ಉಳಿಕೆ ರಸ್ತೆ 66 ರಸ್ತೆ 
27 ಪ್ರಮೀಳ 8/0 ಎಮ್‌.ರಾಮಯ್ಯ Ill 0-02 0-02 ದ ದ — ಉಳಿಕೆ ರಸ್ತೆ ರಸ್ತೆ 7 
28 | ಸರ್ಕಾರಿ WV 0-02 0-02 ಡೆ ೭ ಆ ಉಳಿಕೆ ರಸ್ತೆ 82 12 
29 | ದೊಡ್ಡಮುತ್ತಪ್ಪ ಬಿನ್‌ ರಾಚಪ್ಪ 83/ 0-05 ದ 0-05 0-15 | ಖುಷ್ಕಿ ಉಳಿಕೆ ರಸ್ತೆ 82 ಉಳಿಕೆ 
ಜಮೀನು ಜಮೀನು 
ಒಟ್ಟು 3-281 1-34 1-341 




























































































ವಿಶೇಷ ರಾಜ್ಯ ಪತ್ರಿಕೆ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ೨೮೭೧ 
ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚೆಕ್ಕುಬಂದಿ 
ಕ್ರ ಸರ್ವೆ ಪ ಸ ಆಕಾರ ಕ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಒಟ್ಟು ಖರಾಬು ಐನ್‌ ತರಹೆ ಪೂರ್ವ ಪಶಿಮ ಉತರ ದಕಿಣ 
ಸಂ ನಂ. ಲ (ರೂ) ಚ ಮ ಇ 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
(5) ಗ್ರಾಮ : ಕೃಷ್ಣಾಪುರ ಹೋಬಳಿ ಃ ನರಸಾಪುರ ತಾಲ್ಲೂಕು : ಮಾಲೂರು ಜಿಲ್ಲೆ : ಕೋಲಾರ 
1. ಸರ್ಕಾರಿ ಸರ್ಕಾರಿ 12 0-05 0-05 — — ಖುಷ್ಕಿ ರಸ್ತೆ ಉಳಿಕೆ 36 52 
ಜಮೀನು 
2. | ಗೋಪಾಲಕೃಷ್ಣಪ್ಪ ಬಿನ್‌ ಮೋಟಪ್ಪ ವೆಂಕಟೇಶಪ್ಪ 37ಪಿ 0-15 - 0-15 0-45 | ಖುಷ್ಕಿ ಉಳಿಕೆ ರಸ್ತೆ 38 48 
ವೆಂಕಟೇಶಪ್ಪ ಬಿನ್‌ ಕುಪ್ಪಣ್ಣ ಕೊತ್ತಪಲ್ಲಿ ಕೊತ್ತಪಲ್ಲಿ ಜಮೀನು 
ವೆಂಕಟೇಶರಾವ್‌ ಬಿನ್‌ ವೀರಯ್ಯ ವೆಂಕಟೇಶರಾವ್‌ 
ಗೋಪಾಲಕೃಷ್ಣಪ್ಪ 
3. ನಾರಾಯಣಪ್ಪ ಬಿನ್‌ ಅಬ್ಬಯ್ಯ, ನಾರಾಯಣಪ್ಪ 48/೬ 0-04 — 0-04 0-12 ಖುಷ್ಕಿ ಉಳಿಕೆ ರಸ್ತೆ 37 48/2 
ಮುನಿಯಮ್ಮ ಬಿನ್‌ ಅಬ್ಬಯ್ಯ ಮುನಿಯಮ್ಮ ಜಮೀನು 
4. ಮುನಿವೆಂಕಟಪ್ಪ ಬಿನ್‌ ರಾಮಯ್ಯ ಮುನಿವೆಂಕಟಪ್ಪ 48/28 | 0-04 — 0-04 0-12 ಖುಷ್ಕಿ ಉಳಿಕೆ ರಸ್ತೆ 48/1 48/3 
ಜಮೀನು 
5 ಮುನಿವೆಂಕಟಪ್ಪ ಬಿನ್‌ ರಾಮಯ್ಯ ಮುನಿವೆಂಕಟಪ್ಪ 48/3೩ | 0-02 — 0-02 0-06 ಖುಷ್ಕಿ ಉಳಿಕೆ ರಸ್ತೆ 48/2 49 
ಜಮೀನು 
6. ನಾರಾಯಣಮ್ಮ ಕೋಂ ವೆಂಕಟಸ್ವಾಮಿ ನಾರಾಯಣಮ್ಮ 49/2 | 0-02 — 0-02 0-06 ಖುಷ್ಕಿ ಉಳಿಕೆ ರಸ್ತೆ 48 49/4 
ಜಮೀನು 
7. ರಾಜಣ್ಣ ಬಿನ್‌ ದೊಡ್ಡಶೀನಪ್ಪ, 49/2೬ | 0-01 — 0-01 0-03 ಖುಷ್ಕಿ ಉಳಿಕೆ ರಸ್ತೆ 49/5 49/5 
ನಾರಾಯಣಶಾಸ್ತ್ರಿ ಬಿನ್‌ ಪುಟ್ಟಯ್ಯ ಜಂಟಿ ಜಮೀನು 
8. ರಾಜಣ್ಣ ಬಿನ್‌ ದೊಡ್ಡಶೀನಪ್ಪ ರಾಜಣ್ಣ 49/3೩ 0-01 — 0-01 0-03 ಖುಷ್ಕಿ ಉಳಿಕೆ ರಸ್ತೆ 40/4 49/2 
ಜಮೀನು 
9 ಕೆ. ಕಮಲಮ್ಮ ಬಿನ್‌ ಎ.ಕೃಷ್ಣಾರೆಡ್ಡಿ ಕೆ.ಕಮಲಮ್ಮ 49/48 | 0-03 — 0-03 0-10 ಖುಷ್ಕಿ ಉಳಿಕೆ ರಸ್ತೆ 49/1 49/3 
ಜಮೀನು 
10 ವೆಂಕಟರಮಣಪ್ಪ ಬಿನ್‌ ಪಾಪಣ್ಣ ವೆಂಕಟರಮಣಪ್ಪ 49/5೩ 0-02 — 0-02 0-06 ಖುಷ್ಕಿ ಉಳಿಕೆ ರಸ್ತೆ 49/2 50 
ಜಮೀನು 
1] ಚಿನ್ನಣ್ಣ ಬಿನ್‌ ರಂಗಪ್ಪ ಚಿನ್ನಣ್ಣ 50/ಖ 0-03 — 0-03 0-10 ಖುಷ್ಕಿ ಉಳಿಕೆ ರಸ್ತೆ 49 50/2 
ಜಮೀನು 
12 ಮಾರುತೀಶ್‌ಬಾಬು ಬಿನ್‌ ವಿ.ವಾನರಸಪ್ಪ ಮಾರುತೀಶ್‌ ಬಾಬು 50/28 0-02 — 0-02 0-06 ಖುಷ್ಕಿ ಉಳಿಕೆ ರಸ್ತೆ 50/1 | ಅಪ್ಪಸಂದ್ರ 
ಜಮೀನು ಗಡಿ 
13 | ಪ್ರೈಮರಿ ಸ್ಕೂಲ್‌ ಪ್ರೈಮರಿ ಸ್ಕೂಲ್‌ 51/1 0-01 0-01 - ಎ ಖುಷ್ಕಿ ರಸ್ತೆ ಉಳಿಕೆ | ರಸ್ತೆ 3 
ಜಮೀನು 


















































೨೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೧, ೨೦೧೩ ವಿಶೇಷ ರಾಜ್ಯ ಪತ್ರಿಕೆ 





























































































































ಸ್ನಾಧೀನಪಡಿಸಿಕೊಳ್ಳುತ್ತಿರುವ ವಿಸ್ತೀರ್ಣ ಚಿಕ್ಕುಬಂದಿ 
ಕ್ರ ಸರ್ವೆ ಡ್ಯ ಹ ಹ ಆಕಾರ | 
ಸ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಪ ಒಟ್ಟು ಖರಾಬು ಐನ್‌ (ರೂ) ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
A ly 
ಎ-ಗು ಎ-ಗು ಎ-ಗು ಸ.ನಂ. ಸ.ನಂ. ಸ.ನಂ. ಸ.ನಂ. 
15 ಭೀಮಣ್ಣ ಬಿನ್‌ ಪೌತಿ ದೊಡ್ಡಶೀನಪ್ಪ ಭೀಮಣ್ಣ 52/ಪ 0-04 — 0-04 0-12 ಖುಷ್ಕಿ ರಸ್ತೆ ಉಳಿಕೆ ಸ.ನಂ.1 52/9 
ಜಮೀನು 
16 | ಚೌಡಪ್ಪ ಬಿನ್‌ ಮುನಿಶಾಮಪ್ಪ ಚೌಡಪ್ಪ 52/4 0-04 - 0-04 0-12 | ಖುಷ್ಕಿ ರಸ್ತೆ ಉಳಿಕೆ | 529 | 52/5 
ಜಮೀನು 
17 ಲಕ್ಷ್ಮಮ್ಮ ಬಿನ್‌ ಕೃಷ್ಣಪ್ಪ ಲಕ್ಷ್ಮಮ್ಮ 52/0 ಖಿ 0-02 — 0-02 0-06 ಖುಷ್ಕಿ ರಸ್ತೆ ಉಳಿಕೆ 52/4 52/6 
ಜಮೀನು 
18 ಶಿವನಪ್ಪ ಬಿನ್‌ ಶಿವಯ್ಯ ಶಿವನಪ್ಪ 52/6೩ 0-02 — 0-02 0-06 ಖುಷ್ಕಿ ರಸ್ತೆ ಉಳಿಕೆ 52/5 52/7 
ಲಕ ಮ್ಲ ಕೋಂ ಚಂದ್ರಪ್ಪ ಲಕ್ಷ್ಮಮ ಜಮೀನು 
೬ ೬ ಮಟ ME ೬ 
19 ನಾರೆಮ್ಮ ಬಿನ್‌ ಸಿ.ವಿ.ಮುನಿಶಾಮಯ್ಯ, ನಾರೆಪ್ಪ 52/78 0-02 — 0-02 0-06 ಖುಷ್ಕಿ ರಸ್ತೆ ಉಳಿಕೆ 52/5 52/7 
ಜಮೀನು 
20 | ಶ್ರೀನಿವಾಸರೆಡ್ಡಿ ಬಿನ್‌ ಮುನಿರೆಡ್ಡಿ ಶ್ರೀನಿವಾಸರೆಡ್ಡಿ 52/9ಏ 0-03 - 0-03 0-10 | ಖುಷ್ಕಿ ರಸ್ತೆ ಉಳಿಕೆ | 52/ | 52/4 
ಜಮೀನು 
ಒಟ್ಟು 1-22 0-06 1-16 
ಘೋಷ್ಟಾರೆ 
ಸ್ವಾಧೀನಪಡಿಸಿಕೊಳ್ಳಬೇಕಾದ ಜಮೀನಿನ ವಿಸೀರ್ಣ 
ಕ್ರಮ ಸಂಖ್ಯೆ ಗ್ರಾಮ ಳ ಡೆ 
ಒಟ್ಟು ಎ-ಗು ಖರಾಬು ಎ-ಗು ಉಳಿಕೆ ಎ-ಗು 
ಕ ಬೆಳ್ಳೂರು 0-28 % - 0-28%2 
2 ಅಪ್ಪಸಂದ್ರ 0-28 ನ 0-28 
3. ಅಚ್ಚಟ್ನಹಳ್ಳಿ 1-09 0-15 0-34 
4. ಕರಿನಾಯಕನಹಳ್ಳಿ 3-28 1-34 1-341 
5 ಕೃಷ್ಣಾಪುರ 1-22 0-06 1-16 
ಒಟ್ಟು 7-35% 2-15 5-20% 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆ೦ಗಳೂರು 


